ಬಾಲ್ಯದ ನೆನಪುಗಳು 


ಹಾಸ 
ಬಾಲ್ಯದ ನೆನಪುಗಳು 


ಕಮಲಾ ಸುರಯ್ಕಾ 


ಅನುವಾದ 


ನಾ. ದಾಮೋದರ ಶೆಟ್ಟ 





ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 


ಮುಖ ಪುಟ ಚಿತ್ರ: ವಿಕಾಸ್‌ ಭಟ್ಟಾಚಾರ್ಜಿ ಅವರ ವರ್ಣಚಿತ್ರ ಆಧಾರಿತ 


ISBN 81-237-3472-7 

ಮೊದಲ ಮುದ್ರಣ : 2001 (ಶಕ 192) 

© ಮೂಲ: ಕಮಲಾ ಸುರಯ್ಯಾ 

6 ಕನ್ನಡ ಅನುವಾದ: ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ, 2001 
Original Title: Balyakala Smaranakal (Malayalam) 
Kannada Translation: Balyada Nenapugalu 

ರೂ. 55.00 

ನಿರ್ದೇಶಕರು, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 


ಎ-5, ಗ್ರೀನ್‌ ಪಾರ್ಕ್‌, ಹೂಸದಹಲಿ-110016- ಇವರಿಂದ ಪ್ರಕಟಿತ. 





ಮುನ್ನುಡಿ 


ಹಲವು ವರ್ಷಗಳಿಂದ ಕಥೆ, ಕವಿತೆ ಬರೆದು ಬರೆದು ಸಾಕಾಗಿದೆ. ಬರವಣಗೆ 
ನಿಲ್ಲಿಸಬೇಕು ಇಲ್ಲವೇ, ಬೇರೆಯದೇ ಆದ ಮತ್ತಾವುದಾದರೂ ಮಾಧ್ಯಮವನ್ನು 
ಆಯ್ಕೆ ಮಾಡಿಕೊಳ್ಳಬೇಕು ಅನ್ನಿಸುತ್ತಿತ್ತು. ಡಾ. ರಮಣಲಾಲ್‌ ಪಟೇಲ್‌ ಪ್ರಸಿದ್ಧ 
ಮನಶ್ಶಾಸ್ತ್ರಜ್ಞರು; ನಮ್ಮ ಕುಟುಂಬದ ಸ್ನೇಹಿತರು. ಒಮ್ಮ ಅವರು, ಕಳೆದ ದಿನಗಳ 
ಅಂಕುಡೊಂಕು ರಸ್ತೆಗುಂಟ ಗಮನವನ್ನು ಕೇಂದ್ರೀಕರಿಸಿ ಮಂಥನ ನಡೆಸುವ ಸಲಹೆ 
ನೀಡಿದ್ದರು. ನಾನು ಮರೆತು ಹೋದ ದಿನಗಳ ಚದುರಿದ ಚಿತ್ರಗಳನ್ನು 
ಒಂದೊಂದಾಗಿ ನೆನಪಿಸಿ ಅದನ್ನು ಜೋಡಿಸಲು ಪ್ರಯತ್ನಿಸಿದೆ. ವಿಕಾಸಕ್ರಮದಲ್ಲಿ 
ನಾನು ಕಳೆದುಹೋದ ದಿನಗಳನ್ನು ಮತ್ತೊಮ್ಮೆ ಜೀವಂತಗೊಳಿಸಬೇಕು ಎಂದು 
ನಿರ್ಧರಿಸಿದೆ. 
ಪ್ರತಿಯೊಂದು ಅಧ್ಯಾಯವನ್ನು ಒಂದು ಸ್ವಸಂಪೂರ್ಣ ಕಥೆ ಮಾಡಬೇಕು ಎಂದು 
ತೀರ್ಮಾನಿಸಿದೆ. ಪಾಶ್ಚಿಮಾತ್ಮ ಬದುಕಿನ ಪ್ರಭಾವದ ಕಲ್ಕತ್ತಾ ಹಾಗೂ ಸಮುದ್ರ 
ತೀರದ ಒಂದು ಗ್ರಾಮದ ನಡುವೆ ಕಳೆದ ಅಸಾಧಾರಣ ಬಾಲ್ಯದ ವಿವರವಾದ ಚಿತ್ರಣ 
ನೀಡಲು ಪ್ರಯತ್ನಿಸಿದೆ. ಮೂಲ ಮಲಯಾಳಂ ಕೃತಿಯಲ್ಲಿ ನಾನು ಮಲಬಾರಿನ 
ಸ್ಥಳೀಯ ಶಬ್ಧ, ವಾಕ್ಯ ಬಳಸಿದ್ದೇನೆ. ಆ ಗ್ರಾಮೀಣ ಸೊಗಡು ಅನುವಾದಗಳಲ್ಲಿಯೂ 
ಉಳಿದೀತೆ ಎಂಬ ಅನುಮಾನ ನನಗಿದೆ. 
ನನ್ನ ಬಾಲ್ಕ ಬ್ರಿಟಿಷ್‌ ಆಡಳಿತದ ಭಾರತದಲ್ಲಿ ಕಳೆದಿದೆ. ಆದ್ದರಿಂದ ಹೊಸ 
ಪೀಳಿಗೆಯ ಓದುಗರಿಗೆ ಆಗಿನ ಕಾಲದ ಒಂದಷ್ಟು ಪರಿಚಯವೂ ಆಗುತ್ತದೆ ಎಂದು 
ನನ್ನ ಭಾವನ. 
ಕಮಲಾ ಸುರಯ್ಕಾ 


ಅಜ್ಜಿ ನನ್ನನ್ನು ಮೊದಲಸಲ ಅರಮನೆಯ ಒಳಕ್ಕೆ ಕೊಂಡೊಯ್ದ ದಿನ ನನಗಿಂದೂ 
ಚೆನ್ನಾಗಿ ನನಪಿದೆ. ಜಾತಿ ತಾರತಮ್ಮದ ಬಗೆಗಿನ ಮೊದಲ "ಪಾಠವನ್ನು ನಾನು 
ಕಲಿತದ್ದೂ ಆಗಲೆ. 

ಅರಮನೆಯ ಮಹಾದ್ವಾರದಲ್ಲಿ ಎರಡು ಶಿಲಾವಿಗ್ರಹಗಳನ್ನು ಕಂಡ ನೆನಪು. 
ಅವರು ದ್ವಾರಪಾಲಕರೆಂಬುದಾಗಿ ಅಜ್ಜ ನನಗೆ ತಿಳಿಸಿದ್ದರು. ಕಲ್ಕತ್ತಾದ 
ಪಾರ್ಕ್‌ಸಿ ಟ್‌ನಲ್ಲಿ ನನ್ನ ಅಪ್ರ ಅಮ್ಮಂದಿರು ವಾಸಿಸುತ್ತಿದ್ದ ಮನೆಯ ಗೇಟಿನ ಬಳಿ 
ಕಾಣುತ್ತಿದ್ದ ಕಾವಲುಗಾರನನ್ನು ನಾನು ಪ್ರೀತಿಪೂರ್ವಕ ನೆನಪಿಸಿಕೊಂಡೆ. ಜೀವಂತ 
ದ್ವಾರಪಾಲಕ. ಹಗ್ಗದ ಖೋಲಿಯಲ್ಲಿ ನನ್ನನ್ನು ತನ್ನೊಂದಿಗೆ ಕುಳ್ಳಿರಿಸಿಕೊಂಡು ನನ್ನ 
ಟೀಚರ ಬಗ್ಗೆಯೂ ದಾದಿಯ ಬಗ್ಗೆಯೂ ಪ್ರಶ್ನೆಗಳನ್ನು ಕೇಳುತ್ತಿದ್ದ ಪ್ರಿಯ ಸ್ನೇಹಿತ. 

ಅರಮನೆ ಯ ಮೊಗಸಾಲೆಯ ದಿಣ್ಣೆಗೆ ಆತು ಮಲಗಿಯೂ "ನಲದಲ್ಲಿ ಅತ್ತಿತ್ತ 

ಲೆದಾಡುತ್ತಲೂ ಇದ್ದ ಅನೇಕ ಅರೆನಗ್ನ ಪುರುಷರು ನನ್ನ ಕಣ್ಣೆದುರು 
ಸ ಅಂಗಿ ಧರಿಸದ ಅವರೆಲ್ಲ ಹಣೆಯಲ್ಲಷ್ಟೇ ಅಲ್ಲ; ಎದೆಯ ಮೇಲೂ 
ಚಂದನ ಹಚ್ಚಿದರು. ಮಳಲಿನಲ್ಲಿ ತಾಂಬೂಲದ ರಸ ಹರಡಿಕುಳಿತಿತ್ತು 

ಅಜ್ಜಿ ಮುಖದ್ದಾರದ ಮೆಟ್ಟಲುಗಳನ್ನು ಪೂರ್ಣವಾಗಿ ಅವಗಣಸಿ ನನ್ನನ್ನು 
ಗಟ್ಟಿಯಾಗಿ ಅಪ್ಪಿ ಕೊಂಡು ಉತ್ತರದ ಚಾವಡಿಯ ಕಡೆಗೆ ಹೆಜ್ಜೆ ಹಾಕಿದರು. ಒಳಗಣ 
ಕತ್ತಲಲ್ಲಿ ಸರೋವರದ ರಾಜಹಂಸಗಳಂತ ಮೃದುಲವಾದ ಹೊಳಪಿನಿಂದ ಕೂಡಿದ 
ಕಲವು ಸುಂದರಿಯರು ಕಾಣಿಸಿಕೊಂಡರು. ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು 
ಬೀಸಣಿಗೆಯಿತ್ತು. ನಮ್ಮನ್ನು ಕಂಡದ್ದೇ ತಡ, ಬೀಸಣಗೆಗಳ ಚಲನೆ ನಿಂತಿತು. ಅವರು 
ಬಾಗಿಲ ಬಳಿಗೆ ಧಾವಿಸಿ ಬಂದರು. 

"ಕೊಚ್ಚುವಾ? ಇದ್ಯಾರು ಈ ಹುಡುಗಿ ?' 

“ಇದು ಬಾಲಾಳ ಮಗಳು, ಕಮಲ, ಬೇಸಿಗೆಯ ರಜೆಯಲ್ಲಿ ಬಂದದ್ದು. ಮಿಥುನ 
ಹನ್ನರಡರಂದು ಕಲ್ಕತ್ತಗೆ ವಾಪಾಸು ಹೋಗ್ತಾರೆ.' 

"ಕೂತುಕೊ ಕೊಚ್ಚೂ. 

ಹುಲಿಯ ಚಿತ್ರವದ್ದ ಒಂದು ಹೇ ಲ್ಲುಚಾಪೆಯನ್ನು ನಮಗಾಗಿ ಒಬ್ಬಾಕ ನಲದಲ್ಲ 
ಹಾಸಿದರು. ಅವರಾರೂ ನಮ್ಮ ಚಾಪೆಯಲ್ಲಿ ಕುಳಿತುಕೊಳ್ಳಲಿಲ್ಲ. ಅವರು 
ಮಂಚದಲ್ಲಿ ದಿಣ್ಣೆಯ ಮೇಲೆ, ಬರಿನಲದಲ್ಲ ಕುಳಿತುಕೊಂಡು ನ ನಮ ನ್ನು ನೋಡಿ 


ಮುಗುಳ್ನಗೆ ಬೀರುತ್ತಲ ೂ ಬೀಸಣಗೆಯಿಂದ ಬೀಸಿಕೊಳ್ಳುತ್ತಲೂ ಇದ್ದರು. ಶ್ವೇತ 
ವಸ್ತವೂ ಬಿ ಬೀಸಣಗಗಳೂ ಎಮುತ ತ್ರವಾಗಿ ಅವರು ಬಿಳಿಯ ಹಕ್ಕಿಗಳಂತೆ ನನಗ. 


ತೋರಿಹೋದರು. ಸ್ವರ್ಗದಲ್ಲಿ ಹಾರುವ ಹಕ್ಕಿಗಳು. "ಅವರಲ್ಲಿ ಪ್ರತಿಯೊಬ್ಬರಿಗೂ 
"ಳವಾದ ಗುಂಗುರು ಕೂದಲೂ ಹೊಳೆಯುವ ಕಣ್ಣುಗಳೂ ಕಂಪು ತುಟಿಗಳೂ 


©? 


2 ಬಾಲ್ಯದ ನೆನಪುಗಳು 


ಇದ್ದುವು. ಅವರು ಅಡ್ಡಿಕೆ, ಜೋಡುಬಳೆ ಇತ್ಯಾದಿಗಳನ್ನು ಧರಿಸಿದ್ದರು. ಅವರು 
ನನ್ನನ್ನು ನೋಡುತ್ತ ಮತ್ತೆ ಮತ್ತೆ ಮುಗುಳ್ನಕ್ಕರು. 

"ಬಾಲಾಳ ಬಣ್ಣ ಇಲ್ಲ, ಅಲ್ವೇ ?' 

"ಆದ್ರೆ ಮಾಧವನ್‌ ನಾಯರ ಕಪ್ಪೂ ಇಲ್ಲ. 

"ಕೂದಲು ಚೆನ್ನಾಗಿದೆ. ಕೊಚ್ಚೂ ಈ ಮಗೂನ ತಲೆಗೆ ಯಾವ ಎಣ್ಣೆ 
ಉಪಯೋಗಿಸೋದು?' 

"ಕಾಯಿಸಿದ ತೆಂಗಿನೆಣ್ಣೆ. ಪ್ರತೀವರ್ಷ ನಾನೇ ತಯಾರಿಸಿ ಕಲ್ಕತ್ತಾಕ್ಕೆ ಕೊಟ್ಟು 
ಕಳುಹಿಸೋದು. ಅಲ್ಲದೆ ಅಲ್ಲಿ ಅದನ್ನೆಲ್ಲ ತಯಾರಿಸೋ ಸೌಕರ್ಯ ಬೇಕಲ್ಲ? 

"ಹೀಗೊಂದು ಅಜ್ಜಿ ಸಿಕ್ಕಿದ್ದು ಮಗುವಿನ ಭಾಗ್ಯ' 

“ಭಾಗ್ಯವೆ. ಏನೂ ಸಂಶಯವಿಲ್ಲ. 

"ಅಮ್ಮ ತಂಬುರಾನ್‌ ನಿದ್ದೆಯಲ್ಲಿದ್ದಾರೆಯೆ ?' 

"ಇಲ್ಲ. ಅಮ್ಮ ಈಗ ಬಂದಾರು.' 

"ಅಮ್ಮ ತಂಬುರಾನ್‌ ಎಂದು ಹೇಳಲಾದ ಹೆಂಗಸು ರವಿಕೆ ತೊಟ್ಟಿರಲಿಲ್ಲ. ಅವರು 
ಒಂದು ಕಿರುಪಂಚೆಯಿಂದ ತನ್ನ ಎದೆಯನ್ನು ಮುಚ್ಚಿಕೊಂಡಿದ್ದರು. ಅವರು 
ದಷ್ಟಪುಷ್ಟವಾಗಿ, ಬೆಳ್ಳಗೆ, ಅಲ್ಲಲ್ಲ ನರೆತ ಕೂದಲುಳ್ಳ ಹೆಂಗಸಾಗಿದ್ದರು. ಅವರು 
ನನ್ನನ್ನೇ ದುರುಗುಟ್ಟಿ ನೋಡುತ್ತ ಅಜ್ಜಿಯನ್ನು ಕೇಳಿದರು: 

"ಇದು ಬಾಲಾಳ ಮಗಳಲ್ವೆ ?' 

"ಹೌದು.' 

"ಕಮಲಾಂತಲ್ವೆ ಹೆಸರು?' 

"ಕಮಲಾಂತ ಕರೀತಾರೆ.' 

“ಅವಳೇ ಮಾತಾಡ್ಲಿ. ನಾನು ಕೇಳೋದಕ್ಕೆಲ್ಲಾ ನೀನು ಉತ್ತರ ಹೇಳೋದ್ದಾಕೆ 
ಕೊಚ್ಚೂ. ಹುಡುಗಿಗೆ ಮಲಯಾಳಂ ಮಾತಾಡಿಕ್ಕೆ ಬರೋದಿಲ್ವಿ ?' | 

"ಒ, ಅವಳು ಮಲಯಾಳಂ ಮಾತಾಡಾಳೆ. ಅವರು ಮನೆಯಲ್ಲೂ 
ಮಲಯಾಳಂನಲ್ಲೇ ಮಾತನಾಡೋದು. 

"ಕಲ್ಕತ್ತಾದಲ್ಲಿ ಬೇರೆ ಭಾಷೆಗಳೇ ಜಾಸ್ತಿ ಅಲ್ರೇ ? ಇಂಗ್ಲೀಷ್‌, ಬಂಗಾಳಿ ಇತ್ಯಾದಿ' 

"ಹೌದು.' 

"ಶಾಲೆಗೆ ಹೋಗ್ತೀಯಾ ಮಗು?' 

"ಹೌದು.' | 

"ಯಾವ ಶಾಲೆಗೆ ಹೋಗ್ರಿ? 

"ಸೈಂಟ್‌ ಸಿಸಿಲಿಯಸ್‌ ಯುರೋಪಿಯನ್‌ ಸ್ಕೂಲ್‌.' 

"ಅದ್ಯಾಕೆ ಈ ಮಗುವನ್ನು ಮಾಧವನ್‌ ನಾಯರ್‌ ಯುರೋಪ್ಯನ್‌ ಸ್ಕೂಲಿಗೆ 
ಕಳುಹಿಸೋದು?' 

"ಅದೆಲ್ಲ ಮಾಧವನ್‌ ನಾಯರ್‌ರ ಇಷ್ಟ.' | 

"ನಿಂಗೆ ಈ ಊರಲ್ಲೇ ನಿಂತರೆ: ಸಾಲದೆ ಮಗು? ಎಳನೀರು ಕುಡೀಬಹುದು. 
ಮಾವಿನ ಹಣ್ಣು ತಿನ್ನಬಹುದು. ನಂಬಿಡಿ ಮೇಷ್ಟ್ರ ಕೈಯಿಂದ ಮಲಯಾಳಂ 


ಬಾಲ್ಯದ ನೆನಪುಗಳು 3 


ಕಲೀಬಹುದು. ಕೊಚ್ಚೂಗೆ ಒಂದು ಜೊತೆಯೂ ಆಯ್ತು. ಏನು? ಕಮಲ ಇನ್ನು 
ಕಲ್ಕತ್ತೆಗೆ ಹೋಗೋದು ಬೇಡಾಂತ ಮಾಡಬಹುದೆ?” ಆ ಕ್ಷಣಕ್ಕೆ ನನಗೆ ಅಮ್ಮ 
ತಂಬುರಾನರ ಬುದ್ಧಿಶಕ್ತಿಯ ಬಗ್ಗೆ ಗಾಢವಾದ ಅಭಿಮಾನ ಮೂಡಿತು. ನನಗೆ 
ತಂದೆಯೆಂದರೆ ಭಯ. ಅಷ್ಟು ಭಯವನ್ನು ಅಮ್ಮನ ಸೋದರಮಾವನೂ ನನ್ನಲ್ಲಿ 
ಬಿತ್ತಿರಲಿಲ್ಲ. ತಂದೆಗೆ ತನ್ನ ಮಕ್ಕಳ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿದ್ದುವು. ಆ ನಿರೀಕ್ಷೆಯ 
ಮಟ್ಟಕ್ಕೆ ಏರುವುದಕ್ಕೆ ನನಗೆ ಯಾವತ್ತೂ ಸಾಧ್ಯವಾಗಿರಲಿಲ್ಲ. ಅಪ್ಪನ ಸಾನ್ನಿಧ್ಯದಲ್ಲಿ 
ನಾನು ಕೀಳರಿಮೆಯಿಂದ ಹೊತ್ತಿ ಹೊಗೆಯುತ್ತಿದ್ದೆ. ಮಾವನ ಕಣ್ಣಿಗೆ ನಾನು 
ಯಾವತ್ತೂ ಬುದ್ಧಿವಂತಳೇ ಆಗಿದ್ದೆ. 

ಅರಮನೆಯಿಂದ ನೈಯಪ್ಪ ತಿಂದು ಹಿಂದಿರುಗುತ್ತಿದ್ದಾಗ ಅಜ್ಜಿ ಹೇಳಿದರು, ಅವರು 
ಯಾರನ್ನೂ ಮುಟ್ಟುವ ಅಧಿಕಾರ ನಮಗಿಲ್ಲಾಂತ. ಅವರ ಜಾತಿಯೂ ನಮ್ಮ 
ಜಾತಿಯೂ ಬೇರೆ ಬೇರೆ ಎಂದೂ ಅಜ್ಜಿ ಹೇಳಿದರು. 

"ನಾನು ಆ ಅಮ್ಮ ತಂಬುರಾನ್‌ರನ್ನು ಮುಟ್ಟಿದರೆ ಏನಾದೀತು?' 

"ಮುಟ್ಟಿದರೆ ಅಮ್ಮ ತಂಬುರಾನ್‌ ಮುಳುಗು ಸ್ನಾನ ಮಾಡಬೇಕಾದೀತು. ನಾವು 
ನಾಯರ್‌ ಜಾತಿಯವರಲ್ಲೆ ? ನಾಯರ್‌ ಜಾತಿಯವರು ಮುಟ್ಟಿದರೆ ಅವರು 
ಅಶುದ್ಧರಾಗೋದಿಲ್ವೆ ?' 

"ಅಜ್ಜಿ ಜಾತಿಯ ತಾರತಮ್ಯವನ್ನು ವಿಶದೀಕರಿಸಿಕೊಟ್ಟರು. ಮೊದಲು 
ನಂಬೂದಿರಿಗಳು, ನಂತರ ತಂಬುರಾನ್‌ರು. ಅವರ ಕೆಳಗೆ ನಾಯರ್‌, ಬಿಲ್ಲವರು, 
ಮಲೆಕುಡಿಯರು, ಹೊಲೆಯರು, ಕೊರಗರು, ಬೇಟೆಕುರುಬರು. ಪಾಪ, 
ಬೇಟೆಕುರುಬರಿಗೆ ಗದ್ದೆಯ ಆಚೆಭಾಗದಲ್ಲಿ ನಿಂತು "ನಾಲಪ್ಪಾಟ್ಟಿನ ದೊಡ್ಟ್ಚ 
ತಂಬುರಾಟ್ಟೀ' ಎಂದು ಕೂಗಿ ಕರೆಯುವುದಕ್ಕೆ ಮಾತ್ರ ಅವಕಾಶವಿತ್ತು. ದೊಡ್ಡ 
ಮರಗಳ ಎತ್ತರದ ಕೊಂಬೆಗಳ ಮೇಲೆ ಕಾಣದಂತೆ ಕುಳಿತು ಕೂಗುವ ಹಕ್ಕಿಗಳಂತೆ 
ಬೇಟೆಕುರುಬರು. ಅವರನ್ನು ನೋಡಬೇಕೆಂಬ ಬಯಕೆಯಾಯಿತು. ಆದರೆ ಅವರಿಗೆ 
ಗೆರಸೆಯಲ್ಲ ಅಕ್ಕಿ ಕೊಂಡುಹೋಗಿ ಕೊಡುತ್ತಿದ್ದ ಬಿಲ್ಲವ ಹೆಂಗಸರು ನನ್ನನ್ನು 
ಒಮ್ಮೆಯಾದರೂ ಕರೆದೊಯ್ಯಲಿಲ್ಲ. 

“ಚಿಕ್ಕ ತಂಬುರಾಟ್ಟಿ; ನೀವು ಬೇಟೆಕುರುಬರನ್ನು ಕಂಡರೆ ಕಿರುಚಿಕೊಳ್ಳುತ್ತೀರಿ.' 

“ಬೇಟೆಕುರುಬರು ನೋಡೋದಕ್ಕೆ ಗೂಬೆ ಥರ ಇರ್ತಾರೆ. 

"ಇದಕ್ಕೆ ಮೊದಲು ಗೂಬೆಯನ್ನು ನೋಡ್ಲಿಲ್ವೆ ? ನಾಗಬನದ ಕಾಸರಕ್ಕನ ಮರದ 
ಮೇಲೆ ಕೂತು.. ಕೂಗು.. ಆ ಕೂಗು.. ಆ..ಂತತ ಬೊಬ್ಬೆ ಮಾಡೋ ಪಕ್ಷಿ. ಅದರ 
ಹಾಗೆ ಇರ್ತಾರೆ ಬೇಟೆಕುರುಬರು. ಚಿಕ್ಕ ತಂಬುರಾಟ್ಟಿಯೋರನ್ನು ಈ ಜನದಲ್ಲಿ 
ಬೇಟೆಕುರುಬರತ್ರ ನಿಮ್ಮ ಗುಲಾಮಳಾದ ನಾನು ಕೊಂಡು ಹೋಗ್ಲಿಕ್ಕಿಲ್ಲ. ಅವ್ರನ್ನು 
ತೋರಿಸಿಕೂಡ್ಲಿಕ್ಕ ಕೂಂಡುಹೋಗೋದು ನನ್ನಿಂದ ಆಗದ ಕೆಲಸ. ಒಂದು ದಿನ 
ತರಿಯಕ್ಕಿಯ ಗಂಜಿ ಉಣ್ಣುವುದರಡಗ ಹಪ್ಪಳ ' ಬಡಿಸಲೆಂದು ಅಜ್ಜಿ ಮುಂದೆ 
ಬಂದಾಗ ನಾನು ಹೇಳಿದೆ: 

"ಈ ಗುಲಾಮಳಿಗೆ ಹಪ್ಪಳ ಬೇಡ. 

ಅಜ್ಜ ಜೋರಾಗಿ ನಕ್ಕಳು: 


4 ಬಾಲ್ಯದ ನೆನಪುಗಳು 


"ನೀನ್ಯಾಕೆ ಗುಲಾಮಳೂಂತ ಹೇಳಿಕೊಳ್ಳೋದು ಕಮಲ? ನನಗೇಂತ ಹೇಳಿದ್ರೆ 
ಸಾಲದೆ ? 

"ವಳ್ಳಿ ಹೇಳ್ತಾಳಲ್ಲ, ಗುಲಾಮಳೂಂತ.' 

ವಳ್ಳಿ ಬಿಲ್ಲ ಎವರೋಳಲ್ದೆ ? ನೀನು ಬಿಲ್ಲವರೋಳಲಲ್ಲ.' 

"ನಾನ್ಯಾವ ಜಾತಿ?” 

"ನಿನ್ನ ಜಾತಿ ಯಾವುದೂಂತ ಇನ್ನೂ ನಿನಗ ಗೊತ್ತಾಗಲಿಲ್ವೆ? ಇಲ್ಲೀ ತನಕ 
ಗೊತ್ತಾಗದೇ ಹೋದ್ರೆ ಇನ್ನು ಯಾರು ಹೇಳಿದ್ರೂ ಗೂತಾಗಲಿಕ್ಕಿಲ್ಲ.' ಅಜ್ಜಿ ಹೇಳಿದ 
ಮಾತಿನ ಅರ್ಥ ಈಗಷ್ಟ ನನ್ನ ಅನುಭವಕ್ಕೆ ಬರತೂಡಗಿದ್ದು. . 


ಒಮ್ಮೆ ತಂದೆಯವರು ಕಲ್ಕತ್ತಾದಿಂದ ಬಂದಿದ್ದಾಗ ನಾಗಬನದಲ್ಲಿ ಅಡರಿದ್ದ 
ಬಳ್ಳಿಗಳನ್ನೂ ಗೆಲ್ಲುಗಳನ್ನೂ ತುಂಡರಿಸಿ ತೆಗೆದು ಅದನ್ನು ಮಕ್ಕಳಿಗೆ ಆಡುವುದಕ್ಕೆ 
ಯೋಗ್ಯವಾದ ಒಂದು ಜಾಗವನ್ನಾಗಿ ಮಾಡಿದರು. ಅಜ್ಜಿಯಂದಿರಲ್ಲ ಹೆದರಿ 
ಬಿಳಿಚಿಹೋದರು. ತಂದೆಯವರೊಂದಿಗೆ ನೇರವಾಗಿ ಆಕ್ಷೇಪವೆತ್ತುವುದಕ್ಕೆ ಅವರಿಗೆ 
ಧೈರ್ಯವಿರಲಿಲ್ಲ. ನಾಗದೋಷವುಂಟಾದೀತಂದು ಅವರು ತಮ್ಮೃತಮೊಳಗೆ 
ಮಾತನಾಡಿಕೊಂಡರು. 

ನಾಗಯಕ್ಷಿಯೂ ಶಿವಲಿಂಗವೂ ಶಿಲಾರೂಪಗಳೂ ಯಾವುದೇ ಕಾರಣಕ್ಕೂ 
ಕದಲಬಾರದೆಂದು ಹೆಂಗಸರು ಹೇಳಿದರು. ಆದರೂ ತಂದೆಯವರು ಸಿಮೆಂಟಿನ 
ತಳಪಾಯ ನಿರ್ಮಿಸಿದರು. ನಾಗಬನದ ಸುತ್ತಲೂ  ಕುಳಿತುಕೊಳ್ಳುವುದಕ್ಕೆ 
ದಿಣ್ಣೆಗಳನ್ನು ಕಟ್ಟಿಸಿದರು. ಇದ್ಯಾವುದೂ ಸಾಲದು ಎಂಬಂತೆ ನಾಗಬನದಲ್ಲಿ ಎರಡು 
ಮ್ಲೇಚ್ಛ ಮರಗಳನ್ನು ನೆಟ್ಟರು. ಗುಲ್‌ಮೊಹರ್‌ ಮರಗಳು. 

ಆ ಕಾಲದಲ್ಲಿಯೇ ದೊಡ್ಡ ಕಾಸರಕ್ಕನ ಮರ ಇಲ್ಲವಾದುದು. ಬಿದ್ದದ್ದೋ 
ಬೀಳಿಸಿದ್ದೋ ಎಂಬುದು ನನಗೀಗ ನೆನಪಿಲ್ಲ. ನಾಲಪ್ಪಾಟ್ಟಿನ ತೆಂಕಣ ಅಂಗಳದಲ್ಲಿ 
ಬಿದ್ದಿದ್ದ ಹಸಿರು ಹೂಗಳೂ ಅದರ ನವಿರಾದ ಪರಿಮಳವೂ ಬರಿಯ ಸ್ಮರಣೆಗಳಾಗಿ 
ಉಳಿದುವು. 

ನಾಗಬನದ ಪರಿಯೆಂಬ ಮರದ ಕೊಂಬೆಗಳಲ್ಲಿ ನಮ್ಮನ್ನೆ ಪ್ತಿ dS 

ತಂದೆಯವರು ಫೋಟೋ ತೆಗೆದರು. ಮೂಢನಂಬಿಕೆಗಳಿಗೆ ಶರಣಾಗದವನನ್ನು 
ಯಾವುದೊಂದು ಅಹಿತಕರ ಘಟನೆಯೂ ಬಾಧಿಸಲಾರದೆಂದು ಅಜ್ಜಿಗೆ 
ತಿಳಿಯಹೇಳಿದರು. 
. ಆ ತಿಳಿಯಹೇಳುವಿಕೆಯಡೆಯಲ್ಲಿ ಹಕ್ಕಿಗೂಡುಗಳು ನೆಲಕ್ಕೆ ಬಿದುವು. ಮೊಟ್ಟೆಗಳು 
ಛಿದ್ರವಾದುವು. ಹಿಪ್ಪಲಿಬಳ್ಳಿಗಳು ನೆಲಕಚ್ಚಿದುವು. ಇನ್ನೂ ಅರಳಿ ಮುಗಿಯದ 
ಹೂಗಳೂ ನಲಕಚ್ಚಿದುವು. ಉಯ್ಯಾಲೆ. ಕಟ್ಟದ ರೆಂಜಿ ಮರವನ್ನು 
ತುಂಡರಿಸಬಾರದೆಂದು ತಂದೆಯವರು ಕಲಸದವರಿಗೆ ಹೇಳಿದ್ದರು. ಚಕ್ಕೋತದ 
'ಮರವೂ ಉಳಿದುಕೊಂಡಿತು. 

ತಂದೆಯವರಿಗೆ ಉಡುಗೊರೆಯಾಗಿ ಸಿಕ್ಕಿದ್ದ ಒಂದು ಸಾಲಿಗ್ರಾ 2ನ್ನು 


ತ 
ಆ 


ಬಾಲ್ಯದ ನೆನಪುಗಳು 5 


ಮಾವನೂ ಅಜ್ಜಿಯೂ ಸೇರಿ ಮನೆಯ ತೆಂಕಮೂಲೆಯಲ್ಲಿ ಒಂದು ದೇಗುಲ 
ನಿರ್ಮಿಸಿ, ಅಲ್ಲಿರಿಸಿ ಪೂಜೆಸುತ್ತಿದ್ದರು. ಅಜ್ಜಿ ಪೂಜಾಸಮಯದಲ್ಲಿ ಮಡಿಬಟ್ಟೆ 
ಯನ್ನಷ್ಟೆ ಉಡುತ್ತಿದ್ದರು. ಆ ದೇವಾಲಯದ ಒಳಕ್ಕೆ ಯಾರು ಪ್ರವೇಶಿಸುವುದೂ 
ಅಜ್ಜಿಗೆ ಇಷ್ಟವಿರಲಿಲ್ಲ. ಅವರೆಲ್ಲ ದೇಗುಲವನ್ನು ಅಪವಿತ್ರಗೊಳಿಸಿಯಾರೆಂಬ 
ಸಂದೇಹ ಅವರಿಗಿತ್ತು. 

ಮುಟ್ಟಾದ ಹೆಂಗಸರು ಕೂಡಲೆ ನಾಲಪ್ಪಾಟ್ಟಿನ ದಕ್ಷಿಣದ ಚಾವಡಿಗೆ 
ಸರಿಯುತ್ತಿದ್ದರು. ಮತ್ತೆ ಮೂರುದಿನಗಳ ಕಾಲ ಅಲ್ಲೇ ಶರಣು ಹೋಗಬೇಕು. 
ಮನೆಗೆಲಸ ಮಾಡುವುದಕ್ಕೆ ಅವರಿಗೆ ಅನುಮತಿ ಇಲ್ಲದ್ದರಿಂದ ಸಮಯ 
ಕಳೆಯಲಿಕ್ಕಾಗಿ ಅವರು ಪುಸ್ತಕ ಓದುತ್ತಿದ್ದರು. ಚೆಂಜಂಪುಳೆಯವರ ರಮಣನ್‌, 
ಸವಂತ್‌ ಆಶಾನರ ನಳಿನಿಯೂ ಶೀಶೆಯೂ, ಕಪ್ಪನ ಕೃಷ್ಣ ಮನೋನರ 
ಕಾದಂಬರಿಗಳು ಮುಂತಾದವುಗಳ ಹೊರತಾಗಿ ಆತ್ಮಪೋಷಿಣಿ, ಕೈರಳಿ, ಮಹಿಳೆ 
ಮೊದಲಾದ ಹಳೆಯ ಮಾಸಪತ್ರಿಕೆಗಳೂ ಅವರ ಸಂಗಾತಿಗಳಾಗುತ್ತಿದ್ದುವು. 
ಮುಟ್ಟಾಗಿ ಕುಳ್ಳಿರದಿದ್ದಾಗಲೂ ಪುಸ್ತಕಗಳನ್ನು ಓದುವ ಹೆಂಗಸರು ಆ ಊರಲ್ಲಿ 
ಕಡಿಮೆಯೆ. ಆ ಕಡಿಮೆಯವರ ಗುಂಪಿಗೆ ಸೇರಿದವರಾಗಿದ್ದರು ನನ್ನ ಅಮ್ಮ ಮತ್ತು 
ಚಿಕ್ಕಮ್ಮ ನಾಲಪ್ಪಾಟ್ಸ್‌ನಲ್ಲಿ ಯಾವತ್ತೂ ಅಡುಗೆಯವರಿದ್ದುದರಿಂದ ಯಾವ 
ಹೆಂಗಸರೂ ಪಾಕಶಾಸ್ತ ಸಪ್ರವೀಣೆಯರಾಗಲು ಶ್ರಮಿಸಿದ್ದಿಲ್ಲ. ಹೆಂಗಸರ ಜವಾಬ್ದಾರಿ 
ಗುರುತರವಾದುದೇನೂಾ ಆಗಿರಲಿಲ್ಲ. ದೀಪಕ್ಕಿರುವ ಬತ್ತಿಯನ್ನು ಕಾಲಿನ ತೊಡೆಯ 
ಮೇಲಿರಿಸಿ ಹೊಸೆಯುವುದು, ಸಂಜೆ ದೀಪ ೫೫. ಬಿಲ್ರಪತ್ರೆಯ ಕಟ್ಟೆಯ 
ಮೇಲೂ, ನಾಗಬನದಲ್ಲೂ, ನಾಲ್ಕು ಚಾವಡಿಗಳಲ್ಲೂ ದೀಪ ಹೊತ್ತಿಸಿ ಇಡುವುದು, 
ಸಂಜೆಗೆ ಕಾಲುದೀಪದ ಬಳಿ ಕುಳಿತು ವಾರಪತ್ರಿಕೆಯನ್ನು ಗಟ್ಟಿಯಾಗಿ ಓದುವುದು, 
ಭತ್ತ ಬೇಯಿಸಲೆಂದು ಕಣಜದಿಂದ ಅಳತೆಮಾಡಿ ತೆಗೆದುಕೊಡುವುದು, 
ಪೂಜಾಸಾಮಗ್ರಿಗಳನ್ನು ತೊಳೆದಿಡುವುದು..... ಹೀಗೆ ಏನೂ ಗುರುತರವಲ್ಲದ 
ಕೆಲವು ಕೆಲಸಗಳು. ಬಾಕಿಯೆಲ್ಲ ಕೆಲಸದವರ ಜವಾಬ್ದಾರಿ. ಕೆಲವು ಪ್ರತ್ಯೇಕ 
ಎಣ್ಣೆಗಳನ್ನು ತಯಾರಿಸುವಾಗ ಮನೆಯ ಹೆಂಗಸರು ಅದರ ಉಸ್ತುವಾರಿ 
ವಹಿಸಿಕೊಳ್ಳುತ್ತಿದ್ದರು. 

ಒಂದು ದಿನ ಮಧ್ಯಾಹ್ನ ನಾನು ಮೇಲಿನ ಜಗಲಿಯಲ್ಲಿ ಚಾಪೆ ಬಿಡಿಸಿ ಮಲಗಿದ್ದೆ. 
ಅಜ್ಜಿ ತಕಲಿಯಲ್ಲಿ ನೂಲುತ್ತಿದ್ದರು. ಆಗಲೆ "ಗೋಯಿಶ್ಶಾರ್‌' ಎಂಬುದಾಗಿ 
ಕರೆಯಲ್ಪಡುವ ವ್ಯಕ್ತಿ ಬೈರಾಸು ಉಟ್ಟು ತಂಕಮೂಲೆಯ ಬಾಗಿಲ ಬಳಿ ಬಂದುದು. 

"ಓಂದು ಉರುಳಿ ಬೇಕಾಯಾ' ಅವರು ಹೇಳಿದರು: 

"ಅಂಬಾಳತ್ತಿನವರಿಗೆ ಒಂದು ಲೇಹ್ಯ ತಯಾರಿಸಲಿಕ್ಕೆ.' 

ಅಜ್ಜಿ ಏಣಿಮೆಟ್ಟಲು ಇಳಿದರು. ನಾನು ಅವರನ್ನು ಹಿಂಬಾಲಿಸಿದ. ಒಂದು ಉರುಳಿ 
ತಗೆದುಕೊಡುವಂತೆ ಅಜ್ಜಿ ಕೆಲಸದವಳಿಗ ಆಜ್ಞಾಪಿಸಿದರು. 

"ಈಗ ತೆಗೆದು ಕೊಡುವಾ. ಅಲ್ಲಿ ನಿಲ್ಲಿಯಾಯ ಗೋಯಿಶ್ಶಾರೆ' ಅಜ್ಜಿ ಹೇಳಿದರು. 

"ಅಂಬಾಳತ್ತಿನಲ್ಲಿ ಉರುಳಿ ಇಲ್ಲಾಂತವಾ ನೀವು ಹೇಳು ತ್ತಿರೋದು 
ಗೋಯಿಶ್ಶಾರ '? ಕೆಲಸದವಳು ಕೇಳಿದಳು. 


6 ಬಾಲ್ಯದ ನೆನಪುಗಳು 


"ಅಲ್ಲಿಯ ಉರುಳಿಯೆಲ್ಲ ದೊಡ್ಡದಲ್ವೆ ? ಇರುವುದರಲ್ಲಿ ಸಣ್ಣದೇ ಇಲ್ಲಿಯ 
ದೊಡ್ಡ ಉರುಳಿಯಷ್ಟಕ್ಕಾದೀತು.' 

ಗೋಯಿಶ್ಶಾರ್‌ ಕೆಂಪು ಹಲ್ಲು ಹೊರಬಿಡುತ್ತಾ ಹೇಳಿದರು. 

"ಓ, ಹೇಳ್ಬೇಡಿ ನಿಮ್ಮೊಂದು ಲೊಟ್ಟೆ' ಕೆಲಸದಾಕೆ ಪಿರಿಪಿರಿ ಹೇಳಿದಳು. ಮುದುಕ 
ಉರುಳಿ ಹೊತ್ತುಕೊಂಡು ನಡೆದು ಮರೆಯಾಗುವತನಕ ನಾನು ಆತನ ಕೌಪೀನದ 
ಬಾಲವನ್ನು ನೋಡುತ್ತಾ ನಿಂತೆ. 

ನಾನೂ ಆಕೆಯೂ ಮಾತ್ರವಿದ್ದಾಗ ಕೆಲಸದಾಕೆ ಹೇಳಿದಳು: "ನನಗೆ ಕೇಳಿದರೆ 
ಪಿಸುರು ಬಂದೀತು- ಈ ಥರದ ಪಂಚಾತಿಕೆ, ಪವ್ವರ್‌ ತೋರಿಸ್ಲಿಕ್ಕೆ. ಇಲ್ಲಿಯವರಿಗಿಂತ 
ಅಂಬಾಳತ್ತಿನವರು ದುಡ್ಡಿನೋರೂಂತ ಅವ ಹೇಳಿನಡೆಯೋದು. ನಿಮ್ಮ ಅಪ್ಪ 
ಮನಸ್ಸು ಮಾಡಿದ್ರೆ ಈ ಊರನ್ನೆ ದುಡ್ಡು ಕೊಟ್ಟು ಕೊಂಡ್ಕೋಬಹುದು. 
ಗೊತ್ತುಂಟೋ ನಿಮ್ಗೆ? ನಿಮ್ಮ ಅಪ್ಪನನ್ನು ಬಿಟ್ಟೇ ಈ ಊರಿನಲ್ಲಿ ದುಡ್ಡಿನೋರಿದ್ರೆ. 
ಅದು ಗೊತ್ತುಂಟೊ? ನಿಮ್ಮಮ್ಮ ಹೀಗೆ ಬಿಳಿಖಾದಿ ಉಟ್ಟು ನಡೆದೇ ಯಾರಿಗೂ 
ಬೆಲೆ ಇಲ್ಲದಾದ್ದು. ಅಂಬಾಳತ್ತಿನ ಹೆಂಗಸರು ನಡೆಯೋ ಹಾಗೆ ಅವರಿಗೂ 
ನಡೀಬಾರ್ದಾ ? ಐದು ಹತ್ತು ಪವನಿನ ಮಾಲೆ, ಬಳೆ ಮಾಡಿಸ್ಕೋಬಾರ್ದಾ ? 
ಜರಿಮುಂಡು  ಉಟ್ಕೋಬಾರ್ದಾ? ದುಡಿಲ್ಲದ್ದಕ್ಕಲ್ಲಲ್ಲಾ? ನಿಮ್ಮಮ್ಮನ್ನ 
ಬಾಕಿದ್ದೋರು ಗೇಲಿ ಮಾಡಿದ್ರೆ ಆ ಗಾಂಧಿಗೆಂತ ನಷ್ಟ? ನಿಮ್ಮಮ್ಮನ್ನ ಬಾಕಿದ್ದೋರು 
ಗೇಲಿ ಮಾಡಿದ್ರೆ ನಿಮ್ಮಲ್ಪೆ ಮಗೂ ಅವ್ನಾನ! ನೀವು ಅಮವಿಗೆ ಹೇಳ್ಬೇಕು, ಚೆನ್ನಾಗಿ 
ಅಲಂಕಾರ ಮಾಡಿ ನಡೀಬೇಕೂಂತ. ಬಾಕಿದ್ದೋರೆಲ್ಲ ನೋಡ್ಲಿ. ಒಬ್ಬೊಬ್ಬರ 
ತುಟಿಯೂ ಮುಚ್ಚೋದೀತು. ಮಗು ಹೇಳ್ಬೇಕು. ಹಠ ಹಿಡೀಬೇಕು ಮಗು. 
ಇನ್ಯಾರೂ ಮಗೂನ ಅಮ್ಮನನ್ನು ಗೇಲಿಮಾಡ್ಬಾರ್ದು.' 

"ನನ್ನ ಅಮ್ಮನನ್ನು ಗೇಲಿ ಮಾಡ್ತಾರೆಯೆ ? ನನ್ನ ಅಮ್ಮನನ್ನು ಯಾರು ಗೇಲಿ 
ಮಾಡೋದು?' ನಾನು ಕೇಳಿದೆ. ಅಳು ನುಂಗಿಕೊಂಡೇ ನಾನು ಮಾತನಾಡಿದ್ದು. 

“ಕೆರೆಯಲ್ಲಿ ಸ್ನಾನಕ್ಕೆ ಹೋದಾಗ ಕೇಳಿದ್ದು, ನನ್ನ ಕೂಸೇ. ಆ ಪಣಿಕ್ಕರರ ಹೆಂಡ್ತಿ 
ಇಲ್ವೆ? ಹಲ್ಲುಗಿಂಜೋ ಅಧಿಕಪ್ರಸಂಗಿ ? ಅದು ಹೇಳೋದು, ಬಾಲಾಮಣ್ಯಮ್ಮ 
ಕಾಂಕ್ರೆಸ್ಸೂಂತ.' 

"ಕಾಂಕ್ರೆಸ್ಸು? ಅದೆಂಥಾದ್ದು?' 

"ನಿಮ್ನೊಶ್ತಿಲ್ವಾ ? ನನ್ನ ಕೂಸೇ! ನಂಗೆ ಇಂಗಿಳೀಸು ಪ್ರೇಂಚು ಏನೂ ಗೊತ್ತಿಲ್ಲ? 
ಅದು ಒಳ್ಳೆ ಮಾತಲ್ಲಾಂತ ನಂಗೆ ಗೊತ್ತಾಯ್ತು. ಈ ಗಾಂಧಿಯ ಜನಗಳಿಲ್ವ ? ಅವರ 
ಬಗ್ಗೆ ಹೇಳೋದು ಕಾಂಕ್ರೆಸ್ಸೂಂತ. ಭಾರಿ ಅವ್ನಾನ ಆಯ್ತುಂತಲ್ವೇ ಹೇಳಬೇಕಾದದ್ದು 
ನನ್ನ ಮಗೂ. ಭಾರೀ ಅವ್ವನ ಆಯ್ತು. 


ಬಿರುಗಾಳಿ ಬೀಸಿದ ದಿವಸ ಅಂಬಾಳತ್ತಿನಲ್ಲ ಯಾರದ್ದೋ ಹುಟ್ಟುಹಬ್ಬವಿತ್ತು. ನಾನೂ 
ಅಣ್ಣನೂ ಅಂಚಾಳತ್ತಿನ ಮನೆಯಲ್ಲಿ ನಡದ ಭೋಜನಕೂಟಕ್ಕೆ ಆಮಂತ್ರಿತ 
ಅತಿಥಿಗಳಾಗಿದ್ದೆವು. ಊಟಕ್ಕೆ ಮೊದಲು ನಾವು ಮಾಲತಿಕುಟ್ಟಿಯೊಂದಿಗೆ ನಾಗಬನಕ್ಕೆ 


ಬಾಲ್ಯದ ನೆನಪುಗಳು 7 


ಹೋದೆವು. ಅಲ್ಲಿ ಮೀನಾಕ್ಸಿಯಕ್ಕ ಹಾವುಗಳಿಗಾಗಿ ಅರಸಿನ ಹುಡಿಯನ್ನೂ ಹಾಲು, 
ಹಣ್ಣುಗಳನ್ನು ಹರಡಿ ಇರಿಸುವುದನ್ನೂ ದೀಪ ಉರಿಸುವುದನ್ನೂ ನಾವು 
ನೋಡಿದೆವು. 

ಮೀನಾಕ್ಷಿಯಕ್ಕ ಅಂಬಾಳತ್ತಿನ ಮನೆಯವರ ದೂರದ ಸಂಬಂಧಿ. 
ಬಡವಳಾಗಿದ್ದುದರಿಂದ ಆಶ್ರಿತೆಯೂ ಹೌದು. ಅವರು ಕಪ್ಪು ಬಣ್ಣದ ಮಧ್ಯವಯಸ್ಕ 
ಹೆಂಗಸು. ಎಲ್ಲರೊಂದಿಗೂ ಎಲ್ಲಾ ಹೊತ್ತಿನಲ್ಲೂ ಕ್ಷಮೆಯಾಚಿಸುವ 
ಮುಖಭಾವದೊಂದಿಗೆ ಅವರು ಆ ಮನೆಯಲ್ಲೂ ಸುತ್ತುಮುತ್ತಲೂ 
ವಿಶ್ರಾಂತಿಯಿಲ್ಲದೆ ಓಡಾಡುತ್ತಿದ್ದರು. ಉತ್ಸವದವರು ಬಂದರೆ ಭತ್ತ ಕೊಂಡುಹೋಗಿ 
ಅವರನ್ನು ಬರಮಾಡಿಕೊಳ್ಳುವುದು, ದೀಪ ಉರಿಸುವುದು, ಮಕ್ಕಳಿಗಾಗಿ ಮೊಸರು 
ಕಡೆದು ಬೆಣ್ಣೆ ಶೇಖರಿಸಿಡುವುದು, ಮನೆತುಂಬಿಸುವ ದಿವಸ ಅಕ್ಕಿ ಹಿಟ್ಟಿನಲ್ಲಿ ಕೈ 
ಮುಳುಗಿಸಿ ಬಾಗಿಲಿನ ಮೇಲೆ ಮುದ್ರೆಗಳನ್ನು ಮೂಡಿಸುವುದು, ಮುಂತಾದ ಸರಳ 
ಕೆಲಸಗಳನ್ನು ಮಾತ್ರ ಅವರು ಮಾಡಬೇಕಾಗಿತ್ತು. ಬಾಕಿ ಕೆಲಸಗಳಿಗೆಲ್ಲ 
ಲೆಕ್ಕವಿಲ್ಲದಷ್ಟು ಕೆಲಸದಾಳುಗಳಿದ್ದರು. ಆದರೂ ಮೀನಾಕ್ಷಿಯಕ್ಕ ಇಲ್ಲದಿದ್ದರೆ ಆ ' 
ಕುಟುಂಬವನ್ನು ಒಂದು ದಿನ ಕೂಡಾ ಸಮಾಧಾನದಿಂದ ನಿಭಾಯಿಸುವುದಕ್ಕೆ 
ಸಾಧ್ಯವಾಗುವಂತಿರಲಿಲ್ಲ. ಎಷ್ಟು ಭತ್ತ ಬೇಯಿಸಬೇಕೆಂಬುದೂ ಎಷ್ಟು ಪಂಚೆಗಳನ್ನು 
ಒಗೆಯಲು ಕೊಟ್ಟಿದೆಯೆಂಬುದೂ ಮಕ್ಕಳಿಗೆ ಯಾವತ್ತು ಹೊಟ್ಟೆ ತೊಳೆಸುವ 
ಹರಳೆಣ್ಣೆ ಕುಡಿಸಬೇಕೆಂಬುದೂ ಮತ್ತಾರಿಗೂ ಗೊತ್ತಿರಲಿಲ್ಲ. 

"ಯಾಕೆ ಹಾವು ಬರಲಿಲ್ಲ?' ನಾನು ಕೇಳಿದೆ. 

"ಮನುಷ್ಯರನ್ನು ಕಂಡರೆ ಹಾವು ಬಂದೀತಾ ಮಗೂ? ನಾವು ಹೊರಟು 
ಹೋದರೆ ಆಗ ಎದ್ದು ಬರ್ತದೆ ಕೃಷ್ಣಸರ್ಪ'-ಮೀನಾಕ್ಷಿಯಕ್ಕ ಹೇಳಿದರು. 

ಊಟ ಮುಗಿದ ಕೂಡಲೆ ನನಗೆ ನಿದ್ರೆ ಬರತೊಡಗಿತು. ನಾಲಪ್ಪಾಟ್ಟಿಗೆ 
ಹಿಂದಿರುಗುವಾಗ ನಮೊಂದಿಗೆ ಮಾಲತಿಕುಟ್ಟೆಯೂ ಬಂದಳು. ಮನೆಗೆ ತಲುಪಿ 
ಒಂದು ಗಂಟೆಯಾಗುವುದಕ್ಕೆ ಮೊದಲೇ ನಾವು ಗಾಳಿಯ ಶಬ್ಬ ಕೇಳಿದೆವು. 

ತೆಂಕ ಹಿತ್ತಿಲಿನ ತೆಂಗಿನಮರಗಳ ನಡುವಿನಿಂದ ಗಾಳಿ ಭಯಂಕರ 
ಊಳಿಡುವಿಕೆಯೊಂದಿಗೆ ತಟ್ಟನೆ ಮೇಲೆದ್ದಿತು. ಕೆರೆಯ ಬದಿಯಲ್ಲಿ ರಾಶಿ ಬಿದ್ದಿದ್ದ 
ತರಗೆಲೆಗಳು ಗಲಭೆ ಮಾಡುತ್ತ ಮೇಲಕ್ಕೆದ್ದವು. ಮರಗಳು ಗೆಲ್ಲುಗಳನ್ನು 
ದುರಿಸಿದುವು. ರೆಂಜೆಯ ಮರಕ್ಕೆ ಕಟ್ಟಿದ್ದ ಉಯ್ಯಾಲೆಯ ಹಲಗೆ ನೆಲಕ್ಕೆ ಬಿತ್ತು. 

"ದೊಡ್ಡ ಬಿರುಗಾಳಿಯೋ ಮತ್ತೊ ಆಗಿರಬೋದೋ-ಶಬ್ಬ ಕೇಳಿದರೆ ಹೆದರಿಕೆ 
ಆಗ್ರದೆ' ಅಜ್ಜಿ ಹೇಳಿದರು. ಅವರು ನಮನ್ನು ಮಹಡಿಯ ನಡುಕೋಣೆಯಲ್ಲಿ 
ಕುಳ್ಳಿರಿಸಿದರು. ನಮಗೆ ಆಡುವುದಕ್ಕೆ ಪಗಡೆ ಕಾಯಿಗಳನ್ನು ಕೊಟ್ಟರು. ಬೆಳಕು 
ಸಾಕಾಗದ್ದಕ್ಕೆ ಒಂದು ಕಾಲು ದೀಪ ಹೊತ್ತಿಸಿಟ್ಟರು. "ಕೊಚ್ಚೂ, ಕಿಟಕಿಯೆಲ್ಲಾ 
ಮುಚ್ಚಿದಿಯೋ ಹೇಗೆ ?' ಮುತ್ತಜ್ಜಿ ಕೆಳಗಿನ ತೆಂಕ ಅಂಕಣದಲ್ಲಿ ನಿಂತುಕೊಂಡು 
ಗಟ್ಟಿಯಾಗಿ ಕೂಗಿದರು. 

"ಮುಚ್ಚುತ್ತೇನಮ್ಮಾ ಎಲ್ಲಾ ಮುಚ್ಚುತ್ತೇನೆ' ಅಮ್ಮ ಉತ್ತರಿಸಿದರು. ಅಷ್ಟರಲ್ಲಿ 
ನೃಯತ್ಯ ಮೂಲೆಯಿಂದ ಒಂದು ಜನಸಮೂಹದ ಬೊಬ್ಬೆಯಂತೆ ಮಳೆಯ ಅಬ್ಬರ 


8 ಬಾಲ್ಯದ ನೆನಪುಗಳು 


ಕೇಳಿಸಿತು. ಅಜ್ಜಿ ಶಕ್ತಿ ಉಪಯೋಗಿಸಿ ಕಿಟಕಿ ಬಾಗಿಲುಗಳನ್ನು ಸೇರಿಸಿ ಚಿಲಕ 
ಹಾಕಿದರು. ಅವರ ಮುಖದಲ್ಲಿ ಮಳೆಹನಿಗಳು ಹೊಳೆದುವು. 

"ಸಮಯ ನಾಲ್ಕು ಗಂಟೆ ಕೂಡಾ ಆಗಲಿಲ್ಲ. ಅಂಗಳದಲ್ಲಿ ಭಾರೀ ಕತ್ತಲು' ಅಜ್ಜಿ 
ಹೇಳಿದರು. 

"ನಂಗೆ ಕುಟ್ಟಿಯಪ್ಪುವನ್ನು ನೋಡ್ಬೇಕು' ಮಾಲತಿಕುಟ್ಟಿ ಹೇಳಿದಳು. 

"ಕುಟ್ಟಿಯಪ್ಪು ಸಂಜೆ ಹೊತ್ತಿಗೆ ಬರ್ತಾರೆ' ಅಜ್ಜಿ ಹೇಳಿದರು. 

"ನಂಗೆ ಈಗ ಅಂಬಾಳತ್ತಿಗೆ ಹೋಗ್ಬೇಕು'-ಮಾಲತಿಕುಟ್ಟಿ ಹೇಳಿದಳು. 

"ಈ ಗಾಳಿ ಮಳೆ ಒಮ್ಮೆ ನಿಲ್ಲಲಿ. ಆಮೇಲೆ ಮಗುವನ್ನು ಅಂಬಾಳತಿಗೆ 
ಕಳುಹಿಸಿಕೊಡ್ತೇನೆ'-ಅಜ್ಜಿ ಸಮಾಧಾನಪಡಿಸಲು ಯತ್ನಿಸಿದರು. ಮಾಲತಿಕುಟ್ಟಿ 
ಗಟ್ಟಿಯಾಗಿ ಬಿಕ್ಕತೊಡಗಿದಳು. ಅದೇ ಹೊತ್ತಿಗೆ ತೆಂಗು ಬೀಳುವ ಶಬ್ದ ಕೇಳಿದ್ದು. 

'ಕೊಚ್ಚೂ, ಏನದು ಬಿದ್ದದ್ದು? ಮನೆ ಬಿದ್ದೀತೋ?' ಮುತ್ತಜ್ಜಿಯ ಪ್ರಶ್ನೆ. 

"ಅಮ್ಮ ಹೆದರಬೇಡಿ. ಅದೊಂದು ತೆಂಗು ಬಿದ್ದದ್ದು... ಮಳೆ ನಿಂತರೆ ಹೋಗಿ 
ನೋಡ್ಬ್ಟೋದು. ಈಗ ಭಜನೆ ಮಾಡ್ತಾ ಸುಮ್ಮನೆ ಕೂರೋದೇ ಒಳ್ಳೇದು' ಅಜ್ಜಿ 
ಹೇಳಿದರು. 

ಮಾವನ ತಾಯಿ ಸೂಚಿಸಿದಂತೆ ನಾವೆಲ್ಲರೂ ಆಮೇಲೆ ಕೆಳಗಿನ ಅಂತಸ್ತಿನ 
ತೆಂಕಕೋಣೆಯಲ್ಲಿ ಆಶ್ರಯಪಡೆದೆವು. ಆ ಕೋಣೆಯ ಅಟ್ಟ ಎಲ್ಲಕ್ಕಿಂತ ಹೆಚ್ಚು ಗಟ್ಟಿ 
ಎಂದು ದೊಡ್ಡಮ್ಮ ಹೇಳಿದರು. ತೆಂಕು ಅಂಕಣದಲ್ಲಿ ನೀರು ಹರಿಯಿತು. ಮಧ್ಯದ 
ಅಂಗಳ ತುಂಬಿ ಹರಿಯತೊಡಗಿತು. ತೆಂಕಕೋಣೆಯ ಮಂಚದ ಮೇಲೆ ಮಾವನೂ 
ನಾವು ಮಕ್ಕಳೂ ಕುಳಿತುಕೊಂಡೆವು. ನೆಲದಲ್ಲಿ ಸುರುಟಿಟ್ಟಿದ್ದ ಗೊದ್ದಡಿಗಳಲ್ಲಿ 
ಮುತ್ತಜ್ಜಿಯೂ ಅಜ್ಜಿಯೂ ಜಾಗ ಹಿಡಿದರು. ಕೆಲಸದವಳು 'ಬಚ್ಚಲು ಮನೆಯಲ್ಲಿ 
ಆಶ್ರಯ ಪಡೆದಳು. ಮಳೆ ಗುಡುಗು ಮಿಂಚುಗಳನ್ನು ಲೆಕ್ಕಿಸದೆ ನೀರಲ್ಲಿ 
ತೊಯ್ದುಕೊಂಡೇ ಅತ್ತೆಯೂ ಬಂದರು. 

"ನೀ ಯಾಕೆ ಈ ದಡ್ಡತನ ತೋರಿಸಿದ್ದು? ಜ್ವರ ಹಿಡಿದು ಮಲಗಿದ್ರೆ ?' ಮಾವ 
ಕೇಳಿದರು. 

ಅತ್ತೆ ನಕ್ಕರು. 

"ಕುಟ್ಟಿಯಪ್ಪು ಬಂದ್ರು' ಮಾಲತಿಕುಟ್ಟಿ ಖುಷಿಯಿಂದ ಹೇಳಿದಳು. ಅತ್ತೆ 
ಮಾಲತಿಕುಟ್ಟಿಯನ್ನು ಅಪ್ಪಿಕೊಂಡರು. ಹೆದರಿಕೆ ಪರಿಹಾರವಾಗಲು ಅಂತ್ಯಾಕ್ಷರಿ ಹೇಳಿ 
ನೋಡುವ ಎಂದು ಚಿಕ್ಕಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. "ಬಂಧಿತನಾಗಿದ್ದ 
ಅನಿರುದ್ದ' ಎಂಬ ವಲ್ಲತ್ರೋಳರ ಕೃತಿಯಿಂದ ಹಲವು ಶ್ಲೋಕಗಳನ್ನು ಚಿಕ್ಕಮ್ಮಹಾಡಿ 
ಕೇಳಿಸಿದರು. ಅಂತ್ಯಾಕ್ಟರಿ ಸ್ಪರ್ಧೆಗೆ ಯಾರೂ ತಯಾರಾಗಲಿಲ್ಲ. 

"ನನಗೆ ಒಂದು ಶ್ಲೋಕವೂ ಹೊಳೆಯೋದಿಲ್ಲ' ಅಜ್ಜಿ ಹೇಳಿದರು. 

"ಮನೆಯ ಸೂರು ಬೀಳದಿದ್ದರೆ ಸಾಕಿತ್ತು” ಅಜ್ಜಿ ಪಿರಿಪಿರಿ ಮಾಡಿದರು. 

ಮಾವನೂ ಅತ್ತೆಯೂ ಮೇಲ್ಗಡೆಗೆ ಹೋದ ನಂತರ ಕೆಲಸದಾಕೆ ಇದ್ದಕ್ಕಿದ್ದಂತೆಯೆ 
ಅಳತೊಡಗಿದಳು. ಅಳುವುದರೊಂದಿಗೆ ಆಕೆ ತನ್ನ ಕೈಗಳಿಂದ ತಲೆಗೆ ಎಡಬಿಡದೆ 
ಹೊಡೆಯತೊಡಗಿದಳು. 


ಬಾಲ್ಯದ ನೆನಪುಗಳು 9 


"ಇದೇನು ಹುಚ್ಚಾಟ ಆಡ್ತಾ ಇದ್ದೀಯಾ ? ತಲೆ ಚಚ್ಚಿ ಒಡೆಯುತ್ತೀಯಾ ? ಅಜ್ಜಿ 
ಕೇಳಿದರು. 

"ನನಗೆ ಬೇಕಾದೋರನ್ನು ಇನ್ನು ಕಾಣೋದಕ್ಕೆ ಸಾಧ್ಯವಿಲ್ಲಲ್ಲಾ.... ನನ್ನ 
ಗುರುವಾಯೂರಪ್ಪಾ! ನನಗೆ ಬೇಕಾದೋರನ್ನು ಕಾಣೋದಕ್ಕೆ 'ಸಾಧ್ಯವಿಲ್ಲಲ್ಲಾ'' 

"ಈ ಮಳೆ ನಿಂತು, ನಾಳೆ ಬೆಳಿಗ್ಗೇನೇ ಮನೆಗೆ ಹೋಗು. ಸಾಲದೇ ಸ? 
ಕೇಳಿದರು. 

"ಈ ಮಳೆ ನಿಲ್ಲಿಕ್ಕಿಲ್ಲಪ್ಪೋ. ಇದು ಬಿರುಗಾಳಿಯಲ್ವೇ ? ಇದ್ರಲ್ಲಿ ನಾವೆಲ್ಲ 
ಸತೊಗೇವೇ' ಕೆಲಸದಾಕೆ ಉಮಳಿಸಿ ಅಳತೊಡಗಿದಳು. 

"ಅವಳಿಗೇನು ಹುಚ್ಚೇ ?' ಅಜ್ಜಿ ಕೇಳಿದರು. ಮರಗಳು ನೆಲ ಕಚ್ಚುವ ಶಬ್ದವನ್ನು 
ನಾವು ಆಲಿಸಿದೆವು. ಪಶ್ಚಿಮ ಹಿತ್ತಲಿನಿಂದ ಒಂದು ನಾಯಿಯ ಊಳಿಡುವಿಕೆಯೂ. 

"ಅಯ್ಯೋ ಶಂಕರಾ. ಆ ಹಟ್ಟಿ ಬಿದ್ದುಬಿಟ್ಟರೆ! ದನಗಳನ್ನು ಬಾವಿಕಟ್ಟೆಯ 
'ಮಾಡಿನಡಿ ಕಟ್ಟು' ಅಜ್ಜಿ ಹೇಳಿದರು. 

ಶಂಕರನ್‌ ಲಾಟೀನು ತೆಗೆದುಕೊಂಡು ಹಟ್ಟಿಯ ಕಡೆಗೆ ಓಡಿದ. ದನಗಳು 
ಕೂಗಿದವು. 

"ಹಟ್ಟಿ ಬೀಳ್ಳಿಕ್ಕಿಲ್ಲ ದೊಡ್ಡಮ್ಮ ಅದರ ಕಂಬ ಒಳ್ಳೆ ಗಟ್ಟಿಯುಂಟು.' ಶಂಕರನ್‌ 
ಮರಳುತ್ತಾ ಹೇಳಿದ. 

"ಹಾಗಿದ್ದರೆ ದನಗಳು ಅಲ್ಲೇ ಇರಲಿ.' 

ಅಂಗಳದಲ್ಲಿ ಮೊಣಕಾಲವರೆಗೆ ನೀರುಂಟು.' ಶಂಕರ ಹೇಳಿದ. 

"ನಾವು ಈಜಬೇಕು.' ನಾನು ಹೇಳಿದೆ. 

"ನಡು ಅಂಗಳದಲ್ಲಿ ಈಜುವುದಾ' ಅಣ್ಣ ಕೇಳಿದ. 

"ನೀರು ಐಸ್‌ನ ಹಾಗೆ ತಂಪುಂಟು.' ನಾನು ನಡುಅಂಗಳದ ನೀರನ್ನು ಮುಟ್ಟುತ್ತ 
ಹೇಳಿದೆ. 

"ನೀರಲ್ಲಿ ಆಡ್ಬೇಡಿ ಮಕ್ಕಳೆ.' ಅಜ್ಜ ಗಟ್ಟಿಯಾಗಿ ಕೂಗಿ ಹೇಳಿದರು. ನಾವು ಮತ್ತ 
ಮಂಚದಲ್ಲೇ ಜಾಗ ಹಿಡಿದೆವು. ದಕ್ಷಿಣಕ್ಕಿರುವ ಬಾಗಿಲನ್ನು ಯಾರೋ ತಟ್ಟಿದಂತೆ 
ನಮಗೆ ಅನ್ನಿಸಿತು. ಶಂಕರನ್‌ ಬಾಗಿಲು ತೆರೆದ. ದಿಣ್ಣೆಯ ಮೇಲೆ ಒದ್ದೆ ಮುದ್ದೆಯಾದ 
ನಾಯಿ. ಅಂಬಾಳತ್ತಿನವರ ಸಾಕು ನಾಯಿ "ತುಂಬಿ' ಕಪ್ಪೂ ಬಿಳಿಯೂ ಬಣ್ಣವುಳ್ಳ 
ಪ್ರಾಣಿ. 

"ಅಲ್ಲಾ. ಇದ್ಯಾರು, ತುಂಬಿಯಾ ? ಒದ್ದೆಯಾಗಿ ನೀರು ಹರಿಸ್ತಾ ಬಂದಿದ್ದಲ್ಲ. 
ಬಾಲಾಮಣ್ಯಮೈಯ ಒಟ್ಟಿಗೆ ಹೊರಟು ಬಂದಿರಬೇಕು. ಪಾಪ' ಶಂಕರನ್‌ ಹೇಳಿದ. 

ನಾವು ತುಂಬಿಯನ್ನು ನೋಡಿದೆವು, ತುಂಬಿ ನಮ್ಮನ್ನೂ. ಅವ ಚಳಿಯಲ್ಲಿ 
ನಡುಗುತ್ತಿದ್ದ. 

ಶಂಕರನ್‌ ಒಂದು ಗೋಣಚೀಲ ತೆಗೆದು ದಿಣ್ಣೆಯಲ್ಲ ಹಾಸಿದ. 

"ಇಲ್ಲಿ ಮಲಕ್ಕೊ ಆಯ್ತಾ. ಬಿರುಗಾಳಿಯಲ್ಪ ? ಈಗ ಮನುಷ್ಯ ಯಾರು? ನಾಯಿ 
ಯಾರೂಂತೆಲ್ಲ ನೋಡ್ಬೇಕಾದ ಅಗತ್ಯವಿಲ್ಲ. ಮಲಗಿ ನಿದ್ರೆ ಮಾಡು ತುಂಬೀ'. ತುಂಬಿ 
ಗೋಣ ಚೀಲದಲ್ಲಿ ಮಲಗಿ ಸಂತೃಪ್ತಿಯಿಂದ ನನ್ನನ್ನೂ ಅಣ್ಣನನ್ನೂ ನೋಡಿತು. 


10 ಬಾಲ್ಯದ ನೆನಪುಗಳು 


ಇಡೀಯ ರಾತ್ರಿಯನ್ನು ನಾವು ತೆಂಕಕೋಣೆಯಲ್ಲೇ ಕಳೆದೆವು. ಎಚ್ಚರವಾದಾಗ 
ಮಳೆ ನಿಂತು ಹೋಗಿತ್ತು. 

"ಹೊರಬಾಗಿಲು ತೆರೀರೀ' ಎಂದು ಯಾರೋ ದಯನೀಯವಾಗಿ ಕೂಗಿ 
ಕೊಂಡದ್ದು ಕೇಳಿ ನಾನು ಎಚ್ಚರಗೊಂಡೆ. ಹೊರ ಬಾಗಿಲು ತೆರೆಯಲಾಯಿತು. 
ಸೊಂಟದವರೆಗೆ ನೀರಲ್ಲಿ ನಿಂತುಕೊಂಡ ಬಾಲನ್‌ ಎಂಬ ಯುವಕ ಮುಗುಳ್ನಗೆ 
ಬೀರಿದ. 

"ವಡೇಕರೆಯಿಂದ ಬರ್ತಾ ಇದ್ದೇನೆ. ಇಲ್ಲಿ ಯಾರಿಗೂ ಏನೂ ಆಗ್ಲಿಲ್ಲಲ್ಲ?' 

"ಯಾರಿಗೂ ಏನೂ ಆಗ್ಲಿಲ್ಲ' ಅಜ್ಜಿ ಹೇಳಿದರು: "ನೀನು ಹೇಗೆ ಬಂದೆ?' 

"ನಾನು ಬೆಳಗಾಗೂದಕ್ಕಿಂತ ಮುಂಚೇನೇ ಹೊರಟೆ. ನೀರಿನಲ್ಲೇ ನಡೆದೆ.' 

"ಬಾಲನನ್ನು ಮೆಚ್ಚಬೇಕು.' 

"ಎಷ್ಟು ಗುಡಿಸಲು ಬಿದ್ದದ್ದು! ಮರಗಳೆಷ್ಟು ಬಿದ್ದದ್ದು! ಕೋಳಿಗಳೆಷ್ಟು ಸತ್ತದ್ದು. 
ಆಡುಗಳೆಷ್ಟು ಸತ್ತು ತೇಲಿದ್ದು! ಭಯಂಕರ ದೃಶ್ಯ.” 

"ಓಳಗೆ ಬಾ ಬಾಲಾ. ಬೇ” ಪಂಚೆ ಉಟ್ಟುಕೊ.' 

"ವಡೇಕರೆಯಿಂದ ನಮಗೇನಾದರೂ ಕೊಟ್ಟು ಕಳುಹಿಸಿದ್ದಾರಾ fe ಚಕ್ಕುಲಿ ಕ 
ಖರ್ಜೂರ?' ನಾನು ಕೇಳಿದೆ. ” 

"ಇಲ್ಲ ಮಗೂ. ನಾನು ಬರಿಗೈಯಲ್ಲೇ ಬಂದೆ' ಬಾಲನ್‌ ತನ್ನ ಉಬ್ಬಿದ 
ಹಲ್ಲುಗಳನ್ನು ಹೊರ ಚಾಚುತ್ತ ಹೇಳಿದ. . 

"ಚಕ್ಕುಲಿ ಖರ್ಜೂರ ಕೇಳ್ಬೇಕಾದ ಸಮಯ!' ಮಾವನ ಅಮ್ಮ ಪಿರಿಪಿರಿ 
ಮಾಡಿದರು. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ. 


ನನ್ನ ಬಾಲ್ಯದ ದಿನಗಳಲ್ಲಿ ಕಲ್ಕತ್ತಾದಲ್ಲಿ ಪ್ರಸಿದ್ಧವಾದ ನಾಲ್ಕು ಶಾಪ್ಟಿಂಗ್‌ 
ಕಾಂಪ್ಲಕ್ಸುಗಳು ಮಾತ್ರವೇ ಇದ್ದುವು-ಹಾಲ್‌ ಎಂಡ್‌ ಅಂಡರ್‌ಸನ್‌, ಆರ್ಮಿ ಎಂಡ್‌ 
ನೇವಿ ಸ್ಪೋರ್ಸ್‌, ವಾಚ್ಚಲ್‌ ಮೊಲ್ಲ ಸ್ಪೋರ್ಸ್‌, ಕಮಲಾಲಯ ಸ್ಟೋರ್ಸ್‌. 
ತಂದೆಯವರು ಕೋಟು, ಪ್ಯಾಂಟು ಹೊಲಿಯಲಿಕ್ಕೆ ಬೇಕಾದ ಟ್ವೀಡ್‌, ಟ್ವಿಲ್‌ 
ಮುಂತಾದ ಬಟ್ಟೆಗಳನ್ನು ಮೊದಲ ಎರಡು ಕಾಂಪ್ಲೆಕ್ಸುಗಳಿಂದ ಕೊಳ್ಳುತ್ತಿದ್ದರು. 
ಪಾಶ್ಚಾತ್ಯ ನಾಗರಿಕ ತಿಳುವಳಿಕೆಯಲ್ಲ ತಂದೆಯವರಿಗಿಂತ ಬಹಳ ಹಿಂದಿದ್ದ ನನಗೂ 
ಅಣ್ಣನಿಗೂ ವಾಚ್ಚಲ್‌ ಮೊಲ್ಲದಿಂದ ಅಂಗಿಗಳಿಗೆ ಬೇಕಾದ ಬಿಳಿ ಬಟ್ಟೆ ಕೊಳ್ಳುತ್ತಿದ್ದರು. 
ಅಮನಿಗೆ ಪ್ರಿಯವಾದ ರೆಡಿಮೇಡ್‌ ಬ್ಲೌಸ್‌ಗಳನ್ನು ಕಮಲಾಲಯ ಸ್ಟೋರಿನಿಂದ 
ತಂದೆ ಕೊಳ್ಳುತ್ತಿದ್ದರು. ಅಲ್ಲಿ ಕುತ್ತಿಗೆಯ ಸುತ್ತ, ಕೈಯ ಅಂಚಿಗೆ ಹೂಗಳನ್ನು ಹೊಲಿದ 
ಬಿಳಿ ಬೌಸುಗಳು ಆಗ ಸುಲಭವಾಗಿ ಲಭಿಸುತ್ತಿತ್ತು. ಅಮ್ಮ ಸಾಮಾನ್ಯವಾಗಿ ಉಡುವ 
ತುಸು ಅರಸಿನ ಖಾದಿ ಸೀರೆಗಳನ್ನೂ ಕಮಲಾಲಯದಿಂದಲೇ ತಂದಯವರು 
ಕೊಳ್ಳುತ್ತಿದ್ದರು ತಂದೆಯವರೊಂದಿಗ ಶಾಪ್ಟಿಂಗಿಗೆ ಹೋಗುವುದು ತ್ರಾಸದಾಯಕ 
ವಾದ ವ್ಯಾಯಾಮವಾಗಿತ್ತು. ಮಕ್ಕಳು ಅಂಗಡಿಯಲ್ಲಿ ನಿಂತು ಬಾಯಿ ತೆರೆಯುವುದು 
ಕೂಡ ತಂದೆಯವರಿಗೆ ಇಷ್ಟವಾಗುತ್ತಿರಲಿಲ್ಲ. ಅಭಿಪ್ರಾಯ ಸ್ವಾತಂತ್ರ್ಯ ತಂದೆಯವರಿಗ 


ಬಾಲ್ಯದ ನೆನಪುಗಳು 11 


ಬಿಟ್ಟರೆ ಇನ್ಯಾರಿಗೂ ನಮ್ಮ ಕುಟುಂಬದಲ್ಲಿ ಇರಲಿಲ್ಲ. ಇಷ್ಟರ ಮಟ್ಟಿಗೆ ಗುಲಾಮತನ 
ಸಹಿಸಬೇಕಾಗಿ ಬಂದ ಮಕ್ಕಳು ನಮ್ಮಪರಿಚಿತಲೋಕದಲ್ಲಿ ಬೇರೆ ಯಾರೂ ಇರಲಿಲ್ಲ. 

ಕುಟುಂಬದ ಮಿತ್ರವರ್ಗದಲ್ಲಿ ಬಹಳ ಕಡಿಮೆ ಮಂದಿ ಮಾತ್ರ ಇದ್ದರು. ಬ್ಯಾಂಕ್‌ 
ಉದ್ಯೋಗಿಯಾದ ರಾಘವ ಮೆನೋನ್‌, ಪತ್ನಿ ಪದ್ಮಾವತಿಯಮ್ಮ ಅವರ ಮಕ್ಕಳಾದ 
ಉಣ್ಣಯಣ್ಣನೂ ಮಂಜುವೂ. ಹೈಕೋರ್ಟ್‌ ರಿಜಿಸ್ಸಾ ರ್‌ ಆಗಿದ್ದ ಪಣಿಕ್ಕರೂ ಹೆಂಡತಿ 
ಮಕ್ಕಳೂ, ರಾಮಚಂದ್ರಯ್ಯರ್‌ರೂ ಹೆಂಡತಿಯೂ ಅವರ ಏಕಮಾತ್ರ ಪುತ್ರ 
ರಾಮಸ್ವಾಮಿಯೂ. ತಂದೆಯವರು ನಮನ್ನು ಕರೆದುಕೊಂಡು ತಿಂಗಳಿಗೂಮ್ಮ ಈ 
ಮೂರು ಕುಟುಂಬಗಳಲ್ಲೊಂದನ್ನು ಸಂದರ್ಶಿಸುತ್ತಿದ್ದರು. ರಾಘವ ಮನೋನರ 
ಕಿರಿಯ ಮಗ ಮಂಜು ಎಲ್ಲರಿಂದ ಮುದ್ದಿಸಲ್ಪಟ್ಟ ಭಾಗ್ಯ ವಂತನಾಗಿದ್ದ. ನನಗೂ 
ಅಣ್ಣನಿಗೂ ಗೊಂಬೆಗಳನ್ನು ಜೋಪಾನ ಮಾಡಲು 'ಎರಡು ಮಹಡಿಯ ಕಟ್ಟ ಡವನ್ನು 
ಶ್ರೀ ಕೆ.ಎಸ್‌. ಮೆನೋನ್‌ ಉಡುಗೊರೆ ನೀಡಿದ್ದರು. ಅದು ನೋಡಿ ಒಂದು ವಾರ 
ಕಳೆಯಬೇಕಿದ್ದರೆ ಮಂಜುವಿಗೂ ಒಂದು ಮನೆ ಕೊಂಡುಕೊಡುವುದಕ್ಕೆ: ಅವನ ತಂದೆ 
ತಾಯಿಯರು ಬದ್ದರಾದರು. ಪಣಕ್ಕರ್‌ ದಂಪತಿಗಳ ಮಕ್ಕಳು ಮುದ್ದು 
ಮಾಡಲ್ಪಟ್ಟವರಾಗಿರಲಿಲ್ಲ. ಆದರೆ ಯಾರೂ ಅವರನ್ನು ಗದರಿಸುವುದನ್ನು ನಾನು 
ನೋಡಲಿಲ್ಲ. ಅವರು ಗೋಡೆಗಳ ಮೇಲೂ ಮರದ ತುದಿಯಲ್ಲೂ ಕಪಾಟದ 
ಮೇಲೂ ಹತ್ತುತ್ತಿದ್ದರು. ಕೆಲವೊಮ್ಮೆ ಬಿದ್ದು ಗಟ್ಟಿಯಾಗಿ ಆಳುತ್ತಲೂ ಇದ್ದರು. 
ಅವರ ಮಟ್ಟಕ್ಕೆ ಬರಬೇಕೆಂದು ನಾನೂ ಒಂದೆರಡು ಸಲ ತಂದೆಯವರ ಕಪಾಟದ 
ಮೇಲೆ ಹತ್ತಿ ನರ್ತಿಸಿದ್ದುಂಟು. ಅಂದು ಆ ರೀತಿಯ ಕಸರತ್ತುಗಳೆಲ್ಲ ಧೃರ್ಯ 
ಪ್ರಕಟಣೆಗಷ್ಟ ಸೀಮಿತವಾಗುತ್ತಿತ್ತು. ಅಯ್ಕರ್‌ರ ಮಗ ಸ್ವಾಮಿ ಬಿಳಚಿ ಸಪೂರವಾಗಿದ್ದ 
ಒಬ್ಬ ಹುಡುಗ. ಅವನು ನಮ್ಮ ಮನೆಯಲ್ಲಿ ಏನನ್ನು ತಿನ್ನುವುದಕ್ಕೂ ಅವನ ತಂದೆ 
ತಾಯಿಯರು ಒಪ್ಪಿಗೆ ನೀಡುತ್ತಿರಲಿಲ್ಲ. ಆಡುವುದಕ್ಕೂ ಬಿಡುತ್ತಿರಲಿಲ್ಲ. "ನೀವು ಆಟ 
ಆಡಿ, ಸ್ವಾಮಿ ನೋಡುತ್ತಿರುತ್ತಾನೆ' ಎಂದು ಮಿಸೆಸ್‌ ಅಯ್ಯರ್‌ ಹೇಳುತ್ತಿದ್ದರು. 
ಕ್ರಮೇಣ ತಂದೆಯ ಗೆಳೆಯರ ಬಳಗ ಬೆಳೆಯಿತು. ಪಿ.ಜೆ. ಮೆನೋನ್‌ ಅವರ ಪತ್ನಿ 
ಆನಕರೆ ವಡಕ್ಕತ್‌ ಪದ್ಮಾವತಿಯಮೈಯೂ ಅವರ ಮಕ್ಕಳು ಲಕ್ಷ್ಮಿ ಮೃದುಲ, ಲಲಿತ, 
ಪಾರ್ವತಿ ಮೊದಲಾದವರೂ ನಾವೂ ಹತ್ತಿರವಾದೆವು. ಶ್ರೀ ಎಂ.ಆರ್‌. ನಾಯರ್‌ರೂ 
ಹೆಂಡತಿಯೂ, ಶಕುಂತಳ, ಕೃಷ್ಣನ್‌, ವಿನೋದಿನಿ ಮೊದಲಾದ ಮಕ್ಕಳೂ, 
ಮೂರ್‌ಕೋತ್ತ್‌ ಕುಣಪ್ರನವರೂ ಹೆಂಡತಿ ಸೀತಕ್ಕನೂ ಮಗ ಉಣ್ಣಿಯೂ ನಮಗೆ 
ಬೇಕಾದವರಾದರು. ಮಲಯಾಳಿ SING oD ಮಾತ್ರ ತಂದೆ ಸಂಬಂಧ 
ಬಳಸಿದ್ದುದು. ತಂದೆಯವರು ಗುರುವಾಯೂರಿನಲ್ಲಿ ಬೆಳೆದವರಾದುದರಿಂದಲೂ 
ಅಮ್ಮ ಪುನ್ನಯೂರ್‌ಕುಳದವರಾದುದರಿಂದಲೂ ಅವರಿಗೆ ಮಲಯಾಳಿಗಳಲ್ಲದವರ 
ಜೊತೆ ಬೆರೆಯುವುದು ಕಷ ಸ್ವಸಾಧ್ಮವಾಯಿತು. ಮಕ್ಕಳಿಗೆ- ಆ ರೀತಿಯ 
ತೂಂದರೆಗಳಿರಲಿಲ್ಲ. ಆದರೆ ಮಲಯಾಳಿಗಳಲ್ಲದವರ ಜೊತೆ ಸಂಪರ್ಕವಿರಿಸಿ 
ಕೂಂಡಾಗ ತಂದೆಯವರು ನಮನ್ನು ಪ್ರಶ್ನಿಸುತ್ತಲೂ ನಿರುತ್ಸಾಹಗೊಳಿಸುತ್ತಲೂ 
ಇದ್ದರು. ಪ್ರತ್ಯೇಕ ಆಕರ್ಷಣೆಗಳೇನೂ ಇಲ್ಲದ ಗ್ರಾಮೀಣರಾಗಿ ಮಾತ್ರ 
ತಂದೆಯವರಿಗೆ ನಮ್ಮನ್ನು ಕಾಣಲು ಸಾಧ್ಯವಾಯಿತು. ನಾಗರಿಕರ ಸಮ್ಮುಖದಲ್ಲಿ 


12 ಬಾಲ್ಯದ ನೆನಪುಗಳು 


ಪ್ರದರ್ಶನಕ್ಕೆ ಯೋಗ್ಯವಲ್ಲದ ಜಂತುಗಳು. ಕಲ್ಲೇಟು ತಾಗಿ ಬಾಲ ಮಡಚಿ ಅಡಗುವ 
ಅನಾಥ ನಾಯಿಗಳಂತಾಗಿದ್ದೆ. ವು ನಾನೂ ಅಣ್ಣನೂ. ಕೀಳರಿಮೆಯಿಂದ ಬಳಲಿದವರು. 
ಆದ್ದರಿಂದಲೇ ಇರಬೇಕು, ನಾವು ಅವಿರತ ಪ್ರಯತ್ನಿಸಿ ಕಲಿಯುವಿಕೆಯಲ್ಲೂ 
ತಿಳಿವಳಿಕೆ ಹೆಚ್ಚಿಸಿಕೊಳ್ಳುವುದರಲ್ಲೂ ಪ್ರಥಮ ಸ್ನಾನ ಸಂಪಾದಿಸಿದ್ದು. ನಾವು 
ಲೋಕಕ್ಕೆ ಕೆಲವೆಲ್ಲ ವಿಚಾರಗಳನ್ನು ತಿಳಿಯ ಹೇಳಲಿಕ್ಕಿದ್ದೆವು. 


ಕುಂಜನ್‌ ನಂಬೀಶನ್‌ ಎತ್ತರ ಕಡಿಮೆಯ ಕಫ ಪ್ರಕೃತಿಯ ಓರ್ವ ವ್ಯಕ್ತಿ. ಆವಿಯಲ್ಲಿ 
ಬೇಯಿಸುವುದರ ಬದಲು ನೇಂದ್ರ ಬಾಳೆ ಹಣ್ಣನ್ನು ಸಿಗಿದು ನೀರಿನಲ್ಲಿ ಬೇಯಿಸಿ 
ಮಾಡುವ "ತುಂಬಿಸಿದ ಹಣ್ಣಿ'ನ ಜೀರ್ಣ ರೂಪವನ್ನು ನೆನಪಿಗೆ ತರುವ 
ಆಕೃತಿಯಾಗಿತ್ತು ನಂಬೀಶನ್‌ರದು. ಕಂಡರೆ ಏನೋ ಅಸಮರ್ಪಕತೆ ನಮ್ಮ 
ಅನುಭವಕ್ಕೆ ಬಂದೀತು. ಆಕೃತಿಯಲ್ಲಿ ಎಳ್ಳಷ್ಟೂ ಅಚ್ಚುಕಟ್ಟುತನವಿಲ್ಲ. ನಂಬೀಶನ್‌ರ' 
ಬಣ್ಣದ ಬಗ್ಗೆ ಅದು ಬಿಳಿಯೋ ಕಂದೋ ಅಥವಾ ಕಪ್ಪೋ ಎಂದು ಕೂಡ ಯಾರಿಗೂ 
ಹೇಳಲು ಸಾಧ್ಯವಾಗುವಂತಿರಲಿಲ್ಲ. ಕೆಲವು ಗಾಯದ ಕುರುಹುಗಳೂ ಕಲೆಗಳೂ 
ಆತನ ಮೈಮೇಲೆ ಕಾಣಬಹುದಾಗಿತ್ತು. ಆತನ ಸ್ವರವಾದರೊ ಪುರುಷನ ಸ್ತ್ರೀಯ 
ಸ್ವರದ ನಡುವೆಯೆಲ್ಲೋ ನೆಲೆಗೊಂಡಿತ್ತು. ಗಾಯಗೊಂಡ ಗೂಬೆಯ ಸ್ವರ. 
ಇಲ್ಲವಾದರೆ ಶೀತ ಬಾಧಿಸಿದ ಪುರಲೆ ಹಕ್ಕಿಯ ಸ್ವರ. ನಂಬೀಶನ್‌ರ 
ಸಂಭಾಷಣೆಯುದ್ದಕ್ಕೂ ಹೂಂಗುಟ್ಟುವಿಕೆ ಸೇರಿಕೊಳ್ಳುತ್ತಿತ್ತು. ಅದಷ್ಟೇ ಅಲ್ಲ ಬೇಕು, 
ಬೇಡ ಎಂಬ ಮಾತಿನ ಬದಲಿಗೆ ಮೃದುವಾಗಿಯೂ ಗಟ್ಟಿಯಾಗಿಯೂ 
ಹೂಂಗುಟ್ಟಿಕೊಂಡೇ ನಂಬೀಶನ್‌ ತನ್ನ ಅಭಿಪ್ರಾಯ ತಿಳಿಸುತ್ತಿದ್ದರು. ಆತನ 
ಸಾಮೀಪ್ಯವನ್ನು ಬಹಳಷ್ಟು ಮೆಚ್ಚಿಕೊಳ್ಳುತ್ತಿದ್ದುದು ಕೇಶವದಾಸ್‌ `ಮೆನೋನ್‌. 
ವಾರದಲ್ಲಿ ಎರಡು ಬಾರಿಯಾದರೂ ನಂಬೀಶನ್‌ರನ್ನು ಕಾಣಬೇಕೆಂಬುದು 
ಕೇಶವಣ್ಣನ ತೀರ್ಮಾನವಾಗಿತ್ತು. ತಾನು ಹೇಳುವುದನ್ನೆಲ್ಲ ಕೇಳಿಕೊಂಡು ಗಟ್ಟಿಯಾಗಿ 
ಹೂಂಗುಡುವುದಕ್ಕೆ  ನಂಬೀಶನ್‌ರಂತೆ ಮತ್ಯಾರಿಗೂ ಸಾಮರ್ಥ್ಯವಾಗಲೀ 
ತಾಳ್ಮೆಯಾಗಲೀ ಇರಲಿಲ್ಲವೆಂದು ಅವರಿಗೆ ಗೊತ್ತಿತ್ತು. ಸಂಬಳ ಕೊಟ್ಟು 
ಇಟ್ಟುಕೊಂಡವರು "ಹೌದೆಜಮಾನಾಂತ' ಎಷ್ಟು ಸಲ ಹೇಳಿದರೂ ಕೇಶವಣ್ಣನಿಗೆ 
ತೃಪ್ತಿಯಾಗುತ್ತಿರಲಿ ಲ್ಲ. ಮಣ್ಣಾಂಕಂಡನ್‌ ಎಂಬುದಾಗಿ ಕರೆಯಲ್ಪಡುವ ಕೆಲಸ ದ 
ಮುದುಕ ತನ್ನಿಂದಾದಷ್ಟರ ಮಟ್ಟಿಗೆ ಮುಖಸ್ತುತಿ ಮಾಡುತ್ತಿದ್ದ. ಆದರೆ, ಆ 
ಹೊಗಳುವಿಕೆಯಲ್ಲಿ ಪ್ರಾಮಾಣಕತೆ ಸಾಕಷ್ಟು. ಪ್ರಮಾಣದಲ್ಲಿ ಉಂಟೋ ಎಂಬುದರ 
ಬಗ್ಗೆ ಕೇಶವಣ್ಣನಿಗೆ ಸಂದೇಹವಿತ್ತು | 

ಕುಂಜನ್‌ ನಂಬೀಶನ್‌ ಮೇಲ್ಜಾಶಿಯವನಾದ್ದರಿಂದ ಆತನ ಬಡತನವು 
ಹಿತಕರವಾದ ಸಾಮೂಹಿಕ ಬದುಕಿಗೆ ಅಡಿಯಾಗಿರಲಿಲ್ಲ. ಅಂಬಾಳತ್ತಿನ 
ಕುಟುಂಬದಲ್ಲಿ ಮಾತ್ರವಲ್ಲ ತೆಂಡಿಯದಲ್ಲೂ ಪಾಲಚ್ಚೇರಿಯಲ್ಲೂ ಎಲಿಯಜಾಟ್ಟು 
ಅರಮನೆಯಲ್ಲೂ ನಂಬೀಶನ್‌ರಿಗೆ ಮನ್ನಣೆಯಿತ್ತು. ಪುನಯೂರ್‌ಕುಳದಲ್ಲಿ 
ನಂಬೀಶನ್‌ರಂಥ ಓರ್ವ ಉತ್ತಮ ಕೇಳುಗ ಬೇರೆ ಯಾರೂ ಇರಲಿಲ್ಲ. ಕೇಳಿ 


ತಥ. 
ಬಾಲ್ಯದ ನೆನಪುಗಳು 13 


ಕುಳಿತುಕೊಳ್ಳುವುದಕ್ಕಿರುವ ತಾಳ್ಮೆ ಸಂದರ್ಭೋಚಿತವಾಗಿ ಹೂಂಗುಡುವ 
ಸಾಮರ್ಥ್ಯ, ಅನ್ಯರನ್ನು ತೆಗಳುವಾಗ ಏನೂ ಕೇಳದವನಂತೆ ಕುಳಿತು ನಿದ್ರಿಸುವ 
ಸಾಮರ್ಥ್ಯ - ಇದೆಲ್ಲಾ ಇನ್ಯಾರಿಗೆ ಇದೆ? ಯಾರೂ ನಂಬೀಶನ್‌ರ ಬಗ್ಗೆ ಕೆಟ್ಟದಾಗಿ 
ಮಾತಾಡಲಿಲ್ಲ. ಆತನ ಹೆಂಡತಿ ನಂಜಕೇಲಿ ಬ್ರಾಹ್ಮಣಿಯಮ್ಮೆಯ ಬಗ್ಗೆ ಮಾತ್ರ 
ಎಲ್ಲರೂ ಆಕ್ಷೇಪ ಹೇಳುವವರೆ. ಯೌವನಕ್ಕೆ ಬರಬೇಕಿದ್ದರೇನೇ ಆಕೆ ರವಿಕೆ ತೊಡಲು 
ಪ್ರಾರಂಭಿಸಿದ್ದಳು. ಆ ದಿನಗಳಲ್ಲಿ ಸಮಾಜ ರವಿಕೆ ಧರಿಸುವವರನ್ನು ಪರಿಷ್ಕಾರದ 
ಭೂತಗಳಾಗಿ ಭಾವಿಸಿದ್ದರು. ಕ್ರಮೇಣ ಎಲ್ಲ ಹೆಂಗಸರೂ ಎದೆ 
ಮುಚ್ಚಿಕೊಳ್ಳತೊಡಗಿದ್ದರು. ಹಾಗಿದ್ದರೂ ಬ್ರಾಹ್ಮಣಿಯಮೈಯ ಬಗೆಗಿನ 
ತಿರಸ್ಕಾರವನ್ನು ನೀಗುವುದಕ್ಕೆ ಸಮಾಜಕ್ಕೆ ಸಾಧ್ಯವಾಗಲಿಲ್ಲ. ಅವರು ಸುಂದರಿಯಾದ 
ಹೆಂಗಸಾಗಿರಲಿಲ್ಲ. ಅವರ ಸ್ವರಕ್ಕೂ ಸೌಂದರ್ಯವಿರಲಿಲ್ಲ. 

ದೇಗುಲ ದ್ವಾರದಲ್ಲಿ ನಿಂತು "ನಿನ್ನ ಸಿರಿಪಾದಗಳ ನಾ ಸ್ತುತಿಸುವೆನು' ಎಂಬುದಾಗಿ 
ಒಡೆದ ಸ್ವರದಲ್ಲಿ ಹಾಡುವಾಗಲೆಲ್ಲ ಊರವರು ಸದ್ದಿಲ್ಲದೆ ನಗುತ್ತಿದ್ದರು. ಅವರು 
ತನ್ನ ಗಂಡನನ್ನು ಬೈಯ್ಯುತ್ತಿದ್ದರೆಂದು ನೆರೆಕರೆಯವರು ಹೇಳಿ ಸುದ್ದಿ ಮಾಡಿದ್ದರು. 
ಓಡೆದ ಸ್ವರ ನಿಮಿತ್ತವಾಗಿ ಮಾತುಕತೆ ಕೂಡ ಬೈಗುಳದಂತೆ ಕೇಳುತ್ತಿದ್ದುದೇ 
ಇರಬೇಕು, ಆ ದುರಭಿಪ್ರಾಯ ಮೂಡಿ ಬರಲು ಕಾರಣ. ಮುದಿಪ್ರಾಯದಲ್ಲಿ 
ಬ್ರಾಹ್ಮಜಿಯಮ್ಮ ತನಗೆ ತಾನೇ ಮಾತನಾಡತೊಡಗಿದ್ದರು. ಒಮ್ಮೆ ಗದ್ದೆಯ 
ಬದಿಯಿಂದಲಾಗಿ ಹೊನ್ನೆ ಹೂಗಳನ್ನು ಮೆಟ್ಟಿ ನಡೆದುಕೊಂಡು ಹೋಗುತ್ತಿರುವಾಗ 
ಅವರು ಪಿರಿಪಿರಿ ಮಾತನಾಡುವುದನ್ನು ನಾನು ಕೇಳಿದ್ದೆ. 

“ಅಸಂಬದ್ಧ ತೋರಿಸಿದರೆ ಪೆಟ್ಟು ಕೊಡದೆ ಆದೀತಾ?' 

ನನ್ನ ಬಗ್ಗೆ ಆ ಮಾತು ಬಂತೆಂದು ಭಾವಿಸಿ ನಾನು ಹಿಂದಕ್ಕೆ ಓಡಿದ್ದೆ. ಆ ಬಳಿಕ 
ಬ್ರಾಹ್ಮಣಯಮೆಯನ್ನು ಕಾಣುವಾಗಲೆಲ್ಲ ನಾನು ಅಡಗುತ್ತಿದ್ದೆ. ಏಕಾದಶಿ, ಷಷ್ಠಿ 
ಮೊದಲಾದ ದಿವಸಗಳಲ್ಲಿ ನಡೆಸುವ ವ್ರತಗಳ ಬಗ್ಗೆ ಅವರಿಗೆ ಒಳ್ಳೆ ತಿಳುವಳಿಕೆ ಇತ್ತು. 
ಅಂತಹ ವಿಚಾರಗಳನ್ನು ನಾಲಪ್ಪಾಟ್ರಿನ ಮುತ್ತಜ್ಜಿಯರೊಂದಿಗೆ ಚರ್ಚಿಸುತ್ತಿದ್ದರು. 
ಸಾಮಕ್ಕಿಯ ಗಂಜಿ ಏಕಾದಶಿಗೆ ಉತ್ತಮ ಆಹಾರ ಎಂಬುದಾಗಿ ಅಜ್ಜಿಗೆ 
ತಿಳಿಯಹೇಳಿದ್ದು ನಜಕೀಲಿ ಬ್ರಾಹ್ಮಣಿಯಮೃ್ಮ “ಎರಡು ಹೊತ್ತು ಗೋಧಿ ಗಂಜಿ 
ಕುಡಿದರೆ ಹೊಟ್ಟೆಯೊಳಗೆ ತಳಮಳವಾದೀತು' ಅವರು ಹೇಳಿದರು. 

"ಗೋದಿ ಉಷ್ಣ ಅಲ್ವೆ ?' 

"ಮತ್ತೆ? ಗೋದಿ ಭಾರೀ ಉಷ್ಣ. ಶರೀರಕ್ಕೆ ಒಳ್ಳೆಯದಲ್ಲ. ಕಂಡಿತ.' 

“ಹಾಗಾದರೆ ಗೋದಿಯಲ್ಲಿ ಚಪಾತಿ ಮಾಡಿಯಲ್ಪೆ ಪಂಜಾಬಿಗಳು ಮತ್ತೆಲ್ರು 
ತಿನ್ನೋದು ? ಅವರಿಗೆ ಅನಾರೋಗ್ಯವೇನೂ ಇಲ್ಲಲ್ಲ.' 

ಮುತ್ತಜ್ಜಿಯ ಪ್ರಶ್ನೆ ಬ್ರಾಹ್ಮಣಿಯಮೆಗ್ಗೆ ಬೇಸರ ತಂದಿತು. 

'ಪಂಜಾಬಿಗಳನ್ನು ಯಾರು ಕಂಡಿದ್ದಾರೆ? ನಮಗೆ ಗೊತ್ತುಂಟಾ ಅವುಗಳಿಗೆ 
ಆರೋಗ್ಯವುಂಟೋ ಇಲ್ವ್ಹೋಂತ?' 

"ಅದೂ ಸರೀನೆ. ಪಂಜಾಬಿಗಳನ್ನು ನಾವು ಕಾಣ್ಣಿಲ್ಲ.' 


14 ಬಾಲ್ಯದ ನೆನಪಕ್‌ಳು 


"ಮತ್ತೆ ನೀವು ಹೇಗೆ ತೀರ್ಮಾನಿಸ್ತೀರಿ ನ್ಯ ಅವುಗಳಿಗೆ 
ಆರೋಗ, ೈಮುಂಟುಂತ?' 

ಬ್ರಾಹ್ಮಣಿಯಮ್ಮ ವೀಳ್ಯ ಜಗಿದು ಕೆಂಪಾದ ಹಲ್ಲು ಬಟ್ಟು i ಮುತ್ತಜ್ಜಿ 
ಬಳಲಿದವರಾಗಿ ತಆತೂಗಿದರು. 

"ಸಾಮಕ್ಕಿ ಉಷ್ಣ ಅಲ್ವೆ ?' ಅಜ್ಜಿ ಕೇಳಿದರು. 

“ಸಾಮಕ್ಕಿ ತಂಪು.... "ಸಾಬಕ್ಕಿ ತ ಇದ್ದ ಹಾಗೆ. ಯ 0 ನಮ್ಮ 
ಕಂಜ 'ನಂಬೀಶನನ್ನು ಕೇಳಿ ನೋಡಿ.' 

"ನಾನು ಯಾರನ್ನೂ ಕೇಳ್ಳಿಕ್ಕೆ ಹೋಗೋದಿಲ್ಲ. ಬ್ರಾಹ್ಮಣಿಯಮ್ಮ ಹೇಳಿದ್ದನ್ನು 
ನಂಬುತ್ತೇನೆ.' 

"ಸಾಮಕ್ಕಿಯೊಟ್ಟಿಗೆ ತೆಂಗಿನ ಕಾಯಿ ಸುಟ್ಟು ಚಟ್ನಿ ಅರೆದರೆ ಸಾಕು. ಒಂದು 
ಉಪ್ಪಿನಲ್ಲಿ ಹಾಕಿದ 'ಮಾವನ್ನೂ ಸೇರಿಸಬಹುದು. ಭಾರೀ ಗಮತ್ತಾಯಿತು. ಏಕಾದಶಿ 
ವ್ರತ ಹಿಡಿದೋನಿಗೆ ಕ್ಷೀಣ ತೋರ್ಲಿಕ್ಕಿಲ್ಲ.' 

"ನಾನಿನ್ನು ಏಕಾದಶಿ ಹಿಡೀಲಿಕ್ಕಿಲ್ಲ. ಅದು ಕಂಡಿತ' ಕೆಲಸದವಳು ಹೇಳಿದಳು. 
"ಕಳೆದ ತಿಂಗಳು ಹಿಡ್ಡು ಸಂಜೆ ಪರೂರು ದೇವಳಕ್ಕೆ ಹೋದಾಗ ತಟ್ಟನೆ ನನ್ನ ಕಾಲಿಗೆ 
ಶಕ್ತಿ ಇಲ್ಲದಾಯ್ತು. ಪ್ರದಕ್ಷಿಣೆ ಹಾಕುತ್ತಿದ್ದೆ. ನನ್ನೊಟ್ಟಿಗೆ ಕಾಳಿಕುಟ್ಟಿಯಿದ್ದಳು. ಅವಳು 
ಹೆದ್ರಿ ಬಿಟ್ಟು. ನಾನಲ್ಲೇ ಕುಕ್ಕರುಗಾಲಲ್ಲಿ ಕೂತೆ. ನೋವಿನಲ್ಲೀಂತ. ಕಾಲಿನಲ್ಲಿ ಉಂಡೆ 
ಹಿಡೀತು. ಒಂದು ತೆಂಗಿನ 'ಗಡಿಯಷ ೨ ದೊಡ್ಡದಾಗಿ ಉಂಡೆ ಹಿಡೀತು. ಕಾಳಿಕುಟ್ಟಿ 
ಉಜ್ಜಿ ಕೊಟ್ಟದ್ದರಿಂದ ನನಗೆ ಏಳೋದಕ್ಕಾಯ್ತು. ಪೂಜೆಗೆ ಬಂದೋರೆಲ್ಲ ನನ್ನ ಸು 
ಸೇರಿದ್ರು. 'ಗಂಡಸ್ತು ಬಂದು ನನ್ನ ಕಾಲನ್ನೇ ನೋಡೋದು. ಓ ನನ್ನ 
ಬ್ರಾಹ್ಮಣಿಯಮ್ಮೆ ನಾನಲ್ಲಿಯೇ ಇಲ್ಲವಾಗಿ ಬಿಟ್ಟೀ. ನಂಬೂರಿ ಹೇಳಿದ್ರು, ಇನ್ನು 
ನೀವು "ಏಕಾದಶಿ ಹಿಡಿಬೇಡೀಂತ. ನಿಮ್ಗೆ ಅದಕ್ಕೆ "ಬೇಕಾದ ಪ್ರಾಯಾಗ್ಲಿಲ್ಲಾಂತ......' 

"ನಂಬೂದಿರಿ ಹೇಳಿದ್ದು ಸರಿ. ನಿನಗಿದು ಏಕಾದಶಿ ಹಿಡಿಯುವ ಪ್ರಾಯ ಅಲ್ಲ 
ಲಕ್ಷ್ಮೀ.' 

"ಏಕಾದಶಿಗೆ ಪ್ರಾಯಾಂತಿಲ್ಲ' ಬ್ರಾಹ್ಮಣಿಯಮ್ಮ ಹೇಳಿದರು. ಏಕಾದಶಿ ಹಿಡಿಯದ 
ಕಾಲವೇ ನನ್ನ ನೆನಪಿನಲ್ಲಿಲ್ಲ. ಹಿಂದುಗಳಾಗಿದ್ದರೆ ಏಕಾದಶಿ ಹಿಡೀಬೇಕು. ಗಂಡಾಗ್ಲೀ 

ಹೆಣ್ಣಾಗ್ಲಿ, ಏಕಾದಶಿ ಹಿಡೀದೆ ಇರಕೂಡ್ಬು. ಶ್ರೀ ಸವ ೀಶ್ವರನನ್ನು ಪ್ರಸನ್ನಗೊಳಿಸದ 
ಯಾರಿಗೂ ಬದುಕೋದಕ್ಕೆ ಸಾಧ್ಯ ವಿಲ್ಲತಾನೇ? 

ಬ್ರಾಹ್ಮಣಿಯಮ್ಮ ಹೇಳಿದ್ದು ನಿಜವೆಂಬುದಾಗಿ ಎಲ್ಲರೂ ಒಪ್ಪಿಕೊಂಡರು. 


ಮಳೆಯಿಲ್ಲದ ಸಮಯವಾಗಿರುತ್ತಿದ್ದರೆ ಬಡಗಣ ಹಿತ್ತಲಿನ ಮಾಮರದಡಿಯಲ್ಲಿ 
ಕುಂಜುಆಚಾರಿ ಕೆಲಸ ಮಾಡುತಿರುತ್ತಾನೆ. ಅಧ್ಯಕ್ಷತೆ ವಹಿಸುತ್ತಾನೆ ಎಂದು 
ಹೇಳುವುದೇ ಉಚಿತ. ಭತ್ತ ಬೇಯಿಸುವುದು, ಚಾಪೆಯಲ್ಲಿ ಹಾಕಿ ಸಂಡಿಗೆಗಳನ್ನು 
ಒಣಗಿಸಿ ತೆಗೆದಿಡುವುದು ಆ ಮಾವಿನಮರದಡಿಯಲ್ಲಿಯೇ ನಡೆಯುತ್ತಿತ್ತು. ಅಲ್ಲ 
ಕುಳಿತರೆ ಅಡುಗೆ ಕೋಣೆಯಲ್ಲಿ ನಿಂತ ಅಡುಗೆಯವನೊಂದಿಗೂ ಭತ್ತ ಕುಟ್ಟುವ 


ps 


ಬಾಲ್ಯದ ನೆನಪುಗಳು 15 


ಹೆಂಗಸರೊಂದಿಗೂ, ಗದ್ದೆಯ ಕಡೆಯಿಂದ ಹೋಗುವವರೊಂದಿಗೂ 
ಮಾತಾಡಬಹುದು. ಲೋಕಕ್ಕೆ ಸರೀ ನಡುವಿನಲ್ಲಿರುವ ಕೇಂದ್ರ ಬಿಂದುವಾಗಿತ್ತು ಆ 
ಮಾಮರದಡಿ. ಅಲ್ಲಿ ಕುಳಿತು ವೀಳ್ಯದೆಲೆ, ಹೊಗೆಸೊಪ್ಪು ಬಾಯಲ್ಲಿಟ್ಟು ಜಗಿಯುತ್ತ 
ಕುಂಜು, ಮಣೆಗಳನ್ನೂ ಅಜ್ಜಿಗೊಂಬೆಗಳನ್ನೂ ಅಡಿಕೋಲುಗಳನ್ನೂ ಇತರ 
ಮರಸಾಮಗ್ರಿಗಳನ್ನೂ ನಿರ್ಮಿಸುತ್ತಿದ್ದ. ಗೊಂಬೆಗಳಿಗೆಲ್ಲ ವಳ್ಳಿಯೆಂಬ ಹುಡುಗಿಯ 
ರೂಪದೊಂದಿಗೆ ಸಾದೃಶ್ಯವಿರುತ್ತಿತ್ತು. ತಲೆ ಮೇಲೆ ಕಟ್ಟಿದ ಕೂದಲು, ತೂಗುವ 
ಮೊಲೆಗಳು, ಅರ್ಥ ನಗ್ನ ರೂಪ. 

"ಇನ್ನೂ ಸ್ವಲ್ಪ ಚಂದದ ಗೊಂಬೆ ಮಾಡಿಕೊಡ್ಬಹುದಾ?' ನಾನು ಕುಂಜುವನ್ನು 
ಒಂದುದಿನ ಕೇಳಿದೆ. 

"ನಾ ತಯಾರಿಸುವ ಗೊಂಬೆಗಳಿಗೆ ಚಂದ ಇಲ್ವೆ ?' 

"ಚಂದವುಂಟು, ಆದ್ರೆ....' 

"ತಲೆಯೂ ಮೊಲೆಯೂ ಬೇಕು ಹೆಣ್ಣುಗಳಿಗೆ. ಅದರಾಚೆ ಏನೂ ಬೇಡ' ಕುಂಜು 
ಹೇಳಿದ. ನಾನು ತಲೆ ಕುಲುಕಿದೆ. ಒಂದು ಗೊಂಬೆಯನ್ನು ಕೈಯಲ್ಲಿ ಹಿಡಿದುಕೊಂಡು 
ಕುಂಜು ಮುಂದುವರಿಸಿದ. 

“ಇದಕ್ಕೆ ತಲೆಯಿಲ್ಲವೆ ?' 

"ಹ್ಞೂಂ!!' 

"ಇದಕ್ಕೆ ಮೊಲೆಯಿಲ್ಲವೆ?' 

“ಇದೆ.' 

“ಮತ್ತೆ ಇನ್ನು ಏನು ಬೇಕು?” 

“ಏನೂ ಬೇಡ. ಆ ಗೊಂಬೆ ನನಗೆ ಬೇಡ. ಈ ಗೊಂಬೆಯನ್ನು ನೀನು ಮನೆಗೆ 
ಕೊಂಡ್ಲೋಗು.' 

ನಾನು ಓಡಿಹೋಗಿ ಅಜ್ಜಿಯ ಮಡಿಲೇರಿ ಕುಳಿತೆ. ಅಜ್ಜಿ ರಾಮಾಯಣ 
ಓದುತ್ತಿದ್ದರು. ` ` 

"ಯಾಕೆ ಕಮಲಾ ಏದುಸಿರು ಬಿಡ್ತಾ ಇದ್ದೀಯಾ? ಏನಾಯ್ತು?' ಅಜ್ಜಿ 
ಕೇಳಿದರು. ` 

"ಈ ಕುಂಜುವಲ್ಲದೆ ಬೇರೆ ಆಚಾರಿಯೇ ಇಲ್ಲೇ?' 

"ನಿನಗ್ಮಾಕ ಕುಂಜೂನತ್ರ ಸಿಟ್ಟು?' 

“ಕುಂಜೂನ ಗೊಂಬೆಗಳು ನನಗೆ ಬೇಡ. ಎಲ್ಲವೂ ವಳ್ಳಿಯೆಂಬ ಹುಡುಗಿಯ 
ಹಾಗಿವೆ. ಬೇರೆ ಆಚಾರಿಯನ್ನು ಕರೀಬಾರ್ದ?' 

“ಬೇರೆ ಯಾರು ಇಷ್ಟು ಹೊತ್ತು ಇಲ್ಲಿ ಬಂದಿರ್ತಾರೆ? ಅವರಿಗೆಲ್ಲ ಬೇರೆ ಕೆಲ್ಲ 
ಇಲ್ಲೆ ?' 

ಕುಂಜು ಹೊಯ್ಗೆಯಲ್ಲಿ ಎಲೆ ಬಿಡಿಸಿಟ್ಟು ಊಟ ಮಾಡುತ್ತಿದ್ದ. ಎರಡು ಸೌಟು 
ಅನ್ನ ಅಡಿಗೆಯವ ಎಲೆಯಲ್ಲಿ ಬಡಿಸಿ ಕೊಡುತ್ತಿದ್ದ ಮಾಬಲ ಹುಳಿಯ ಗಾತ್ರದಲ್ಲಿ 
ಅನ್ನ ಉಂಡೆಗಟ್ಟಿ ಬರಿಯ ಸಾಂಬಾರಿನಲ್ಲಿ ಮುಳುಗಿಸಿ ಕುಂಜು ಬಹು ಪ್ರೀತಿಯಿಂದ 
ಊಟ ಮಾಡುತ್ತಿದ್ದ. ಅದನ್ನು ನೋಡುತ್ತ ನಾನು ಕೋಣೆಯಲ್ಲಿ 


16 ಬಾಲ್ಯದ ನೆನಪುಗಳು 


ಕುಳಿತುಕೊಳ್ಳುತ್ತಿದ್ದ. ನಡುನಡುವೆ ಒಲೆಯಲ್ಲಿ ಸುಟ್ಟ ಮೆಣಸನ್ನು ಕುಂಜು ಕಚ್ಚಿ 
ತಿನ್ನುತ್ತಿದ್ದ. ಊಟ ಮಾಡುವಾಗಲೆಲ್ಲ ಕುಂಜುವಿನ ಕಣ್ಣುಗಳು ತುಂಬಿ 
ಹರಿಯುತ್ತಿದುವು. | 

"ಕುಂಜೂಗೆ ಸಾಂಬಾರು ಇಷ್ಟಾನಾ? ನಾನು ಕೇಳಿದೆ. 

"ಇಲ್ಲಿಯ ಸಾಂಬಾರು .ನಾರ ಹುಳಿ ಇಲ್ಲದ್ದು. ನಂಗೆ ಖಾರ ಹುಳಿ ಇಲ್ಲಿದ್ರೆ 
ಗಂಜಿಯಾಗ್ಲೀ ಅನ್ನವೇ ಆಗ್ಲಿ ಉಣ್ಣೋದಕ್ಕೇ ಆಗೋದಿಲ್ಲ. 

“ಕುಂಜೂಗೆ ನೂರು ಮೆಣಸು ರುಬ್ಬಿ ತಿನ್ನಲ್ಲಿಕ್ಕೆ ಕೂಡೀತಾ?' 

"ನೂರಲ್ಲ. ಸಾವಿರ ಮೆಣಸು ಬೇಕಾದ್ರೂ ನಾನು ತಿಂದೇನು. ಅದೆಲ್ಲ ಚಿಕ್ಕಂದಿನ 
ಅಭ್ಯಾಸ. ಕಣಿ ಹೇಳೋ ಪಣಿಕ್ಕರ್‌ ಹೇಳಿದರು: ನೀನಸುರಗಣದವ ಕುಂಜೂ...... 
ನಕ್ಷತ್ರ ಕೆಟ್ಟದ್ದು. ಅಸುರರು ಮಾತ್ರ ಹೀಗೆ ಖಾರ ಹುಳಿ ತಿಂದಾರು. ಸೇಂದಿ ಸಾರಾಯಿ 
ಕುಡಿದಾರು. ಮೀನು ಮಾಂಸ ತಿಂದಾರು.' ಕುಂಜುವಿನ ದಪ್ಪದ ಶರೀರಕ್ಕೆ ಚೆಂಬಿನ 

. ಮುಖಕ್ಕೆ ಕಡು ಕೆಂಪೂ. ಭತ್ತ ಬೇಯಿಸುವಾಗ ಗುಡಾಣದಿಂದ ಹೊಮ್ಮುವ 

ಚ ಹೊಗೆ ಆಗೊಮ್ಮೆ ಈಗೊಮ್ಮೆ ಆತನ ರೂಪವನ್ನು ಆವರಿಸಿಬಿಡುತ್ತದೆ. ಆತ 

ಕೊಡದಿಂದ ಕಟ ಭೂತ ಎಂಬುದಾಗಿ ನನಗ ಅನೇಕ ಬಾರಿ ತೋರಿದ್ದು! ೦ಟು. 

ಅಣ್ಣನಿಗಾಗಿ ಕುಂಜು ಹಲವು ನಮೂನೆಯ ಅಡಿಕೋಲುಗಳನ್ನು ನಿರ್ಮಿಸಿದ, 

ಉರುಳು ಕೋಲನ್ನೂ. ಮುಖದ್ವಾರಮನೆಯ ಓದುವ ಕೋಣೆಯಲ್ಲಿ ಅಣ್ಣ 
ಅವುಗಳನ್ನಲ್ಲ ಜೋಪಾನವಾಗಿರಿಸಿದ. 

ಮುಖದ್ವಾರಮನೆಯನ್ನು ನಿರ್ಮಿಸಿದ್ದು ಕಂಡಾರನ್‌ ಎಂಬ ಹಿರಿಯಾಚಾರಿ. 
ನೆತ್ತಿಯ ಮೇಲೆ ಕಟ್ಟಿಟ್ಟ ಕೂದಲೂ ಬಾಯಲ್ಲಿ ಹುಲಿಯ ಉಗುರಿನ ಹಾಗೆ ಬಾಗಿದ 
ಒಂದು ಹಲ್ಲೂ ಕಪ್ಪಗೆ ಸುಕ್ಕು ಗಟ್ಟಿದ ಶರೀರವೂ ಉಳ್ಳ ಕಂಡಾರನ್‌ ನಾಲಪ್ಪಾಟ್ಟಿಗೆ 
ತಲುಪಬೇಕಿದ್ದರೆ ಸ್ವತಃ ಮಾವನೇ ಅವರನ್ನು ಬರಮಾಡಿಕೊಂಡರು. 

“ಬೇರೆ ಯಾರು ವಹಿಸಿಕೊಂಡರೂ ಸರಿಯಾಗಲಿಕ್ಕಿಲ್ಲ' ಮಾವ ಹೇಳಿದರು. 
ಕಂಡಾರನ್‌ ನಕ್ಕರು. ಹಲ್ಲು ಮೆಲ್ಲಗೆ ಅಲುಗಾಡಿತು. 

"ಕಣ್ಣಿನ ದೃಷ್ಟಿ ಕಡಿಮೆಯಾಗಿದೆ. ಎಲ್ಲೂ ಹೋಗೋದಿಲ' ಅವರು ಹೇಳಿದರು. 

ಕಂಡಾರನ್‌ ಬಂದದ್ದೂ ಹೋದದ್ದೂ ಕುಂಜುವಿಗೆ ಗೊತ್ತಾಯಿತು. ಆದರೆ, ಆತ 
ಮಾಮರದಡಿಯಿಂದ ಏಳುವುದಾಗಲೀ, ಕಂಡಾರನ್‌ರನ್ನು ಸ್ವಾಗತಿಸುವುದಾಗಲೀ 
ಮಾಡಲಿಲ್ಲ. 

"ಕಂಡಾರನ್‌ ಗೊಂಬೆಗಳನ್ನು ಮಾಡ್ಲಿಕ್ಕಿಲ್ವೆ?' ನಾನು ಅಜ್ಜಿಯನ್ನು ಕೇಳಿದ. 

“ಕಂಡಾರನತ್ರ ಗೊಂಬೆಗಳನ್ನು ಮಾಡೂಂತ ಕೇಳ್ಳಿಕಾಗೋದಿಲ್ಲ' ಅಜ್ಜಿ ಹೇಳಿದರು. 

"ಅಳೆಯಲಿಕ್ಕೂ ಕೆತ್ತಲಿಕ್ಕೂ ಒಬ್ಬೊಬ್ಬರನ್ನು ಕರೆ ತನ್ನಿ. ಉಪಕಾರಕ್ಕೆ ಈ ಕುಂಜು 
ಮಾತ್ರ ಸಿಕ್ಕಾನು' 'ಕುಂಜು ಮಾತಳೆದ. ಓಿತ್ತಲಿನಿಂದ ಹಟ್ಟಿಯ ಕಡೆಯಿಂದ, 
ಒಳಕೋಣೆಯಿಂದ ಹೆಂಗಸರು ಆ ಮಾತು ಕೇಳಿ ಗಟ್ಟಿಯಾಗಿ ನಕ್ಕರು. 

. "ಸರೀನ. ಉಪಕಾರಕ್ಕೆ ಕುಂಜು ಆಚಾರಿ ಮಾತ್ರ ಸಿಗೋದು' ಅವರಲ್ಲೊಬ್ಬರು 
ಕುಟುಕಿದರು. 


ಅಂದು ಪುನ್ನಯೂರ್‌ಕುಳದಲ್ಲಿ ಕರುಪ್ಪನ್‌ ಎಂಬ ಪ್ರಸಿದ್ಧನಾದ ಅಕ್ಕಸಾಲಿಗನಿದ್ದ. 
ಆತ ತಮಿಳರಾದ ಪಾಂಡಿ ಅಕ್ಕಸಾಲಿಗರಿಂದ ತರಬೇತಿ ಪಡೆದವರಲ್ಲಿ ಒಬ್ಬ. ಚಿನ್ನದ 
ಕಲಸದಲ್ಲಿ ಕರುಪ್ಪನನ್ನು ಮೀರಿಸಬಲ್ಲ ಇನ್ನೊಬ್ಬ ವ್ಯಕ್ತಿ ಆ ಪರಿಸರದಲ್ಲೆಲ್ಲೂ 
ಇರಲಿಲ್ಲ. ಆತನ ಪರಂಪರೆಯನ್ನು ಮುಂದುವರಿಸಲು ಇಬ್ಬರು ಮಕ್ಕಳೂ ಇದ್ದರು. 
ಶಂಕರನಾರಾಯಣನ್‌, ಶಿವರಾಮನ್‌. ಬಣ್ಣಗುಂದಿದ ಚಿನ್ನದ ಹಾಗೆ ಬಿಳಜಿ 
ಕೊಂಡವರು, ಸುಂದರಾಂಗರು, ಸ್ವಭಾವತಃ ಸೌಮ್ಯರು. ಶಂಕರನಾರಾಯಣನನ್ನು 
ಪುನ್ನಯೂರ್‌ಕುಳದಲ್ಲಿ ಎಲ್ಲರೂ ನಾರಾಯಣನ್‌ ಎಂದೇ ಕರೆಯುತ್ತಿದ್ದರು. 

ನನ್ನ ಅಜ್ಜಿಗೆ ನಾರಾಯಣನ ಸಾಮರ್ಥ್ಯದ ಬಗ್ಗೆ ಮಿತಿಮೀರಿದ ಅಭಿಮಾನವಿತ್ತು. 
ನಾನು ಆಭರಣ ಧರಿಸಬೇಕಂಬುದು ಅಜ್ಜಿಯ ಬಯಕೆಯಾಗಿತ್ತು. ಆದರೆ, ಅದಕ್ಕೆ 
ಬೇಕಾದ ಆರ್ಥಿಕ ಸಾಮರ್ಥ್ಯ ಅವರಿಗಿರಲಿಲ್ಲ. ತೆಂಗಿನಕಾಯಿ ಮಾರಿ ಸಿಗುವ 
ಜುಜುಬಿ ಮೂತ್ತ ಹಾಗೂ ನನ್ನ ತಂದೆ ಕಲ್ಕತ್ತಾದಿಂದ ಕಳುಹಿಸಿಕೊಡುತ್ತಿದ್ದ ನೂರು 
ರೂಪಾಯಿಗಳಿಂದ ಅಜ್ಜಿ ಮನೆವಾರ್ತ ನೋಡಿಕೊಳ್ಳುತ್ತಿದ್ದ ಕಾಲವಾಗಿತ್ತದು. 
ಕಡತದ ಪಟ್ಟಿಗೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಕೂಡಿ ಹಾಕಿಟ್ಟ ನಾಣ್ಯಗಳಿಗೆ ಚೀಟಿ 
ಕರೆದು ಸಿಕ್ಕಿದ ಹಣವನ್ನೂ ಸೇರಿಸಿ ಅಜ್ಜ ನನಗೆ ಲೋಲಾಕು ಮಾಡಿಸಿದರು, ಮಾಲೆ 
ಮಾಡಿಸಿದರು, ನಾಣ್ಯಗಳು ನೆಲದಲ್ಲಿ ಚೆದರಿಬಿದ್ದವು. ಅಜ್ಜಿ ನಾರಾಯಣನನ್ನು ಕರೆದು 
ಅರ್ಧಪವನು ಚಿನ್ನ ತರುವುದಕ್ಕೆ ಹೇಳಿ ಕಳುಹಿಸಿದರು. 

"ಕೆತ್ತನೆಯ ನಕ್ಕಾಸ್‌ ಬಳೆ ಮಾಡುವುದಕ್ಕೆ ಸಾಕಾದೀತಾ ನಾರಾಯಣ?' 

"ಮತ್ತಿನ್ನೇನು! ಸಾಕಾಗದಿರ್ಲಿಕ್ಕಿಲ್ಲ. ಕಾಲು ಪವನಿನಲ್ಲೂ ನಕ್ಕಾಸ್‌ ಬಳೆ 
ಮಾಡ್ಬೋದು. ಅರಗು ಜಾಸ್ತಿ ತುಂಬಿಸ್ಬೇಕೂಂತ ಮಾತ್ರ.' 

"ಹಾಗಿದ್ರೆ ನಾಳೇನೇ ಬರ್ತೀಯಾ?' 

ಸ 

ಮಾರನೆಯ ದಿವಸ ಮುಂಜಾನೆ ಪೂರ್ವದಿಕ್ಕಿನ ಚಾವಡಿಯಲ್ಲಿ ಉಣ್ಣೆಮಾಯೆ 
ಹಸಿ ಸಗಣ ಬಳಿದು ಒಂದು ಹಾಳೆ ತುಂಡಿನಲ್ಲಿ ಸಾರಿಸಿ ತೆಗೆದಳು. ಒಂದು ಗಂಟೆ 
ಕಳೆಯಬೇಕಿದ್ದರೆ ಸೆಗಣಿ ಒಣಗಿತು. ಸುಗಂಧಭರಿತವಾದ ನೆಲ. ಗಾಳಿಸೋಂಕದ 
ನೈಖುತ್ತ ಮೂಲೆಯಲ್ಲ ಒಂದು ಬೆಂಕಿಕುಂಡ ಸ್ಥಾಪಿಸಲಾಯಿತು. ಅದರಲ್ಲಿ 
ಉಣ್ಣೆಮಾಯ ಉಮಿ ತುಂಬಿಸಿಟ್ಟಳು. 

ನನ್ನ ಉಪಾಹಾರ ಮುಗಿಯಬೇಕಿದ್ದರೆ ನಾರಾಯಣನ್‌ ಗೇಟ್‌ ದಾಟಿ ಬಂದ. 
ಆತನ ಸ್ನಾನ ಮುಗಿದಂತಿತ್ತು. ನೀಲಿಯೂ ಗಂಜಿಯೂ ಸೇರಿಸಿ ಒಗೆದ ಪಂಚೆ ಅವನ 
ಉಡುಪು. ದೇಗುಲಕ್ಕೆ ಬರುವ ಪೂಜಾರಿಯ ಮುಖಭಾವ ನಾರಾಯಣನ 
ಮುಖದಲ್ಲಿತ್ತು. 

ಅಜ್ಜ ನಾರಾಯಣನಿಗೆ ಒಂದು ಆವೆಮಣ್ಣಿನ ಕೂಜೆಯಲ್ಲಿ ಚಹಾವನ್ನೂ 


ಬಾಳೆಲೆಯ ಹೋಳಿನಲ್ಲಿ ನಾಲ್ಕು ಇಡ್ಲಿಯನ್ನೂ ಕೊಟ್ಟರು. 


18 ಬಾಲ್ಯದ ನೆನಪುಗಳು 


“ಚಟ್ನಿ ನಾರಾಯಣನಿಗೆ ಹಿಡಿಸ್ಲಿಕ್ಕಿಲ್ಲ.' 

ಮುತ್ತಜ್ಜಿ ಹೇಳಿದರು: "ಮೆಣಸಿಲ್ಹಲ್ಲಾ. ಇಲ್ಲಿ ಯಾರಿಗೂ ಖಾರಾಂದ್ರೆ 
ಆಗೋದಿಲ್ಲ. 

"ಮೆಣಸಿಲ್ಲಾಂತ ಹೇಳ್ಳಿಕ್ಕಾಗೋದಿಲ್ಲ, ಅಜ್ಞಮ್ಮ, ಅಡುಗೆ ಮನೆಯಿಂದ 
ಅಡುಗೆಯವ ಕೂಗಿ ಹೇಳಿದ: "ನಾಲ್ಕು ಹಸಿಮೆಣಸು ಸೇರ್ಸಿದೇನೆ, ನೀರುಳ್ಳಿಯೆಲ್ಲ 
ಸೇರಿಸ್ತಿಲ್ಲಾಂತ ಮಾತ್ರ. 

"ನೀರುಳ್ಳಿಗೆ ಇಲ್ಲಿ ಪ್ರವೇಶವಿಲ್ಲ, ಅಲ್ವೇ ?' ನಾರಾಯಣನ್‌ ನಗುತ್ತಾ ಕೇಳಿದ. 

"ಅಯ್ಯೋ ಉಳ್ಳಿಯನ್ನೆಲ್ಲ ಇಲ್ಲಿ ಅಡುಗೆ ಮನೆಗೆ ಸೇರ್ಸೊದಿಲ್ಲಪ್ಪಾ' ಅಜ್ಜಿ 
ಹೇಳಿದರು. 

ನಾರಾಯಣನ್‌ ಉಪಾಹಾರ ಮುಗಿಸಿ ಬಾವಿ ಬದಿಗೆ ಹೋಗಿ ಕ್ಸ ತೊಳೆದ; 
ಕಾಲುಗಳನ್ನೂ. ಆಮೇಲೆ ನಿಧಾನ ನಡೆದು ಬಂದು ಬೆಂಕಿಕುಂಡದ ಎದುರು ಒಂದು 
ಮಣೆ ಹಾಕಿ ಅದರ ಮೇಲೆ ಕುಳಿತ. ತಾನು ತಂದ ಕಟ್ಟು ಬಿಚ್ಚಿ ಒಂದು ತುಕ್ಕು 
ಹಿಡಿದ ತಗಡಿನ ಪೆಟ್ಟಿಗೆಯನ್ನೂ ಹಿತ್ತಾಳೆಯ ಒಂದು ಕೊಳವೆಯನ್ನು ಹೊರತೆಗೆದ. 
ತಗಡಿನ ಪೆಟ್ಟಿಗೆಯಲ್ಲಿ ಸಣ್ಣ ತಕ್ಕಡಿಯೂ ಹಲವು ಆಕೃತಿಯ ಸೀಸದ ತುಂಡುಗಳೂ 
ಮಂಜೊಟ್ಟಿ ಬೀಜ, ಗುರುಗುಂಜಿ ಬೀಜ, ಕಲ್ಲುಗಳು, ವಜ್ರಗೋಂದು, ಮೇಣ, 
ಮುಂತಾದ ವಸ್ತುಗಳಿದ್ದುವು. ನಾನವುಗಳನ್ನು ಕುತೂಹಲದಿಂದ ಪರಿಶೋಧಿಸಿದೆ. 

"ನಿಂಗೆ ಲೋಲಾಕು ಮಾಡಿ ಕೊಡ್ಬೇಕಾ ಮಗೂ?” ನಾರಾಯಣನ್‌ ಕೇಳಿದ. 

ನಾನು ತಲೆಯಾಡಿಸಿದೆ. 

“ಮಗೂಗೆ ಎರಡು ಲೋಲಾಕು ಮಾಡೋದಕ್ಕೆ ಕಾಲು ಪವನು ಚಿನ್ನ ಸಾಕು. 
ತೆಂಕಿಣಿಯ ಮಗೂಗೆ ಕಳೆದ ತಿಂಗಳು ಲೋಲಾಕು ಮಾಡಿ ಕೊಟ್ಟಿದ್ದೆ, ಕೆಂಪು ಕಲ್ಲಿನ್ನು. 
`ಭಾರೀ ಚಿಂದಾಗಿತ್ತು.' 

"ಆ ಮಗೂನ ಹೆಸರೆಂತ ?' 

"ಬಾಯೀಂತ ಹೆಸರು. ನಿನಗಿಂತ ಎರಡೋ ಮೂರೋ ವರ್ಷಕ್ಕೆ 
ದೊಡ್ಡೋಳಿರ್ಬೋದು. ಇಬ್ಬರು ಗಂಡುಮಕ್ಕಳ ನಂತ್ರ ಅವಳೊಬ್ಬಳೇ ಹೆಣ್ಣು 
ಮಗು. ಅಷ್ಟು ಚೆನ್ನಾಗಿ ಬಳಸಿದ್ದಾರೆ. ಕತ್ತಿನಲ್ಲಿ ತಟ್ಟುಳ್ಳ ಎರಡಳೇ ಜೈನು. ಕೈಯಲ್ಲಿ 
ಆರು ಬಳೆ. ಲೋಲಾಕೂ ಉಂಟು, ಎರಡು ಸುತ್ತಿನದ್ದು. ತುದಿ ಓಲಾಡುವ 
ಲೋಲಾಕು. 

"ಎರಡು ಸುತ್ತಿನ ಲೋಲಾಕು ನೋಡೋದಕ್ಕೆ ಚೆನ್ನಾಗಿರುತ್ತಾ?' 

"ಮತ್ತಿನ್ನೇನು! ಚೆನ್ನಾಗಿರೋದಿಲ್ವಿ ? ಆ ಕಾಳತ್ತಿಂಗಲದ ಮಗೂನ ಕಿವಿಯಲ್ಲಿ 
ನೋಡ್ಲಿಲ್ವೆ? ಕಾಳತ್ತಿಂಗಲದವರಲ್ಲಿ ಎಲ್ಲಾ ಪೇಶನೂ ಉಂಟು. ಕಲ್ಲಿಟ್ಟ ನೆಕ್ಷೇಸು, 
ಕಲ್ಲಡದ ನೆಕ್ಷೇಸು, ಕಾಸಿನ ಸರ, ಅವಲಕ್ಕಿ ಸರ, ಗುಳಿ ಆಭರಣ, ಗುಳಿಗಳಿಂದ 
ಕೂಡಿದ ಬಳೆ ಕೂಡಾ ಉಂಟು. ಅಲ್ಲಂದೂಂದನ್ನು ಮದುವೆ ಮಾಡಿ ಕೊಂಡು 
ಹೋದ್ದು ಕೊಚ್ಚಿಯ ತಂಬುರಾನ್‌ನ ಮಗ ಅಲ್ವೇ ? ಮತ್ತೆ ಆಭರಣ ಇಲ್ಲದಿರುತ್ತ ? 
ಸಾವಿರ ಪವನಿನ ಚಿನ್ನವಾದ್ರೂ ಇರ್ಬೋದು ಆ ಕಾಳತ್ತಿಂಗಲದ ಕುಟುಂಬದಲ್ಲಿ.' 

"ನಿಮ್ಗೆ ನೆಕ್ಷೇಸು, ಗುಳಿ ಆಭರಣ ಎಲ್ಲಾ ಮಾಡ್ಲಿಕ್ಕೆ ಗೊತ್ತುಂಟೊ?' 


ಬಾಲ್ಯದ ನೆನಪುಗಳು 19 


"ಮತ್ತಿನ್ನೇನು! ಗೊತ್ತುಂಟಾಂತನಾ? ಎಂಥ ಪೇಶನ್‌ ಬೇಕಿದ್ದರೂ ಮಾಡಿ 
ಕೊಡುವ. ದುಡ್ಡು ಕಳುಹಿಸ್ಲಿಕ್ಕೆ ಅಪ್ಪನಿಗೆ ಕಾಗದ ಬರೆದ್ರೆ ಸಾಕು. ಅಪ್ಪ ಕಲ್ಕತ್ತಾದಿಂದ 
ಬರೋವಾಗ ನಿನ್ನನ್ನು ನೋಡಿದ್ರೆ ಗುರ್ತು ಸಿಕ್ಲಿಕ್ಕಿಲ್ಲಾ. ಕಿವೀಲಿ ಕೊಡೆಕುಡ್ಕವೂ, 
ಕತ್ತಿನಲ್ಲಿ ಹೊಸ ಪೇಶನ್‌ನ ಮಾಲೆಗಳೂ, ಕೈ ತುಂಬಾ ಬಳೆಯೂ ವ ನನ 
ಹೋಗಿ ಮೆಟ್ಲ ಮೇಲೆ ನಿಂತರೆ ಅಪ್ಪ, ಇದ್ಕಾ ರು ಈ ರಾಜಕುಮಾರೀಂತ ಕೇಲ್ಮಾರು.' 

ನಾರಾಯಣನೇ ಗಟ್ಟಿ ನಗಾಡಿದ. ನಾನೂ ಖುಷಿಯಿಂದ ನಗಾಡಿದೆ. "ಅದೆಲ್ಲ 
ತೊಟ್ಟುಕೊಂಡರೆ ನಾನೂ ಬಾರೀ ಚಂದಕಂಡೇನು ಅಲ್ವೆ [44 

'ಮತ್ತಿನ್ನೇ ನು! 

"ನೀನು ತುಂಬ ಚಂದ ಕಾಣ್ತಿ, ಕಂಡಿತ. ಮಗೂ, ಚೋಟಾಣಿಕ್ಕರ ಭಗವತಿಯನ್ನು 
ನೋಡಿದ್ದಿ ಯಾ? ಮೈತುಂಬಾ ಆಭರಣ. ಎಂಥ ಚಂದ ಗೊತ್ತಾ! ! ಹುಡುಗಿಯರು 
ಆಭರಣ ತೊಟ್ರೆ ನೋಡ್ಲಿಕ್ಕೆ ನಾಲ್ಕು ಕಣ್ಣು ಬೇಕು.' ನಾಲಪ್ಪಾಟ್ಟಿನ ಹೆಂಗಸರು 
ಮಹತಾಗಾಂಧಿಯನ್ನು ಕಂಡು ಆಭರಣಗಳನ್ನೆಲ್ಲ ಬಿಚ್ಚಿ ಅವರಿಗೆ ಉಡುಗೊರೆ 
ಮಾಡಿದರು ಎಂದು ನಾರಾಯಣನ್‌ ಹೇಳಿದ. 

"ಗಾಂಧಿಗೆ ಕೊಡದಿರುತ್ತಿದ್ದರೆ ಈಗ ಅದೆಲ್ಲಾ ಮಗೂಗೆ ಸಿಕ್ತಿತ್ತು' ನಾರಾಯಣನ್‌ 
ಗೊಣಗಿದ. 

"ಈ ಊರ್ನಿಂದ ಆಮೇಲೆ ಯಾರಾದರೂ ಗಾಂಧೀಜಿಗೆ ಆಭರಣಗಳನ್ನು 
ಕೊಟ್ರೆ ?' ನಾನು ಕೇಳಿದೆ. 

'ಪುರ್ಸೊತ್ತುಂಟು. ಯಾರಿಗೆ ಹುಚ್ಚುಂಟು? ಅವನವನಿಗೆ ಹಾಕ್ಕಳ್ಳೋದಕ್ಕೆ 
ಮಾಡಿದ ಆಭರಣವನ್ನು ಎಲ್ಲಿಂದಲೋ ಭಾಷಣ ಮಾಡೋದಕ್ಕೆ ಬಂದ ಗಾಂಧಿಗೆ 
ಕೊಡ್ತಾರ್ಯೆ ? ಯಾರೂ ಕೊಡ್ಲಿಲ್ಲ ಮಗೂ. ಈ ಇಲ್ಲಿರೋರಿಗೆ ಮಾತ್ರ ಆ 
ಪೆದ್ದುತನ ಇರೋದು. ಕೊಂಗ್ರಸ್ನಲ್ಲೆ? ಈಗ ಮಗೂನ ಚಿಕ್ಕಮ್ಮನ ಪಾಡು 
ನೋಡ್ಲಿಲ್ವಾ? ಕತ್ತು ಖಾಲಿ, ಸನ್ಯಾಸಿನಿ ಯಂತೆ. ಸನ್ನ ಚಿಕ್ಕಮನಿಗೇನು ಕಮ್ಮಿ? 
ಬಣ್ಣಿಲ್ವಾ? ಚಂದಿಲ್ವಾ? ಗುಂಗುರು ಕೂದಿಲ್ವಾ? ಹಾಗಿದ್ರೂ ಒಂದು ವೀಸ ಚಿನ್ನ 
ಅದ್ರ ಮೈಮೇಲಿಪ್ಹಿಲ್ಲಾ. ಗಾಂಧಿಯ ಉಪಾಯ ಹೇಗಿದೆ ? ಹೆಂಗ್ಲರ ಕೈಯಲ್ಲೂ 
ಕುತ್ತಿಗೇಲೂ ಇರುವ ಚಿನ್ನವೆಲ್ಲಾ ತೆಗೆದು ರಾಶಿ ಹಾಕಿ ಕೊಂಡೋಗ್ಲಿಕ್ಕೇ 
ಗುರುವಾಯೂರ್‌ಗೆ ಬಂದದ್ದು. ನಾಲಪ್ಪಾಟ್ರಿನ ಚಿನ್ನವೆಲ್ಲ ರಾಶಿ ಹಾಕಿ 
ಕೊಂಡೋದ್ರು'. ನಾರಾಯಣನ ನಗೆ ನನಗೆ ಕಿರಿಕಿರಿಯುಂಟುಮಾಡಿತು. ನಾನು 
ಮತ್ತೆ ಆತನಲ್ಲಿ ಮಾತನಾಡದೆ ಸುಮವಿದ್ದೆ. ಆತ ಬೆಂಕಿಯಿಂದ ಕಪ್ಪಗಿನ ಚಿನ್ನದ 
ತುಂಡೂಂದನ್ನು ಇಕ್ಕುಳದಿಂದ ತೆಗೆದ. 

ಅಂದು ಮಧ್ಯಾಹ್ನ ಮೇಲಿನ ವರಾಂಡದಲ್ಲಿ , ನೂಲುತ್ತಿದ್ದ ಆಜ್ಜಿಯವರಲ್ಲಿ ನಾನು 
ಕೇಳಿದೆ: 

ಯಾಕೆ ಇಲ್ಲಿ ಎಲ್ಲಾ ಕೋಣೆಯಲ್ಲೂ ಗಾಂಧೀಜಿಯ ಫೋಟೋ 7? 

"ಮಹಾತ್ಕಾಜಿ ನಮಗೆ ದೇವರ ಹಾಗಲ್ವ ?' 

'ಮಹಾತ್ಸಾಜಿ ಕೇಳಿದ್ರೆ ಎಲ್ಲವನ್ನೂ ಕೊಟ್ಟು ಬಿಡ್ತೀರಾ?' 

“ಕೊಡ್ತೇವೆ. ಕೇಳಿದ್ರೆ ಕೊಡದಿರ್ಲಿಕ್ಕಾಗೃದ?' 


20 ಬಾಲ್ಯದ ನೆನಪುಗಳು 


"ನನ್ನನ್ನು ಬೇಕೂಂತ ಕೇಳಿದ್ರೂ ಹಿಡಿದು ಕೊಡ್ತೀರಾ ?' 

ಅಜ್ಜಿ ತಕಲಿ ಕೆಳಗಿಟ್ಟು ಜೋರಾಗಿ ನಕ್ಕರು. "ಕೊಡ್ಲಿಕ್ಕಿಲ್ಲ ಕಮಲಾ, ಕಂಡಿತ. 
ಮಹಾತಾಜೀಂತ ಮಾತ್ರ ಅಲ್ಲ ಸಾಕ್ಟಾತ್‌ ಗುರುವಾಯೂರಪ್ಪನೇ ಬಂದು ಕೇಳಿದ್ರೂ 
ನಿನ್ನನ್ನು ನಾನು ಕೊಡ್ಲಿಕ್ಕಿಲ್ಲ.' | 


ನಮ್ಮ ನೆರೆಯವರೂ ನೆಂಟರೂ ಆದ ಅಂಬಾಳತ್ತಿನ ಕುಟುಂಬದವರಿಗೆ ಒಮ್ಮೆ 
ಪ್ರತಿಷ್ಠಿತನಾದ ಒಬ್ಬ ಅಡುಗೆಯವನಿದ್ದ. ಆರಡಿ ಎತ್ತರವಿರಬಹುದಾದ 
ಕುಂಜುನಾಯರ್‌, ಇಡಪ್ಪಾಳಿನವ. ಅಂಬಾಳತ್ತಿನ ಹೊರ ಮನೆಯ ಹಾಗೂ ಅಡುಗೆ 
ಮನೆಯ ಬಾಗಿಲುಗಳಿಗೆ ಎತ್ತರವಿಲ್ಲದ್ದಕ್ಕೆ ಇರಬೇಕು. ಕುಂಜುನಾಯರ್‌ಗೆ ಬಗ್ಗಿ ಬಗ್ಗಿ 
ನಡೆಯುವುದು ಅಭ್ಯಾಸಕ್ಕೆ ಬಿದ್ದುದು. ಅವರ ಬಾಯಲ್ಲಿ ಯಾವತ್ತೂ 
ವೀಳ್ಕದೆಲೆಯದ್ದೂ ಹೊಗೆ ಸೂಪ್ಪಿನದ್ದೂ ಕೆಂಪು ಮಿಶ್ರಣವಿರುತ್ತಿತ್ತು. ಎಡಗೊಮ್ಮೆ 
ಶುದ್ಧ ಗಾಳಿಗಾಗಿ ಮೇಲೆ ಬರುವ ಮೀನಿನ ಹಾಗೆ ಅವರು ಕತ್ತಲ ಅಡುಗೆ 
ಮನೆಯಿಂದ ಹೊರಕ್ಕೆ ಬಂದು, ಒಂದು ಕೈಯಲ್ಲಿ ವರಾಂದದ ಗೋಡೆ ಹಿಡಿದು 
ಅಂಗಳಕ್ಕೆ ಬಾಗಿ ಗಟ್ಟಿಯಾಗಿ ಉಗುಳುವ ಅಭ್ಯಾಸ ಮಾಡಿಕೊಂಡಿದ್ದರು. 
ಕುಂಜುನಾಯರ್‌ ಪ್ರಕಟ ಪಡಿಸುವ ಅಭಿಪ್ರಾಯಗಳನ್ನು ವಿರೋಧಿಸಲಿಕ್ಕ ಯಾರೂ 
ಮುಂದಾಗುತ್ತಿರಲಿಲ್ಲ. ಲೋಕದಲ್ಲಿ ನಡಯುವ ಎಲ್ಲಾ ಘಟನೆಗಳ ಬಗ್ಗೆಯೂ 
ಅವರಲ್ಲಿ ಸ್ಪಷ್ಟವಾದ ಅಭಿಪ್ರಾಯವಿರುತ್ತಿತ್ತು. 

ಅಂಬಾಳತ್ತಿನ ಕುಟುಂಬ ಒಂದು ಅವಿಭಕ್ತ ಕುಟುಂಬವಾಗಿತ್ತು. ಸಂಪನ್ನ . 
ಕುಟುಂಬ. ಆ ಕಾಲದಲ್ಲಿ ಕುಟುಂಬ ವಿಭಜನೆ ಮಾಡುವುದರ ಬಗ್ಗ ಯಾರೂ ಗಮನ 
ಹರಿಸಿರಲಿಲ್ಲ. ಕುಂಜುನಾಯರ್‌ರ ಪಾಕ ಅವರಿಗೆಲ್ಲ ಪ್ರಿಯವಾಗಿತ್ತು. ಅವರು ತೀರಿ 
ಹೋದ ನಂತರ ಬಂದ ಅಡುಗೆಯವನ ಸ್ಟ್ಯಾಂಡರ್ಡ್‌ ತೀರಾ ಕೆಳಮಟ್ಟದ್ದಾಗಿತ್ತು. 
ಯಾರಿಗೂ ಊಟ ರುಚಿಸುತ್ತಿರಲಿಲ್ಲ. ಕುಟುಂಬ ವಿಭಜನೆಯಾಗುವುದಕ್ಕಿದ್ದ ಮೂಲ 
ಕಾರಣ ಅದೇ ಆಗಿತ್ತು. ಅಲ್ಲಿ ನನ್ನೊಂದಿಗೆ ಆಡಿ ಬೆಳೆದ ಮಕ್ಕಳು ನನಗೀ ಗುಟ್ಟನ್ನು 
ಹೇಳಿಕೊಟ್ಟರು. ಅಂಬಾಳತ್ತಿನ ಮನೆ ನೋಡುವುದಕ್ಕೆ ಸುಂದರವಾಗಿತ್ತು. 
ಪೂರ್ವದಿಕ್ಕಿನಲ್ಲಿ ಜಂಬುನೇರಳೆ ಮರಗಳೂ ಹಲವಿಧ ದಾಸವಾಳ ಗಿಡಗಳೂ 
ಮಂದಾರಮರವೂ ಬೆಳೆದು ನಿಂತ ತೋಟವಿತ್ತು. ಪೂರ್ವದಿಕ್ಕಿನ ಅಂಗಳದ 
ನೆರಳಿನಲ್ಲಿ ಒಂದಾಗಿ ದೀವಿ ಹಲಸಿನ ಮರ ನಿಂತಿತ್ತು. ವಿಶಾಲವಾದ 
ಹೊರಚಾವಡಿಯಲ್ಲಿ ಮೂರು ಕಂಬಗಳಿದ್ದುವು. ಕುಳಿತುಕೊಳ್ಳುವುದಕ್ಕೆ ಸಿಮೆಂಟ್‌ 
ದಿಣ್ಣೆಗಳೂ. ಹೊರಚಾವಡಿಯ ಒಂದು ಬೆತ್ತದ ಮಂಚದಲ್ಲಿ ಯಜಮಾನರಾದ 
ಕೇಶವದಾಸ ಮೇನೋನ್‌ ಒರಗಿ ಮಲಗಿರುತ್ತಿದ್ದರು. ಪಕ್ಕದ ದಿಣ್ಣೆ ಮೇಲೆ 
ಮಣ್ಣಾಂಗಂಡನ್‌ ಎಂಬ ಮುದ್ದಾದ ಹೆಸರುಳ ಕಾರ್ಯಸ ಕುಳಿರುತ್ತಿದ್ದ. ಕೇಶವದಾಸ 
ಮೆನೋನ್‌ ವೀಕ್ಷಿಯಲ್ಲಿ ಬರುವ ಪದಬಂಧಗಳನ್ನು ಬಿಡಿಸುವುದರಲ್ಲಿ 
ಸಮರ್ಥರಾಗಿದ್ದರು. ಸರಿಯಾದ ಪದ ಸಿಗದೇ ಹೋದಾಗ ಅವರು ಹೇಳುತ್ತಿದ್ದರು: 
"ಪದ ಸಿಕ್ಲಿಲ್ಪಲ್ಲ ಮಣ್ಣಾಂಗಂಡಾ.' 


ಬಾಲ್ಯದ ನೆನಪುಗಳು 21 


"ಗುರುವಾಯೂರಪ್ಪನನ್ನು ಮನಸಾರೆ ಧ್ಯಾನಿಸಿರಿ... ಆಗ ಯಾವ ಫದ 
ಬೇಕಾದ್ರೂ ಸಿಗುತ್ತೆ ಕಂಡಿತ.' 

ಒಮ್ಮೆ ಕೇಶವದಾಸ್‌ ಮೇನೋನರಿಗೆ ಅಂಚೆ ಮೂಲಕ ಐವತ್ತು ರೂಪ್ಪಾ ಬಂತು. 

"ಸಾವಿರ ರೂಪ್ಯಾ ನಷ್ಟ ಮಾಡಿಕೊಂಡು ಈಗ ಐವತ್ತಾದರೂ ಸಿಕ್ಕಿತಲ್ಲ.' ಅವರು 
ನಗುತ್ತಾ ಹೇಳಿದರು. 

"ಇದರೊಂದಿಗೆ ಒಳ್ಳೆಯ ಕಾಲ ಬರೋ ಲಕ್ಷಣ ಕಾಣಿಸ್ತಾ ಇದೆ' ಮಣ್ಣಾಂಗಂಡನ್‌ 
ಹೇಳಿದ. ನಾಲಾಪ್ಪಾಟ್ಟಿನಲ್ಲಿ ಅಡುಗೆಯವನಾಗಿ ಆ ಕಾಲದಲ್ಲ ಒಬ್ಬ ಚಾಪ್ಪನ್‌ 
ನಾಯರ್‌ ಎಂಬಾತನಿದ್ದ. ಆತ ಬರಿಯ ಹಳ್ಳಿಗ. ಪುನತ್ತೂರ್‌ಕುಳದಲ್ಲಿದ್ದ ಚಾಪ್ಪ್ರನ್‌ 
ನಾಯರ್‌ ಎಂಬ ಮಿಲಿಟರಿಯವನ ಹಾಗೆ ಇಂಗ್ಲಿಷ್‌, ಹಿಂದೂಸಾನಿಗಳೇನೂ 
ನಾಲಪ್ಪಾಟ್ಟಿನ ಚಾಪ್ಪುನ್‌ ನಾಯರಿಗ ಗೊತ್ತಿರಲಿಲ್ಲ. ಆತನ ಕುಂಬಳಕಾಯಿ 
ಸಾಂಬಾರಿನ ಪರಿಮಳ ಅನುಭವಿಸಿ ಗೊತ್ತಿದ್ದ ಯಾವನಿಗೂ . ಅದನ್ನು 
ಮರೆಯುವುದಕ್ಕೆ ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ಇರಬೇಕು, ಅಂಬಾಳತ್ತಿನ ಮಕ್ಕಳು 
ಹಚ್ಚಿನ ದಿವಸಗಳಲ್ಲೂ ನಾಲಪ್ಪಾಟ್ಟಿಗ ಬಂದು ಊಟ ಮಾಡಿ ಹೋಗುತ್ತಿದ್ದುದು. 
ಅಂಬಾಳತ್ತಿನಲ್ಲಿ ಎಲ್ಲಾ ಗುರುವಾರವೂ ಆಡಿನ ಮಾಂಸದ ಸುಕ್ಕ ಮಾಡುತ್ತಿದ್ದರು. 
ನಾಲಪ್ಪಾಟಿನವರು ಸಸ್ಕಾಹಾರಿಗಳಾಗಿದ್ದರು. ನೀರುಳ್ಳಿ, ಬೆಳ್ಳುಳ್ಳಿಯನ್ನು ಯಾವತ್ತೂ 

ಉಪಯೋಗಿಸುತ್ತಿರಲಿಲ್ಲ. ಆದ್ದರಿಂದಲೇ ಇರಬೇಕು, ಮೊದಲ ಬಾರಿಗೆ ನಾನು 
ಅಂಬಾಳತ್ತಿನಲ್ಲಿ ಊಟ ಮಾಡಿದಾಗ ಅವರ ಆಹಾರದ ಪ್ರತ್ಯೇಕ ರುಚಿ 
ನನಗಿಷ್ಟವಾಗದೇ ಹೋದದ್ದು. 

ನಾಲಪ್ಪಾಟ್ಟಿನ ಹೆಂಗಸರು ಬೇರೆಯವರ ಮನೆಯಲ್ಲಿ ಊಟ ಮಾಡುತ್ತಿರಲಿಲ್ಲ. 
ಇನ್ನೊಬ್ಬರ ಎದುರಿನಲ್ಲಿ ಏನನ್ನೂ ತಿನ್ನುತ್ತಿರಲಿಲ್ಲ. ಆ ಬಳಿಕ ಶಾಲೆಯೂ ಕಾಲೇಜೂ 
ಪರಿಷ್ಕಾರ-ಮುಂತಾದವು ಬಂದು ಸೇರಿದಾಗ ಜೀವನ ಪದ್ಧತಿಯನ್ನು ಎಲ್ಲರೂ 
ನವೀಕರಿಸಬೇಕಾಗಿ ಬಂತು. 

ಒಮ್ಮ ಅಂಬಾಳತ್ತಿಗೆ ಹೋಗಿ ಹಿಂದಿರುಗಿದಾಗ ಅಜ್ಜಿ ನನ್ನಲ್ಲಿ ಕೇಳಿದರು. 

“ಹುಳಿಗೂ, ಪಲ್ಯಕ್ಕೂ, ಕೊದ್ದಲಿಗೂ ಎಲ್ಲಕ್ಕೂ ನೀರುಳ್ಳಿ ಹಾಕಿದ್ರಾ?' 

ಹೆಸರು ಕಾಳು ಹುರಿದು ತರಿ ಮಾಡಿ ಬೇಯಿಸಿ ಮಾಡಿದ ಮೇಲೋಗರದಲ್ಲಿ 
ನಾನು ಊಟ ಮಾಡಿದ್ದು. | 

ಅಂಬಾಳತ್ತಿನ ರಾಶ್ರಿಯೂಟಕ್ಕ ಅಜ್ಜ  ಊಹಿಸಿದಂತೆಯೆ ಗ್ರಾಮ್ಯ 
ಪದಾರ್ಥಗಳೇನೂ ಇರಲಿಲ್ಲ. ನಾನು ನನ್ನ ಗೆಳತಿಯ ಒತ್ತಾಯಕ್ಕೆ ಮಣಿದು. ಆ 
ಮನೆಯಲ್ಲ ಉಳಿದುಕೊಂಡದ್ದಿದೆ, ಐದೋ ಆರೋ ಬಾರಿ. ಕೊನೆಗೆ ` ಅಲ್ಲಿಗೇ 
ವಧುವಾಗಿ ಬರಬೇಕಾದೀತೆಂದು ಬಾಲ್ಕದ ದಿನಗಳಲ್ಲಿ ಊಹಿಸಿಯೇ ಇರಲಿಲ್ಲ. 

ನಾಲಪ್ಲಾಟಿನ ಚಾಪ್ಪನ್‌ ನಾಯರ್‌ ದೈವ ಭಕ್ತನಾಗಿದ್ದ. ಆತನ ಹಣೆಯಲ್ಲಿ ಹಗಲು 
ಗಂಧದ ನಾಮವೂ ಸಂಜೆಯ ನಂತರ ಭಸ್ಮದ ನಾಮವೂ ಕಾಣಿಸುತ್ತಿತ್ತು. ತಿಂಗಳಿಗೆ 
ಐದು ರೂಪ್ಭಾ ಸಂಬಳ. ಮೊದಲ ವಾರದಲ್ಲಿಯೆ ಸಣ್ಣ ಕಂತುಗಳಾಗಿ ಅದಷ್ಟನ್ನೂ 
ಆತ ಅಜ್ಜಿಯ ಕೈಯಿಂದ ಮುಂಗಡವಾಗಿ ತೆಗೆದುಕೊಳ್ಳುತ್ತಿದ್ದ. ಒಂದನೆಯ 
ತಾರೀಕಿನಂದು ಎಂಟಾಣೆ ಚಿಲ್ಲರೆ ಬಾಕಿಯಿದ್ದರೆ ಅಜ್ಜಿ ಕಡತದ ಪೆಟ್ಟಿಗೆಯಿಂದ ತೆಗೆದು 


22 , ಬಾಲ್ಯದ ನೆನಪುಗಳು 


ಚಾಪ್ಪನ್‌ನಾಯರ್‌ಗೆ ಕೊಡುತ್ತಿದ್ದರು. ತಿಂಗಳಿಗೊಮ್ಮೆ ಆತ ಗೆರೆಯ ಷರ್ಟು ಹಾಕಿ 
ತನ್ನ ಹಳ್ಳಿಗೆ ಹೋಗುತ್ತಿದ್ದ. ಒಂದು ರಾತ್ರಿಯಿದ್ದು ಹಿಂದಿರುಗುತ್ತಿದ್ದ. ಹೋಗುವಾಗ 
ಕಾಗದದ ಪೊಟ್ಟಣದಲ್ಲಿ ನೈಯಪ್ಪ, ಕಲ್ಲುಸಕ್ಕರೆ ಕೊಂಡು ಹೋಗುತ್ತಿದ್ದ. 

"ಆತನ ಹೆಂಡ್ರಿಗಿರಬ್ಬೇಕು' ಕೆಲಸದಾಕೆ ಹೇಳಿದಳು. ತಿಂಗಳಿಗೊಮ್ಮೆ ನೋಡಲು 
. ಹೋಗುವಾಗ ಬರಿಗೈಯಲ್ಲಿ ಹೋಗ್ಬಾರದಲ್ಲ. ಆತ ಬರೀ ಬಡವ. ಒಬ್ಬ ಸಾತ್ವಿಕ. 

ಆ ನಡುವೆಯೆ ತೆಂಡಿತ್ತಿನಲ್ಲಿ ಕೆಲಸ ಮಾಡುತ್ತಿದ್ದ ಲಕ್ಷ್ಮಿ ಎಂಬ ಹೆಂಗಸು ಹಸಿ 
ಸೆಗಣಿ ತಿಂದದ್ದು. ಸ್ವಲ್ಪವೇನಲ್ಲ. ಒಂದು ಬಟ್ಟಲು ತುಂಬ. ಅಂಗಳ ಗುಡಿಸಿ ಸಾರಿಸುವ 
ಉಣ್ಣಮಾಯೆ ನಮ್ಮಲ್ಲಿಗೆ ಸುದ್ದಿ ತಂದದ್ದು. ಒಂದು ಮುದ್ದೆ ಹಸಿ ಸೆಗಣಿ ತಿಂದರೆ 
ಮೂಗುತಿ ಕೊಡುತ್ತೇವೆಂದು ತೆಂಡಿಯತ್ತಿನ ಹುಡುಗರು ಹೇಳಿದರಂತೆ. ಕೂಡಲೆ 
ಲಕ್ಷ್ಮಿ ಸೆಗಣಿ ತಂದಿಟ್ಟು ಬಾಚಿ ತಿನ್ನತೊಡಗಿದಳು. ಎಲ್ಲ ತಿಂದು ಮುಗಿಸಬೇಕಿದ್ದರೆ 
ಯಜಮಾನರು ಹೇಳಿದರು. "ನೀನಿಷ್ಟೊಂದು ಗಲೀಜು ಹೆಂಗಸೆಂದು ಈಗಷ್ಟೆ 
ಗೊತ್ತಾಯಿತು. ನೀನಿನ್ನು ಇಲ್ಲಿ ಕೆಲಸಕ್ಕೆ ಬೇಡ.' 

"ಅವಳಿಗೆ ಅದು ಸರಿಯಾದ ಶಿಕ್ಷೆ.' ಅಜ್ಜಿ ಹೇಳಿದರು. 

"ಮಾನಗೆಟ್ಟೋಳು, ಶವ!' 

ಆದರೆ, ಒಂದು ವಾರ ಕಳೆಯಬೇಕಿದ್ದರೆ ಲಕ್ಷ್ಮಿ ಮತ್ತೆ ತನ್ನ ಹಳೆಯ ಕೆಲಸಕ್ಕೆ 
ಮರಳಿದಳು. ಆದರೆ ಲಕ್ಷ್ಮಿಎಂಬ ಹೆಸರು ಇಲ್ಲವಾಯಿತು. "ಹಸಿ ಸೆಗಣಿ ತಿನ್ನೋಳು' 
ಎಂಬ ಹೆಸರಿನೊಂದಿಗೆ ಅವಳು ಊರಲ್ಲಿ ಪ್ರಚಾರಕ್ಕೆ ಬಂದಳು. ಆಮೇಲೆ ಅವಳನ್ನು 
ಯಾರೂ ಅಡುಗೆ ಮನೆಗೆ ಸೇರಿಸಲಿಲ್ಲ. ಗುಡಿಸಿ ಸಾರಿಸುವುದಕ್ಕೆ ನೆಲ ಒರಸುವುದಕ್ಕೆ 
ಮಾತ್ರ ಅವಳನ್ನು ಬಳಸುತ್ತಿದ್ದರು. 

ನಮ್ಮ ನೆರೆಕರೆಯ ಒಬ್ಬಾತನಿಗೆ ಇದ್ದಕ್ಕಿಂತೆಯೆ ಹುಚ್ಚು ಹಿಡಿಯಿತು. ಆತ ಗಡ್ಡ 
ಬಿಟ್ಟು ಕೂದಲು ಬೆಳೆಸಿ, ಸ್ನಾನ ನಿದ್ರೆಗಳನ್ನು ಪೂರ್ತಿಯಾಗಿ ಬಿಟ್ಟು ಅಂಗಳದ 
ಹೊಯ್ಗೆಯ ಮೇಲೆ ಸೂರ್ಯನನ್ನು ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದ. ಒಂದು 
ದಿನ ಅಮ್ಮನ ಮಾವನೂ ಅವರ ಸ್ನೇಹಿತನಾದ ಮಾರಾತ್ತಾಟ್ರಿನ ಶಂಕರನ್‌ ನಾಯರೂ 
ಆ ದಾರಿಯಾಗಿ ನಡೆದು ಹೋಗುತ್ತಿದ್ದಾಗ ಹುಚ್ಚು ಹಿಡಿದಿದ್ದ ಯುವಕ ಎದ್ದು 
ಅವರಿಗೆ ನಮಸ್ಕರಿಸಿದ. 

"ಗಾಂಧಿ ಜೈ, ಕಸ್ತೂರಿಬಾಯಿ ಜೈ' ಆತ ಗಟ್ಟಿಯಾಗಿ ಕೂಗಿ ಹೇಳಿದ. ಮಾವ 
ತುಂಬ ಹೊತ್ತು ಅದನ್ನು ಮತ್ತೆ ಮತ್ತೆ ಹೇಳುತ್ತ ನಮ್ಮನ್ನೆಲ್ಲ ನಗಿಸಿದರು. 

“ಅವನಿಗೆ ಸರಿಯಾದ ಹುಚ್ಚೇ ಹಿಡಿದಿದೆ......' 

ಒಳ್ಳೆ ವಿಜಾರವನ್ನಲ್ವೆ ಅವ ಹೇಳಿದ್ದು. | 

"ಕಸ್ತೂರಿಬಾಯೀಂತ ಮಾವನನ್ನು ಕಂಡು ಕರೆದದ್ದೋ ಶಂಕರನ್‌ ನಾಯರನ್ನು 
ಕಂಡೋ' ನಾನು ಅಜ್ಜಿಯ ಹತ್ತಿರ ಕೇಳಿದೆ. 

ಅಜ್ಜಿ ಉತ್ತರಿಸಲಿಲ್ಲ. 


[a 


ಆ ದಿನಗಳಲ್ಲಿ ನಾಲಪ್ಪಾಟ್ಟು ಮನೆಯಲ್ಲಿ ಕಕ್ಕಸಗಳಿರಲಿಲ್ಲ. ಸುಮಾರು ಒಂದು 


ಬಾಲ್ಯದ ನೆನಪುಗಳು 23 


ಫರ್ಲಾಂಗು ನಡೆದರೆ ಪಶ್ಚಿಮದ ಹಿತ್ತಿಲಿನ ಉತ್ತರ ಭಾಗದಲ್ಲಿ ಸಂಡಾಸ 
ನೆಲೆಗೊಂಡಿತ್ತು. ಗಂಡಸರಿಗೂ ಹೆಂಗಸರಿಗೂ ಬೇರೆ ಬೇರೆ ಸಂಡಾಸಗಳು. 
ಒಂದೊಂದರಲ್ಲೂ ಇಬ್ಬರಿಗೆ ಕುಳ್ಳಿರಬಹುದಾದ ಸೌಕರ್ಯ. ಸಂಡಾಸಿನ 
ಹಿಂಭಾಗದಲ್ಲಿ ಕವುಳಿಗೆ ಹೂಗಳು ಸಮೃದ್ಧವಾಗಿ ಬೆಳೆದು ನಿಂತಿದ್ದುವು. ಎರಡು 
ಎಕ್ಕೆಯ ಗಿಡಗಳೂ ಕೂಡ. 

ಮನೆಯ ಕೆಲಸದವರು ಸಂಡಾಸ ಬಳಸುತ್ತಿರಲಿಲ್ಲ. ಬಳಸಲು 
ಅಧಿಕಾರವಿರಲಿಲ್ಲವೆಂದೇನಲ್ಲ. ಬಳಸುವ ಆಸಕ್ತಿಯೇ ಇರಲಿಲ್ಲ. ಅವರು ಸಂಜೆಯ 
ಹೊತ್ತಿಗೆ ಗುಂಪಾಗಿ ಪಶ್ಚಿಮದ ಬಯಲಿನ ಉತ್ತರದ ತೋಡಿಗೆ ನಡೆಯುತ್ತಿದ್ದರು. 
ನೆಲ್ಲಿ ಮರದ ಕೆಳಗೆ ಒಂದು "ಸಂಚಾರ' ಉಂಟೆಂಬುದಾಗಿ ಸುದ್ದಿ ಹರಡಿದ್ದೂ ಅವರೆ. 
ಸಂಜೆ ಹೊತ್ತಿಗೆ ಯಾರೂ ಆ ಕಡೆ ಹೋಗದಂತೆ ಮಾಡಲು ಅವರು ಕಂಡುಕೊಂಡ 
ಉಪಾಯವಾಗಿರಬೇಕು. 

ಕತ್ತಲೆಯಲ್ಲಿದ್ದುಕೊಂಡು ಅವರು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. 
ಕೆಲವೊಮ್ಮೆ ಉತ್ತರದ ವರಾಂಡದಲ್ಲಿ ಕುಳಿತುಕೊಂಡರೆ ದೂರದಲ್ಲಿ ಹರಡಿದ 
ಮಂಜಿನಿಂದ ಅವರ ಮಾತುಗಳನ್ನು ಹೆಕ್ಕಿ ತೆಗೆಯಲು ನನಗೆ ಸಾಧ್ಯವಾಗುತ್ತಿತ್ತು. 
ನನ್ನನ್ನು ಯಾವತ್ತೂ ಅವರು ಬಯಲಿಗೆ ಕರೆದುಕೊಂಡು ಹೋಗಿರಲಿಲ್ಲ. 
"ಹಾವಿರಬಹುದು' ಎಂದು ಹೇಳಿ ಹೆದರಿಸುವುದಕ್ಕೆ ಅವರು ಯತ್ನಿಸಿದ್ದರು. 
ನಾಲಪ್ಪಾಟ್ಟಿನಲ್ಲಿ ಹಾವುಗಳು ಕಾಣಸುತ್ತಿದ್ದುವು. ಒಂದು ದಿನ ಬೆಳಿಗ್ಗೆ ಮಾಳಿಗೆ 
ಮೆಟ್ಟಲಿನಲ್ಲಿ ಎಣ್ಣೆ ಹಚ್ಚಿ ಮಿನುಗಿಸಿದಂತೆ ಹೊಳೆಯುವ ಒಂದು ಕೃಷ್ಣಸರ್ಪ 
ಕಾಣಿಸಿಕೊಂಡಿತು. ಅದನ್ನು ಗೂಡು ಸೇರಿಸುವ ಪ್ರಯತ್ನದಲ್ಲಿದ್ದಾಗಲೆ ಅದು ಎಲ್ಲರ 
ಕಣ್ಮುಂದೆ ಇದ್ದಕ್ಕಿದ್ದಂತೆಯೆ ಕಾಣದಾಯಿತು. ಆ ಬಳಿಕ ಅದನ್ನು ಕೆಲವರು 
ನಾಗಬನದಲ್ಲಿ ಕಂಡದ್ದಾಗಿ ಹೇಳುವುದು ಕೇಳಿಬಂತು. ಮಂಡಲಿ, ನಾಗರ, ಅಣಲಿ, 
ಕೇರೆ. ಮೊದಲಾದವುಗಳು ಅಂಗಳದಲ್ಲಿ ಶಿತ್ತಿಲಿನಲ್ಲ ಸ್ವೇಚ್ಛೆಯಾಗಿ 
ಹರಿದಾಡುತ್ತಿದುವು. ಹಾವನ್ನು ಕೊಲ್ಲುವುದಕ್ಕೆ ಅಂದು ಯಾರೂ ಮುಂದೆ 
ಬರುತ್ತಿರಲಿಲ್ಲ. ಹಾವನ್ನು ಕೊಂದರೆ ಅದರ ಶಾಪ ಸಂತಾನಕ್ಕೆ ತಟ್ಟುವುದೆಂದು ನಂಬಿ 
ಎಲ್ಲರೂ ಹದರುತ್ತಿದ್ದರು. 

ನಾಲಪ್ಪಾಟ್ಟಿನಲ್ಲೂ ಪರಿಸರದಲ್ಲೂ ಹಲವು ಜೀವಿಗಳು ನಮೊಂದಿಗೆ 
ಬದುಕಿದ್ದವು. ಪೂರ್ವ ದಿಕ್ಕಿನ ಅಂಗಳದಲ್ಲಿದ್ದ ಅವರೆಯ ಚಪ್ಪರದಲ್ಲಿ ಸಾವಿರ ಲಿಕ್ಕದ 
ನೀಲಿ ತುಂಬಿಗಳು ಹಾರಾಡುತ್ತಿದುವು. ಕೊಳದ ಮೊಸಳೆಗಳು ನಡುನಡುವೆ ದಡಕ್ಕೆ 
ಬಂದು ಬಿಸಿಲಲ್ಲಿ ಮಲಗಿ ಮೈಮರೆಯುತ್ತಿದ್ದುವು. ಗೋಡಯಲ್ಲ ಜೇಡಗಳೂ 
ಚೇಳುಗಳೂ ಒಮ್ಮೊಮ್ಮೆ ಕಾಣಿಸಿಕೊಳ್ಳುತ್ತಿದ್ದುವು. ಬೇಲಿಯಲ್ಲ ಮುಂಗುಸಿ 
ಕುಟುಂಬಗಳೂ. ಇವುಗಳ ಮಧೆ ಯಾವ ಶತ್ರುತ್ತವನ್ನೂ ತೋರಗೊಡದೆ ನಾವು 
ಬದುಕಿದ್ದೆವು. ಮೆಟ್ಟಲುಗಳೆಡೆಯಲ್ಲಿ ಕಿತ್ತಳೆ ಬಣ್ಣದ ಹಾವುರಾಣಗಳು ತಂಗಿದ್ದವು. 
ಬಚ್ಚಲು ಮನೆಯಲ್ಲಿ ಶತಪದಿಯೂ. ಹಾಗಿದ್ದೂ ನಮೊಳಗೆ ಭೀತಿ ಬೆಳಯಲೇ 
ಇಲ್ಲ. ಅವರಾರೂ ನಮ್ಮ ಶತ್ರುಗಳಲ್ಲ ಎಂಬುದಾಗಿ ನಾವು ನಂಬಿ ನಡೆದೆವು. ನಿಂಬೆ 
ಮರಗಳ ಕೊಂಬೆಗಳಲ್ಲಿ ಹಸಿರು ಹಾವುಗಳು ಹರಿದಾಡಿದವು. ಭಾರೀ ವಿಷದವುಗಳು. 


24 ಬಾಲ್ಯದ ನೆನಪುಗಳು 


ಆದರೂ ನಾವು ಮಾಬಲ ಹುಳಿ, ನಿಂಬೆ ಹಣ್ಣುಗಳನ್ನು ಕೊಯ್ದು ತೆಗೆದು ಅಜ್ಜಿಗೆ 
ಉಪ್ಪಿನ ಕಾಯಿ ಮಾಡುವುದಕ್ಕೆ ಕೊಂಡು ಹೋಗಿ ಕೊಟ್ಟೆವು. ದೊಡ ತಮ್ಮನೇ ಪಲ್ಯ 
ತಯಾರು ಮಾಡುತ್ತಿದ್ದರು. ಕುಂಬಳಕಾಯಿ, ಚೀನಿ ಕಾಯಿಗಳ ಸಿಪ್ಪೆ, ಹಾಗಲಕಾಯಿ, 
ಪಚ್ಚಿಹೆಸರು ಮುಂತಾದುವನ್ನು ಅವರು ಉಪ್ಪು ನೀರಲ್ಲಿ ಮುಳುಗಿಸಿ ಗೆರಸೆಗಳಲ್ಲಿಟ್ಟು 
ಒಣಗಿಸುತ್ತಿದ್ದರು. ಕೆಲವೊಮ್ಮೆ ಬಾವಿಕರೆಯಲ್ಲಿ ಬೆಳೆದು ನಿಂತಿದ್ದ ಜು 
ಅವರು ಬಳಸುತ್ತಿದ್ದರು. 

ಭತ್ತ ಬೇಯಿಸುವ ಜವಾಬ್ದಾರಿ ವಹಿಸಿದ್ದು ಮುತ್ತಜ್ಜಿ. ಅಜ್ಜಿಯ ಅಮ್ಮ ಅವರು 
ನಡುನಡುವೆ "ವಳ್ಲೀ, ಕಾಳೀ, ಲಕ್ಷ್ಮೀ ಎಂದೆಲ್ಲಾ ಗಟ್ಟಿಯಾಗಿ ಕೂಗಿ ಕರೆದು ತನ್ನ 
ಜವಾಬ್ದಾರಿಯನ್ನು ಜಾಹೀರು ಪಡಿಸುತ್ತಿದ್ದರು. ಸಾಯಂಕಾಲದ ಚಹಾದ ತಯಾರಿ 
ನನ್ನ ಚಿಕ್ಕಮನ ಕೆಲಸವಾಗಿತ್ತು. ಪೂರ್ವ ದಿಕ್ಕಿನ ಕೋಣೆಯನ್ನು "ಚಾ ಬೆರಸುವ 
ಕೋಣೆ' ಎಂಬುದಾಗಿ ನಾವೆಲ್ಲ ಕರೆಯುತ್ತಿದ್ದೆವು. ಅಲ್ಲಿ ಒಂದು ಮರದ 
ಅಲಮಾರದಲ್ಲಿ ಸಕ್ಕರೆ ಹಾಕಿಡುತ್ತಿದ್ದ ನೀಲಿ ಚೈನಾಮಣ್ಣಿನ ಭರಣಿಯೂ ಚಾ ಹುಡಿ 
ಹಾಕಿಡುವ ಟಿನ್ನೂ ಚಾ ಕಪ್ಪುಗಳೂ ಇದ್ದುವು. ನೀರಿಡುವಾತ ಒಂದು ಕಬ್ಬಿಣದ 
ಕೆಟಲಿನಲ್ಲಿ ಕುದಿಯುವ ನೀರನ್ನು ಚಿಕ್ಕಮನಲ್ಲಿಗೆ ತಂದು ಕೊಡುತ್ತಿದ್ದನು. ಕಿಟಕಿ 
' ತೆರೆದಿಟ್ಟರೂ ಕೂಡ ಮಧ್ಯಾಹ್ನದ ಮೇಲೆ ಬೆಳಕು ಸಿಗದ ಒಂದು 
'ಕೋಣೆಯಾಗಿತ್ತದು. ಅವರೆಯ ಚಪ್ಪರದ ದುಂಬಿಗಳ ಮೊರೆತ ಕೇಳುತ್ತ ನಾವು 
ಚಹಾ ಕುಡಿಯುತ್ತಿದ್ದವು. ಚಹಾದೊಟ್ಟಿಗೆ ನಾವು ತಿನ್ನುತ್ತಿದ್ದ ಫಲಾಹಾರವನ್ನು ಅಜ್ಜಿ 
ಬಡಿಸಿಕೊಡುತ್ತಿದ್ದರು. ಅದು ಸಾಮಾನ್ಯವಾಗಿ ನೇಂದ್ರ ಬಾಳೆ ಹಣ್ಣನ್ನು ಅಕ್ಕಿ ಹಿಟ್ಟಿ ನಲ್ಲಿ 
ಅದ್ದಿ ಹುರಿದದ್ದೋ, ನೈಯಪ್ಪವೋ, ಉದ್ದಿನ ವಡೆಯೋ ಆಗಿರುತ್ತಿತ್ತು. ಆದರೆ 
ವಿಶೇಷ ದಿವಸಗಳಲ್ಲಿ ಎಲೆಯಪ್ಪ ಎಂಬ ಹೆಸರಿನ ಒಂದು ರುಚಿಕರ ಆಹಾರ ತಿನ್ನಲು 
ಸಿಗುತ್ತಿತ್ತು. ಅದು ಎಲೆಯಲ್ಲಿ ಹೊದಿಸಿ ಆವಿಯಲ್ಲಿ ಬೇಯಿಸುವ ಒಂದು 
ಫಲಾಹಾರವಾಗಿತ್ತು. 

ನನ್ನ ಅಣ್ಣನಿಗೆ ಪ್ರಿಯವಾದ ಆಹಾರ ಉಂಡ್ಲಿಕವಾಗಿತ್ತು. ಒಂದು ನೆಲ್ಲಿಕಾಯಿಯ 
ಗಾತ್ರದಲ್ಲಿ ಅಕ್ಕಿ ಉಂಡೆ ಮಾಡಿ ಹುರಿದು ತೆಗೆಯುತ್ತಿದ್ದುದು ಉಂಡ್ಲಿಕ. ಹಲವೊಮ್ಮೆ 
ಅದು ತಯಾರಿಸುವಾಗ ಅಡುಗೆ ಮನೆಯಿಂದ ಪಟಪಟ ಸಿಡಿಯುವ ಶಬ್ದ 
ಕೇಳಿಬರುತ್ತಿತ್ತು. ಶ್ರಾದ್ಧ ಆಚರಿಸುವಾಗ ನಾಲಪ್ಪಾಟ್ಟಿನ ಕೊಳದ ದಕ್ಷಿಣ ದಿಕ್ಕಿನಲ್ಲಿರುವ 
ಶ್ರಾದ್ಧದ ಮನೆಯಲ್ಲಿ ಪುರೋಹಿತ ವರ್ಗದವರು ಬಂದು ಅಡುಗೆ ಮಾಡುತ್ತಿದ್ದರು. 
ಅಂದಿನ ಊಟ ಅತ್ಮಂತ ರುಚಿಕರವಾಗಿ ನನಗೆ ತೋರುತ್ತಿತ್ತು. ಹುಳಿ, ಪಲ್ಯ, 
ಕೊದ್ದೆಲ್‌, ಅವಿಲು, ಸಾಂಬಾರ್‌ ಮೊದಲಾದುವುಗಳಲ್ಲದೆ ಅವರು ಶುಂಠಿ ಮೊಸರಿನ 
ಪಾಕ ತಯಾರಿಸುತ್ತಿದ್ದರು. ಎಲ್ಲ ರುಚಿಗಳೂ ಒಂದುಗೂಡಿ ಆ ಭೋಜನ ಹಲವು 
ರಾಗಗಳು ಸೇರಿದ ಒಂದು ಕಛೇರಿಯಂತೆ ತೋರುತ್ತಿತ್ತು. ಊಟವಾದ ಮೇಲೆ ನಾನು 
ದೊಡ್ಡಮ್ಮನ ಸಂಚಿಯಿಂದ ವೀಳ್ಯದೆಲೆ, ಸುಣ್ಣ, ಅಡಿಕೆ ತೆಗೆದು ತಿನ್ನುತ್ತಿದ್ದ. ಅಜ್ಜಿ 
ವೀಳ ತಿನ್ನುತ್ತಿರಲಿಲ್ಲ. ಓರ್ವ ವಿಧವೆಗೆ ವಿಧಿಸಿರುವ ಎಲ್ಲ ತ್ಕಾಗಗಳನ್ನೂ ಅವರು 
ಅನುಸರಿಸುತ್ತಿದ್ದರು. ಅವರು ರಾತ್ರಿ ಊಟ ಮಾಡುತ್ತಿರಲಿಲ್ಲ. ಆದರೂ ಈ ರೀತಿಯ 
ವ್ರತಗಳು ಅವರ ಸೌಂದರ್ಯಕ್ಕೆ ಮಂಕು ಕವಿಸಿದ್ದಾಗಿ ನನಗೆ ತೋರಲಿಲ್ಲ. ಅವರ 


, ಬಾಲ್ಯದ ನೆನಪುಗಳು 25 


ಕೆನ್ನೆಗಳು ಬಿಳಿಯ ಪಿಂಗಾಣಿ ತಟ್ಟೆಯಂತಿದ್ದುವು. ಕಣ್ಣುಗಳು ಮಕ್ಕಳದೆಂಬ ಹಾಗೆ 
ಹೊಳೆಯುತ್ತಿದ್ದುವು. ಅವುಗಳಲ್ಲಿ ಕೆಂಪು ನರಗಳಿರಲಿಲ್ಲ. 

"ಗಾಜಿನ ತಟ್ಟೆಯಲ್ಲಿ ನೇರಿಳೆ ಹಣ್ಣು ಇಟ್ಟ ಹಾಗೆ ನನ್ನ ಕಣ್ಣೂಂತ ಹಿಂದೊಮ್ಮೆ 
ಒಬ್ಬಳು ಹುಡುಗಿ ಹೇಳಿದ್ಳು. ಅವಳ ದೃಷ್ಟಿ ತಾಗಿ ನನ್ನ ಕಣ್ಣು ಸೀದು ಹೋದೀತೆಂದು 
ನಾನು ಭಾವಿಸಿದ್ದೆ' ಅಜ್ಜಿ ಹೇಳಿದ್ದರು. 

"ದೃಷ್ಟಿ ತಾಗೋದು ಅಂದ್ರೇನು ?' ನಾನು ಕೇಳಿದ್ದೆ. 

"ಅದೆಲ್ಲ ಹೇಳಿದರೆ ನಿನಗೆ ಅರ್ಥವಾಗಲಿಕ್ಕಿಲ್ಲ.' ಅಜ್ಜಿ ನಗುತ್ತ ಹೇಳಿದರು. 


ಚಂದ್ರಶೇಖರ ದೇವನಾ ಪುತ್ರನೆ 
ಏಕದಂತನೆ ನಿನಗಿದೊ ವಂದನೆ 

ನಾಲಪ್ಪಾಟ್ಟನ ತೆಂಕಮೂಲೆಯಲ್ಲಿ ಓಣಂ ಹಬ್ಬದ ಎರಡನೆಯ ದಿನ ನಡೆದ 
ಕೃತಟ್ಟಿಯಾಟದಲ್ಲಿ ಕಣ್ಣತ್ತಿನ ಕೊಚ್ಚುವಮ್ಮ ತನ್ನ ಕಣ್ಣುಗಳನ್ನು ಕಿರಿದುಗೊಳಿಸಿ 
ಕುತ್ತಿಗೆಯ ಮಾಂಸಪೇಶಿಗಳನ್ನು ಉಬ್ಬಿಸಿಕೊಂಡು ಗಟ್ಟಿಯಾಗಿ ಹಾಡಿದರು. 

"ಮಾಡಪ್ಪಾಟಿನ ತಂಬುರಾಟ್ಟಿಯವರ ಹಾಡದು-ಕೊಚ್ಚುವಮ್ಮ ಹಾಡಿದ್ದು. 
ಅರಮನೆಯ ರಾಜವಂಶದೋರು ಬರೆದದ್ದು'. ಕೆಲಸದಾಕೆ ಲಕ್ಷ್ಮಿ ನನ್ನ ಕಿವಿಯಲ್ಲಿ 
ಉಸುರಿದಳು. ಅವಳ ಉಸಿರಿನ ವಾಸನೆ ನನ್ನ ಕೈಕಾಲುಗಳನ್ನು ತಲಣಗೊಳಿಸಿತು. 
"ನಾನು ಹೇಳೋದು ಕೇಳ್ಸೋದಿಲ್ಹೆ ಮಗೂ' ಲಕ್ಷ್ಮಿ ಕೇಳಿದಳು. "ಕೇಳಿಸ್ತು ನಾನು 
ಅಸಹನೆಯಿಂದ ಹೇಳಿದೆ. 

ತೆಂಕಮೂಲೆಯಿಂದ ಮೇಲಿನ ಮಲಗುವ ಕೋಣೆಗೆ ಹೋಗುವುದಕ್ಕಿರುವ 
ಏಣಯ ಅತಿ ಕೆಳಗಿನ ಮೆಟ್ಟಲಿನಲ್ಲಿ ನಾನು ಕುಳಿತುಕೊಂಡಿದ್ದೆ. ನನಗೆ ಕೃತಟ್ಟಿಯಾಟ 
ನೋಡಬೇಕೆಂಬ ಆಸೆಯಿದ್ದುದು ಗೊತ್ತಾಗಿ ಹಳ್ಳಿಯ ಹೆಂಗಸರನ್ನು ಅಜ್ಜಿ ಕರೆಸಿದ್ದರು. 
ಅನೇಕರು ಬಂದು ನೆರೆದಿದ್ದರು. ತೆಂಕ ಮೂಲೆಯಲ್ಲಿ ಅವರೆಲ್ಲರಿಗೂ ಆಡುವುದಕ್ಕೆ 
ಬೇಕಾದಷ್ಟು ಸ್ಥಳ ಸೌಕರ್ಯವಿರಲಿಲ್ಲ. ಆದ್ದರಿಂದಲೇ ಇರಬೇಕು, ಬಂದು ಹತ್ತು 
ನಿಮಿಷ ಕಳೆಯಬೇಕಿದ್ದರೆ ಅವರು ಅಹವಾಲು ಹೇಳತೊಡಗಿದ್ದು. ಎಲಿಯಜಣಟ್ಟಿನ 
ಅರಮನೆಯಲ್ಲಿಯೂ ಅಂಬಾಳತ್ತಿನ ಹೊರಮನೆಯಲ್ಲೂ ಆಡಿ ಬಳಕೆಯಾದವರಿಗೆ 
ನಾಲಪ್ಪಾಟಿನ ತೆಂಕಮೂಲೆಯ ಬಗ್ಗೆ ತಾತ್ಸಾರ ಮೂಡಿದ್ದರೆ ಅಚ್ಚರಿಯೇನಿಲ್ಲ. ಅವರ 
ಸಿಡುಕು ಮೂತಿ ಕಂಡು ಕಸಿವಿಸಿಗೊಂಡೇ ಇರಬೇಕು, ಅಜ್ಜಿ ಕಲಸದವನಿಗೆ ಆಟ 
ಪ್ರಾರಂಭವಾಗುವುದಕ್ಕೆ ಮೊದಲೇ ಫಲಾಹಾರವನ್ನೂ ಚಹಾವನ್ನೂ ತರಲು 
ಹೇಳಿದ್ದು. ಚಹಾ, ವಡೆ, ಶಾವಿಗೆ, ಹೂಬಾಳೆ, ಬಾಳೆಕಾಯಿ ಚಿಪ್ಪು, ಸಿಕ್ಕಿದಾಗ 
ಮನಸ್ಸಿಲ್ಲದಿದ್ದರೂ ಅವರ ಪ್ರಮುಖರು ಹಸನ್ಮುಖ ಬೀರಿದರು. ಒಂದಿಬ್ಬರು ನನ್ನನ್ನು 
ಪ್ರೀತಿಯ ಅಂಗಚೇಷ್ಟೆಗಳೊಂದಿಗೆ ಅಪ್ಪಿಕೊಂಡರು ಕೂಡ. 

"ಅಲ್ಲಾ ಈ ಮಗೂನ ಕಿವಿ ಒಟ್ಟೆ ಮಾಡ್ಲಿಲ್ದೆ?' ಇದಕ್ಕೆ ಐದೆಂಟು ವರ್ಷ 
ಪ್ರಾಯಾಗ್ಲಿಲ್ಲೆ ? ಇನ್ಯಾವಾಗ ಇದರ ಕಿವಿ ಒಟ್ಟೆ ಮಾಡೋದು?' ಒಬ್ಬಾಕೆ 
ಯಾರೊಂದಿಗೆ ಎಂದಿಲ್ಲದೆ ಗಟ್ಟಿಯಾಗಿ ಕೇಳಿದಳು. 


26 ಬಾಲ್ಯದ ನೆನಪುಗಳು 


ಆಕೆಯ ಪ್ರಶ್ನೆಗೆ ಯಾರೂ ಉತ್ತರಿಸಲಿಲ್ಲ. ನನಗೆ ಮಾತ್ರ ಕಿರಿಕಿರಿ ಎನ್ನಿಸಿ ನನ್ನ 
ಕಿವಿಗಳನ್ನು ಎಳೆಯುತ್ತಾ ಕುಳಿತೆ. ಕಿವಿಯ ಬೋಳುತನವನ್ನು ಮುಚ್ಚಲು ಬಯಸಿದೆ. 
ಹೆಂಗಸರ ಚಿಕ್ಕಮಕ್ಕಳು, ಆಡುವುದಕ್ಕೆ ಬಂದವರು, ಗೋಡೆಗೆ ಆತುಕೊಂಡು 
ಕುಕ್ಕರಿಸಿದರು. ಅವರಲ್ಲಿ ನನಗಿಂತ ಕಿರಿಯ ವಯಸ್ಸಿನವರನ್ನೂ ನಾನು ಕಂಡೆ. ಅವರ 
ಕಿವಿಗಳನ್ನು ತೂತು ಮಾಡಲಾಗಿತ್ತು. ಅವರು ಲೋಲಾಕು, ಜುಮ್ಕಿ ಮುಂತಾದವನ್ನು 
ಧರಿಸಿದ್ದರು. 'ಗೋಡೆಗೆ ಆತು ಕುಳಿತು ಮಗುವಿಗೆ ಮೊಲೆ ಕೊಡುತ್ತಿದ್ದ ಓರ್ವ 
ಹೆಂಗಸನ್ನು ನಾನು ದಿಟ್ಟಿಸಿದೆ. ಆಕೆಯ ಕಿವಿಯಲ್ಲಿ ಕೆಂಪು ಕಲ್ಲುಗಳಿಂದ ಕೂಡಿದ 
ಉದ್ದನೆಯ ಜುಮ್ಕಿಗಳಿದ್ದುವು. ಮಗುವಿನ ಕಿವಿಯಲ್ಲಿ ಗಿಡ್ಡ ಲೋಲಾಕೂ. 

"ನನ್ನ ಕಿವಿ ಒಟ್ಟೆ ಮಾಡೋದು ಯಾವಾಗ?' ನಾನು ಕೇಳಿದೆ. ಅಜ್ಜಿ ಕೇಳಲಿ 
ಅಂತಲೇ ನಾನು ಆ ಪ್ರಶ್ನೆ ಕೇಳಿದ್ದು. ಆದರೆ ಅದಕ್ಕೆ ಉತ್ತರ ಹೇಳಿದ್ದು ನನ್ನ ಕಾಲ 
ಬಳಿ ಕುಳಿತಿದ್ದ ಲಕ್ಷ್ಮಿ 

"ಮಗೂನ ಸ್ವಯಂವರ ನಿಶ್ಚಯವಾದ ಕೂಡ್ಲೆ ಕಿವಿ ಒಟ್ಟೆ ಮಾಡ್ತಾರೆ.' 

"ನನ್ನ ಸ್ವಯಂವರ ಯಾವಾಗ?' 

ಲಕ್ಷ್ಮಿ ಗಟ್ಟಿಯಾಗಿ ನಕ್ಕಳು. 

"ಸ್ವಯಂವರ ಮಾಡಿಸಿಕ್ಕೆ ಅವಸರಾನಾ ? ಹಾಗಾದ್ರೆ ಬೇಗ ಅತ್ಲಾಗೆ ದೊಡ್ಡೋಳಾಗಿ 
ಬಿಡಿ. ಒಂದ್ರಾಶಿ ತುಪ್ಪ, ಹಾಲು ಕುಡು ಬಿಡಿ. ಆದ್ರೆ ಏಳೆಂಟು ವಯಸ್ಸಿನ ಮಗೂನ್ನ 
ಯಾರೂ ಮದ್ವೆ ಮಾಡ್ಲಿಕ್ಕಿಲ್ಲ. ಯಾಕೆ ಮದ್ವೆ ಮಾಡೋದು? ಸೊಂಟದಲ್ಲಿಟ್ಟು 


ನಡೀಲಿಕ್ಕಾ?' 
ನಾನು ಆ ಕಿರಿಕಿರಿ ವಿಷಯದಿಂದ ಅವಳ ಗಮನವನ್ನು ಬೇರೆಡೆಗೆ ಸೆಳೆಯಲು 
ಯತ್ನಿಸಿದೆ. 


"ಈ ಹೆಂಗಸ್ರೆಲ್ಲ ಯಾರು?' 

“ಅಕ್ಕೊ, ಆ ಪದ್ಯ ಹೇಳೋ ಹೆಂಗ್ಗು, ಅದುವೇ ಕಣ್ಣತ್ತಿನ ಕೊಚ್ಚುವಮ್ಮ 
ಪಾಪ್ಯಮನ ಮಗಳು. ಮತ್ತೆ ಮಣ್ಣಾಂತರದ ಕಾರ್ತ್ಯಾಯಿನೀ ಮತ್ತು ಲಕ್ಷ್ಮಿ ಕುಟ್ಟಿ. 
ಆ ನಿಂತಿರೋದು ಚಾನ್ನಾತ್ರೇಲ ಶಿತ್ರಿಲಿನ..... 

"ಅಯ್ಯಾ, ಮಗೂಗೆ ಇವರನ್ನೆಲ್ಲ ಗೊತ್ತಿಲ್ವ ?' 

"ಕಣ್ಣತ್ತಿನ ಚಿನ್ನು ಬರ್ಲಿಲ್ವೆ ?' ಮುತ್ತಜ್ಜಿ ಕೇಳಿದರು. 

"ಇಲ್ಲ. ಚಿನ್ನೂಗೆ ಜ್ವರ' ಉಣ್ಣಿಮಾಯಮ್ಮ ಹೇಳಿದಳು. ಅವರು ಆಡುವಾಗ 
ಮೊಣಕಾಲು ಮಡಿಚಿ ನಡುನಡುವೆ ಬಗುವುದೂ ಏಳುವುದೂ ಮಾಡಿದರು. 

"ಲಕ್ಷ್ಮಿ ಆಡೋದಿಲ್ತೆ ?' ಮುತ್ತಜ್ಜಿ ಕೆಲಸದವಳನ್ನು ಕೇಳಿದಳು. 

"ನಂಗೆ ಹೀಗೆ ಬಗ್ಗಿ ಅಡ್ಲಿಕ್ಕೆ ಕೂಡ್ಲಿಕ್ಕಿಲ್ಲ ದೊಡ್ಡಮ್ವ್ಯೋರೆ' ಅವಳು ಹೇಳಿದಳು: 

"ನನ್ನ ಸೊಂಟ ಮತ್ತೆ ಅಲುಗಾಡ್ಲಿಕ್ಕಿಲ್ಲ. ನನ್ನ ಧನ್ವಂತರಿ ಹಚ್ಚಿ ಮಿಂದು ಒಂದ್ಕಡೆ 
ಮಲಗಿದ್ದೆ ಸಾಲ್ಲಲ್ಲಾ, ನನಗಿಲ್ಲಿಯ ಕೆಲ್ಲಾನೂ ನೋಡ್ಬೇಡ್ವ ?' 

ಅದು ಒಂದು ರೀತಿಯ ಆರೋಪಣೆಯ ಮಾತೆಂದು ಅಥೆನೈಸಿಕೊಂಡ ಮುತ್ತ ಜ್ಜ 
ಆಮೇಲೇನೂ ಹೇಳಲಿಲ್ಲ. 

"ಲಕ್ಷ್ಮಿಗೆ ಕೈತಟ್ಟಿಯಾಟ ಗೊತ್ತಿಲ್ಲ, ಅಲ್ವೆ ?' ನಾನು ಅವಳಲ್ಲಿ ಕೇಳಿದೆ. 


ಬಾಲ್ಯದ ನೆನಪುಗಳು 27 


"ನಂಗೆ ಕೈತಟ್ಟಿಯಾಟೆಲ್ಲ ಗೊತ್ತುಂಟು. ನನ್ನಷ್ಟು ಆಟ ಗೊತ್ತಿರೋ ಹುಡುಗ್ಯರಿಲ್ಲ. 
ಅದು ಗೊತುಂಟಾ ಮಗೂಗೆ? ಒಮ್ಮೆ ಮೂಕೋಲಿನ ದೇವಸ್ಥಾನದ ಹಿತ್ಲಿನಲ್ಲಿ ಆಟ 
ಇತ್ತು. ನನ್ನನ್ನೂ ಒತ್ತಾಯ ಮಾಡಿ ಆಡ್ಲಿದ್ರು. ನೀವು ಉಣೆಜಮಾನ್‌ ಅಂತ 


ಬಿ 


ಕೇಳ್ಳಿಲ್ರೆ ? ಕೇಳದಿರ್ಲಿಕ್ಕಿಲ್ಲ. ಲೋಕಕ್ಕೇ ಹೆಸರುವಾಸಿಯಾದೋರು. 
ನೋಡೋದಕ್ಕೂ ರಾಜರ ಹಾಗೆ, ಬಿಳಿಯಾಗಿ ದಪ್ಪವಾಗಿ ಗುಂಗುರು ಕೂದ್ದಾಗಿ. 
ಅವರು ನನ್ನ ಪೋಟ್ಟೋ ತೆಗೆದ್ರು. ನನ್ನಾಟ ಅವರಿಗೆ ಅಷ್ಟು ಹಿಡಿಸ್ತು. ಪೋಟ್ಟೋ 
ತೆಗೀತಾರೇಂತ ಗೊತ್ತಾದ ಕೂಡ್ಲೆ ನಾನಲ್ಲಂದ ಜಾರಿಬಿಟ್ಟೆ. ಅವ್ರು ಅಲ್ಲಿದ್ದವುತ್ರೆಲ್ಲ 
ಕೇಳೋರಂತೆ ನನ್ನ ನೋಡ್ತಾ. . ಈ ಹುಡ್ಗಿ ಎಲ್ಲೀದ್ದೂ? ಈ ಹುಡ್ಗಿಯ 
ಹೆಸೆಂತಾಂತ. ಅಯ್ಯೋ ಮಗೂ, ನಾನು ಹೆದ್ರಿ ಗಡಗಡಾಂತ ನಡುಗಿದೆ. ನನ್ನ ಮಾವ 
ಅದು ಕೇಳಿದ್ರೆ ನನ್ನನ್ನೂ ಕೊಲ್ತಿದ್ರು, ಉಣ್ಯಜಮಾನ್‌ರನ್ನೂ ಕೊಲ್ರಿದ್ರು.' 

"ನಿನ್ನ ಮಾವನಿಗೆ ಕೈತಟ್ಟಿಯಾಟ ಇಷ್ಟ ಇಲ್ವೆ ?' ನಾನು ಕೇಳಿದೆ. 

"ಕೈ ತಟ್ಟಿ ಆಟವಾ ೧ ನನ್ನ ಮಾವನಿಗೂ 7 ನನ್ನ ಮೂಕೋಲ ಸ್ನಾನದ ಭಗೋತೀ, 
ನೀಮೆ ನು ಗೊತ್ತು ಮಗೂ ? ನಿಮ್ಮ ಮಾವನ ಹಾಗೆ ನನ್ನ ಮಾವಾಂತ ತಿಳ್ಳಿದ್ದೀರಿ 
ಅಲ್ವೆ? ಕೈತಟ್ಟಿ ಆಟ, ಓಟ್ಟಂತುಳಲ್‌, ನಾಟ್ಕ ಎಲ್ಲ ನೋಡ್ತಾ ಕೂರೋರು ನನ್ನ 
ಮಾವಾಂತ 'ತಿಳ್ಳಂಡಿದ್ದೀರಾ ? ನನ್ನ ಮಾವ ಒಬ್ಬ ಶೂರಪರಾಕ್ರಮಿ. 
ಮುಖಚಾವಡಿಯಲ್ಲಿ ಕುಳಿತಾಗ ಆಕಳಿಕೆ ಕೂಡ ಕೇಳಿಸ್ಟಾರ್ದು. ಅದು ಗೊತು ುಂಟಾ ? 
ಊರೋರ್ಗಲ್ಲಾ ನನ್ನಾವಾಂದ್ರೆ ಭಯ, ಪೆಟ್ಟೊಂದು ತುಂಡೆರಡು. ಹೆಂಗ್ಲರು 
ಮನೇಂದ ಹೊರಕ್ಕೆ ಬಂದ್ರೆ ಮಾವ ಅವುನ್ನು ಕೊಂದೇಬಿಟ್ಟಾರು, ಅದು ಕಂಡಿತ. 
ಹಣ್ಣಾಗಿ ಹುಟ್ಟಿದ್ರ ತಗ, ಬಗ್ಗಿ ನಡೀಬೇಕೂಂತ ಮಾವ ಹೇಳೋರು. ಒಂದಿವ್ನ ಒಬ್ಬ 
ಬಳೆ ಮಾರೋನನ್ನು ಕರ್ದು ನಾನೆರಡು ಡಬ್ಬರ್‌ ಬಳೆ ತಕ್ಕೊಂಡೆ. ಹೇಳೋದೇ 
ಬೇಡಾ ಮಗು. ನನ್‌ನ್ನ ಹೊಡ್ಬು ಚಚ್ಚಿ ಹಾಕಿದ್ರು. ನನ್ನ ಕೈಗೆ ಸರೀ ಬಿಸಿ ಇಟ್ರು. 
ಕಾಣೋದಿಲ್ವೆ ಮಗೂ ಗೆರೆಗೆರೆಯಾಗಿ ಕಲ. ಹಿಡಿಕಡ್ತಿ ಹೊತ್ತಿಸಿ ಮಾವ ಇಟ್ಟದ್ದು. 
ಜೀವವೇ ಹೋ ಗಗ್ಬಿಡ್ತು ಮಗು. ನನ್ನ ದೇವ್ರ, ನಾನಿನ್ನು ಗಂಡಸ್ರತ್ರ ಈ ಜನ್ಮದಲ್ಲಿ 
ಮಾತಾಡ್ತಿಕ್ಕಿಲ್ಲ 

"ನೀನು ಶಂಕರನ ಹತ್ರ ಮಾತಾಡೋದ್ಯಾಕೆ ? ಶಂಕರ ಗಂಡಸಲ್ವ್ಚ?' 

ಲಕ್ಷ್ಮಿ ಗಟ್ಟಿಯಾಗಿ ನಕ್ಕಳು. "ನಮ ್ಮ ಶಂಕರನ್‌ ನಾಯರಾ ? ಅದೊಂದು ಗಂಡೂ 
ಹಣ್ಣೂ ಅಲ್ಲದ್ದಲ್ಟಾ. ಅದ್ರತ್ರ ಮಾತಾಡಿದ್ರ ಮಾವ ಬೈಲಿಕ್ಕಿಲ್ಲ 

"ಶಂಕರ ಒಮೊವೆ ಮೈದಾಡಿ ಮಾಡ್ತಾನಲ್ಲ. ಗಂಡಸ್ತಲ್ಪೆ ದಾಡಿ ಮಾಡೋದು ನಾನು 
ಕೇಳಿದ. 

"ದಾಡಿ ಮಾಡಿದಾಂತ ಗಂಡ್ಲಾಗ್ಲಿಕ್ಕೆ ಆಗೋದಿಲ್ಲ, ಮಗೂ' ಲಕ್ಷ್ಮಿ ಹೇಳಿದಳು. 

'ಶ್ಟ್‌. ಮಾತಾಡದೆ ಕೂತ್ಕೊ ಲಕ್ಷ್ಮಿ ನಾವಾದ್ರೂ ಹಾಡು “ಕೇಳ್ತೇವೆ' ಅಜ್ಜಿ 
ಯು 

ಏೀರ ವಿರಾಟ ಕುಮಾರ ವಿಭೋ' ಕಣ್ಣತ್ತಿನ ಕೊಚ್ಚುವಮ್ಮ ಹಾಡತೊಡಗಿದಳು. 
ಅಷ್ಟರಲ್ಲೆ ಆಡುವವರೂ ಚೆನ್ನಾಗಿ ಬೆವರಿ ಹೋಗಿದರು. 

“ನಾನು ಸ್ವಲ್ಪ ಹೊತ್ತು-ಇರ್ತಿ ಕೂತ್ಕೋತೇನ.' ನನಗೆ ಏದುಸಿರು ಬರ್ತದ.' 


28 ಬಾಲ್ಕದ ನೆನಪುಗಳು 


ಒಬ್ಬಾಕೆ ಯುವತಿ ಹೇಳಿದಳು. ಅವಳು ನನ್ನ ಬಟ್ಟೆಯ ಅಂಚು ಮುಟ್ಟುತ್ತಾ 
ಕೇಳಿದಳು. | 

"ಇದು ಪ್ಯಾರಾಚೂಟ್‌ ಸಿಲ್ಕಾ?' 

"ನಂಗೊತ್ತಿಲ್ಲ.' ನಾನು ಹೇಳಿದೆ. 

"ನೀವ್ಯಾಕೆ ಆಟ ನಿಲ್ಲಿದ್ದು?' ಲಕ್ಷ್ಮಿ ಕೇಳಿದಳು. 

"ನಿನ್ನೆ ಮಡಪ್ಪಾಟ್ಟಿನಲ್ಲಿ ಆಟ ಇತ್ತು. ಹಿಂದಿರುಗಬೇಕಿದ್ದರೆ ಪೂರ್ತಿ ಕತ್ತಲಾಗಿತ್ತು. 
"ಕಣ್ಣನಾಮುಣ್ಣಿ' ಹಾಡ್ಲಿಕ್ಕ ಶುರು ಮಾಡ್ರೇಕಿದ್ರೆ ದೀಪ ಇಟ್ಟಾಗಿತ್ತು. ರಾತ್ರಿಯಿಡೀ 
ಕಾಲು ಸಿಡಿತ. ಸ್ವಲ್ಪಾನೂ ನಿದ್ರೆ ಮಾಡ್ಲಿಲ್ಲ. ನಾಳೆ ಅಂಬಾಳತ್ತಿನಲ್ಲಿ ಆಟ. ಅಲ್ಲಿ 
ಆಡ್ಲಿಕ್ಕೆ ನಂಗಿಷ್ಟವಿಲ್ಲ.' 

"ಅದ್ಭಾಕೆ ಅಲ್ಲಿ ಮಾತ್ರ ಆಡ್ಡ್ಲಿಕ್ಕೆ ನಿಂಗಿಷ್ಟ ಇಲ್ಲದು ?' ಲಕ್ಷ್ಮಿ ಕೇಳಿದಳು. 

“ಅಲ್ಲಿ ಹೊರ ಮನೇಲಿ ಆಟ ಆಡೋವಾಗ ಆ ಪಶ್ಚಿಮದ ಕೋಣೆಯಿಂದ ಒಂದು 
ಜನ ನನ್‌ನ್ನೇ ನೋಡಿ ರಕ್ತ ಹೀರ್ತಾನ. ಆ ಕೋಣೇಲಷ್ಟೂ ಕತ್ತಲೆ. ಆ ಅವ್ನ ಕಣ್ಣು 
ಮಾತ್ರ ಹೊಳೀತಿರ್ತದೆ ಅಮಾಸೆ ದಿನ ಕಬ್ಬೆಕ್ಕಿನ ಕಣ್ಣು ಹೊಳೆಯೋಥರ.' 

"ಯಾರು ಆ ಜನ?' 

"ಆಜನದ ಹೆಸ್ರು ಮಾತ್ರ ಹೇಳ್ಳಿಕ್ಕಿಲ್ಲ. ನಾವು ಪಾಪದೋರು. ಸೊತ್ತು ಸಂಪಾದ್ದೆ 
ಏನೂ ಇಲ್ಲದೋರು. ನಾ ಆ ಜನದ ತಪ್ಪುಗಳನ್ನು ಹೇಳ್ತಾ ನಡೆದ್ರೆ ಗೂಂಡಾಗಳಿಂದ 
ನನ್‌ನ್ನ ಹೊಡೆಸ್ಕಾರು. ನಂಗ ಪಟ್ಟು ತಿನ್ಷಿಕ್ಕ ಆಗ್ಲಿಕ್ಕಿಲ್ಲ'. 

"ಅವರು ನಿನ್ನನ್ನು ನೋಡಿ ರಕ್ತ ಕುಡೀತಾರೆ ಅಂದ್ಕಲ್ಲ? ಅವರಿಗ್ಮಾರು ರಕ್ತ ತಂದು 
ಕೂಡೋರು? ಅವರಿಗಲ್ಲಿಂದ ರಕ್ತ ಸಿಗೋದು?' 

"ಇದೂಳ್ಳೆ ಕತಯಾಯ್ತು. ನಾ ಹೇಳಿದ್ದನ್ನು ಹಾಗೇ ನಂಬಿಟ್ಟೆ, ಅಲ್ವೆ? ನನ್ನ ರಕ್ತ 
ಸಿಕ್ಕಿದ್ರೆ ಆ ಜನ ಕುಡೀತದೆ. ರಕ್ತ ಸಿಗ್ಲಿಕ್ಕಿ ಲ್ಲಿ ಆ ಜನ ನನ್‌ನ್ನೇ ದುರುಗುಟ್ಟಿ 
ನೋಡ್ತದೇಂತ ನಾ ಹೇಳಿದ್ದು.' 

"ಯಾಕೆ ದುರುಗುಟ್ಟಿ ನೋಡ್ತದ ?' 

"ಇದೊಳ್ಳೆ ಕತಯಾಯ್ತು. ಗಂಡಸ್ರು ಚಂದದ ಹುಡುಗೇರನ್ನು ಯಾಕೆ ದುರುಗುಟ್ಟಿ 
ನೋಡಾರೇಂತ ಕೇಳಿದ್ರೆ ನಾನೇನುತ್ರ ಕೊಡ್ಲಿ?” ಮುಟ್ಟಿಕ್ಕೆ ಆಸೆಯಾಗಿ, 
ಮತ್ತಿನ್ಮಾಕ ?' 

ಲಕ್ಷ್ಮಿಯೂ ಆ ಹೆಂಗಸೂ ಸೇರಿ ಬಿದ್ದು ಬಿದ್ದು ನಕ್ಕರು. ಮುತ್ತಜ್ಜಿ ಹೇಳಿದರು: 
"ಶ್‌, ನಗಾಡದೆ ಕೂತ್ಕೊಳ್ಳಿ, ಹಾಡು ಕೇಳಿ? 

ಆಗ ಬಡಗು ದ್ವಾರದಿಂದ ಅಗಸರ ಲಕ್ಷ್ಮಿ ಕುಟ್ಟಿ ಶುಭ್ರವಸನಧಾರಿಯಾಗಿ ಒಳಗೆ 
ಬಂದಳು. ಅವಳ ಮುಗುಳ್ನಗೆ ಎಲ್ಲರಿಗೂ ಹಿಡಿಸಿತು ಎಂಬುದಾಗಿ ಭಾಸವಾಯಿತು. 
ಲಕ್ಷ್ಮಿಕುಟ್ಟೆಯ ಹಿಂದೆ ಮಗಳು ಬಾಲಾ ಕೂಡಾ ಇದ್ದಳು. 

"ನಾನೂ ಸೇರ್ಲಾ ?' ಲಕ್ಷ್ಮಿಕುಟ್ಟಿ ಕೇಳಿದ್ದು. 

"ಸೇರಿ. ನಾವು ಚಪ್ಪಾಳೆಯಾಟ ಪ್ರಾರಂಭಿಸ್ಸಿಕ್ಕಾಯ್ತು.' 
ಉಣ್ಣಿಯಮ್ಮ ಕೂಗಿ ಹೇಳಿದ್ದು: "ಯಾಕಿಷ್ಟು ತಡ?' 


c 
ಂದ್ರಾಪಿ ಹೊಸವಸ್ತಗಳು ಒಗೀಲಿಕ್ಕಿತ್ತು. ನಿನ್ನೆ ಸಗಣಿ ನೀರ್ನಲ್ಲಿ ಹಾಕಿಟ್ಟದ್ದು. 


¥ 


C 


ಣಿ 


ಬಾಲ್ಯದ ನೆನಪುಗಳು 29 


ಎಲ್ಲ ಬೂದಿ ಬೆರೆಸಿದ ನೀಠಿಗೆ ಹಾಕಿ ಬೇಯಿಸಿದೆ. ಅಂಗೈಯ ಚರ್ಮೆಲ್ಲ ಸುಲ್ಲು 
ಹೋಯ್ತು. ರಾತ್ರಿಯಾಗುವಾಗ ಅಸೌಖ್ಯ. ಉರಿಯೋದ್ರಲ್ಲಿ ಕೂಡೋದಿಲ್ಲ. ನಿದ್ರೆ 
ಬರೋದಿಲ್ಲಾಂತ ಹೇಳಿದ್ರೆ ಸಾಲ್ಟಾ?' 

"ನಿನ್ನ ಬಟ್ಟೆ ಒಗಿಯೋ ಕೆಲ್ಲ ನಿಲ್ಲಿಸ್ಪಾರ್ದಾ ಲಕ್ಷಿಕುಟ್ಟಿ?' ಒಬ್ಬ ಹೆಂಗಸು 
ನನದ 

ಅಗಸರ ಮನೆಯಲ್ಲಿ ಹುಟ್ಟಿದಕ್ಕೆ ಸಾಯೋವರೆಗೂ ಪಂಚೆ ಒಗೀಬೇಕೂಂತ 
ನಿಯಮ ಇಲ್ವಲ್ಲ?' 

"ಒಗದಿದ್ರೆ ಉಣ್ಣೋದೊ? ನಾಲ್ಕಾಣೆ ದುಡ್ಡು ಈ ಒಗ್ಕೋದ್ರಿಂದಲ್ಲೆ 
ಹುಟ್ಟೋದು? ಈ ಹುಡುಗಿಯನ್ನು ಬೆಳಸಿ ದೊಡ್ಡೋಳನ್ನಾಗಿ ಮಾಡಿ ಯಾರ 
ಕೈಗಾದ್ರೂ ಒಪ್ಪಿ ಕೊಡೋವರೆಗಾದ್ರೂ ನಾ ಕೈಯೊಡ್ಡದಿರೋಕಾಗುತ್ತೈ? ಈ 
ಹುಡುಗಿಗೆ ಎರಡು ಹೊತ್ತು ಗಂಜೀನಾದ್ರೂ ಕೊಡಬೇಡ್ವೆ?' 

ಲಕ್ಷ್ಮಿಕುಟ್ಟಿಯನ್ನು  ಮತ್ಕಾರೂ ಪ್ರಶ್ನಿಸಲಿಲ್ಲ. ಆಕೆಯೂ ಹಾಡಿನಲ್ಲಿ 
ಸೇರಿಕೊಂಡಳು, ಕೈತಟ್ಟಿಯಾಡುವುದಕ್ಕೆ ತೊಡಗಿದಳು. ಬಾಲಾ ತನ್ನ ಲಂಗದ 
ಸೊಂಟದ ಮಡಿಕೆಯಿಂದ ಆರು ಉರುಟು ಕಲ್ಲುಗಳನ್ನು ಹೊರ ತೆಗೆದು ನನಗೆ 
ತೋರಿಸಿದಳು. 

"ಬರ್ತೀರಾ ? ನಾವು ಜಗಲಿಯಲ್ಲಿ ಕೂತು ಕಲ್ಲಾಟ ಆಡುವ' ಅವಳು ಹೇಳಿದಳು. 

“ನಾನು ಬರೋದಿಲ್ಲ. ನನಗೆ ಕೈತಟ್ಟಿ ಆಡೋ ಆಟ ನೋಡ್ಬೇಕು?' 

ಆಡುವ ಹೆಂಗಸ್ರನ್ನು ನೋಡಿ ಆಕೆ `ಕೊಚಕೊಚ ಕೊಂಇನ ಮಾಡಿದಳು. 

"ಈ ಹಾಡೆಲ್ಲ ನಾವು ಎಷ್ಟು ಸಲ ಕೇಳಿದ್ದೇವೆ' ಅವಳು ಪಿರಿಪಿರಿ ಮಾಡಿದಳು. 

"ನೀನಿಲ್ಲಿ ಕೂತ್ಕೊ ಬಾಲಾ' ನಾನು ಏಣಿಯ ಮಟ್ಟಲಿಗೆ ಕೈ ತೋರಿಸಿ ಹೇಳಿದೆ. 

ಏಣಿ ಮೆಟ್ಟಲಿನ ಹಳೆಯ ಮೆಟ್ಟಲೊಂದರಲ್ಲಿ ಅವಳು ಕುಳಿತಳು. ತನ್ನ ಲಂಗವನ್ನು 
ಮೆ ಲೆತ್ರಿಕೊಂಡು “ಹೊಸ್ಸ ಲಂಗ. ಇದ್ಕ ಮಣ್ಣಾದ್ರೆ ಅಮ್ಮ ಹೊಡ್ಡಾರು' ಅವಳು 
ನಗುತ್ತಾ ಹೇಳಿದಳು. 

"ನೀನು ಚೆಂದಾಗಿದ್ದಿ ಬಾಲಾ. ಈ ಕರ್ಕಾಟಕ ತಿಂಗಳಲ್ಲೂ ನೀನು ಸರೀ ದಪ್ಪಾ 
ಆಗಿದ್ಕಾ' ಲಕ್ಷ್ಮಿ ಹೇಳಿದಳು. 

"ನಾನು ದಿವ್ಸಾಗ್ಲೂ ಒಂದು ಹಸಿ ಮೊಟ್ಟೆ ಕುಡೀತೇನೆ. ಅದು ಕುಡ್ಡಾದ ಮೇಲೆ 
ಅದರ ಓಡಿಗೆ ತೆಂಗಿನೆಣ್ಣೆ ಹಾಕಿ ಅದನ್ನೂ ಕುಡೀತೇನೆ. ಅದೇ ನನ್ನ ಮದು. ನನ್ನ 
ಮೃನೂ ಕುಡೀತಾರೆ. ನನ್ನ ಅಮ್ಮ ತೋರ ಆಗಿದ್ದಾರೇಂತ ನಿನ್ನೆ ಮಾರಾರ್‌ 
a 

"ಯಾವ ಮಾರಾರ್‌?' ಲಕ್ಷ್ಮಿ ಬಾಲಾಳ ಭುಜಗಳನ್ನು ಗಟ್ಟಿಯಾಗಿ ಹಿಡಿದು 
ಕೇಳಿದಳು: "ಯಾವ ಮಾರಾರು ಹೇಳಿದ್ದು?' 

"ಒಬ್ಬ ಮಾರಾರ್‌.' 

"ಯಾವ ಮಾರಾರೂಂತ ನಾನು ಕೇಳಿದ್ದು?' 

"ನಂಗೊತ್ತಿಲ್ಲ. ಈ ಲೋಕದಲ್ಲಿ ಎಷ್ಟು 'ಮಂದಿ ಮಾರಾರ್‌ ಇದ್ದಾರು, ಅವ್ರಲ್ಲಿ 
ಒಬ್ಬ ಮಾರಾರ್‌. ನಂಗಷ್ಟೆ ಗೊತ್ತು.' 


30 ಬಾಲ್ಯದ ನೆನಪುಗಳು 


"ಯಾ ಮಗಳೆ, ಒಂದು ಮೊಳ ಉದ್ದ ಬೆಳೀಬೇಕಿದ್ರೆ ಹುಡುಗಿಯ ಇಕ್‌ಣೀಸ್‌ 
ನೋಡ್‌ಬಾರ್ದಾ ? ಬೆಳ್ಳು ಬೀಜಗಟ್ಟಿದೆ. ನಿನ್ನ ಕೆಣಿಯೆಲ್ಲ ನಾನು ಸರಿ ಮಾಡ್ತೇನೆ. 
ನಿನ್ನಮ್ಮನತ್ರ ಹೇಳಿಕೊಡ್ತೇನೆ. ಇಷ್ಟು ಬೆಳೀಬೇಡಾಯ್ತಾ ಹುಡ್ಲೀ... 

ಬಾಲಾ ಅನುಕಂಪ ಯಾಚಿಸುವವಳಂತೆ ತನ್ನ ದೊಡ್ಡ ಕಣ್ಣುಗಳನ್ನು ತೆರೆದು ನನ್ನ 
ಕಡೆಗೆ ನೋಡಿದಳು. 

"ಪಂಕಜಾಕ್ಷನೆ ಸಾಗರ ವರ್ಣನೆ 
ವಾಸುದೇವನೆ ಜಗನ್ನಾಥನೆ' 

ಉಣ್ಣಿಯಮ್ಮ ಜೋರಾಗಿ ಹಾಡುತ್ತಿದ್ದಳು. ಬೆವರಿ ಕೆಂಪಾದ ಆ ಮುಖದಲ್ಲಿ 
ಒಂದು ರೀತಿಯ ರುದ್ರ ಭಾವವನ್ನು ನಾನು ಕಂಡೆ. ನನ್ನ ಅಜ್ಜಿಯೂ ಮುತ್ತಜ್ಜಿಯೂ 
ಮಾವನ ತಾಯಿಯೂ ಚಿಕ್ಕಮ್ಮನೂ ಆಟ ನೋಡಿ ಆನಂದಿಸುತ್ತಿದ್ದರು. 

"ನನ್ನೊಟ್ಟಿಗೆ ಕಲ್ಲಾಟ ಆಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಅಲ್ವೆ ?' ಬಾಲಾ ಕೇಳಿದಳು. 

ನಾನೂ ಬಾಲಾಳೂ ಮನೆಯಿಂದ ಹೊರಗೆ ದಾಟಿದೆವು. ಅಂಗಳದ ಮಣ್ಣಿನಲ್ಲಿ 
ಬಟ್ಟೆ ಎತ್ತಿ ಕುಳಿತುಕೊಳ್ಳುತ್ತ ಬಾಲಾ ಹೇಳಿದಳು: ನಂಗೆ ಹಾಡೂಂದ್ರೆ ತುಂಬಾ 
ಇಷ್ಟ. ಆದ್ರೆ ಎಲ್ರೂ ಸೇರಿ ಗಂಟ್ಲು ಬಿರಿಯೋವಾಗ ನಂಗೆ ನನ್ನ ಕಿವಿಯೇ ಒಡೆದು 
ಹೋಗೋ ಹಾಗೆ ಆಗ್ರದೆ. 

"ನಂಗೂ ಕಿವಿ ನೋವಾಗದೆ' ನಾನು ಹೇಳಿದೆ. 

“ಎರಡು ಕಿವಿಗೂ ಒಂದೊಂದು ಬೆರಳಿಟ್ಟು ನೋಡಿ. ಆಗ ನಮಗೆ ಸಮುದ್ರದ 
ಶಬ್ದ ಕೇಳ್ಳಿಕ್ಕಾಗ್ದದೆ' ಬಾಲ ಹೇಳಿದಳು. 

ತೋರುಬೆರಳಿನಿಂದ ಕಿವಿಗಳನ್ನು ಮುಚ್ಚಿದಾಗ ಒಂದು ಮೈಲು ದೂರದಲ್ಲಿ 
ನೆಲೆಗೊಂಡಿದ್ದ ಅರಬಿ ಸಮುದ್ರದ ಮೊರೆತವನ್ನು ನಾನೂ ಕೇಳಿದೆ. 


ನಾನು ಚಿಕ್ಕವಳಿದ್ದಾಗ ಟೆಲಿವಿಶನಾಗಲೀ ಸಿನಿಮಾವಾಗಲೀ ಜನಪ್ರಿಯ 
ಸಾಹಿತ್ಯವಾಗಲೀ ನನ್ನ ಗ್ರಾಮದಲ್ಲಿರಲಿಲ್ಲ. ಆದ್ದರಿಂದಲೇ ಇರಬೇಕು, ಅತಿಥಿ 
ಸತ್ಕಾರವನ್ನು ಒಂದು ಕಲೆಯೆಂಬಂತೆ ಅರಳಿಸ ಸುವುದಕ್ಕೆ ಎಲ್ಲರೂ ಮಿತಿಮೀರಿ 
ಶ್ರಮಿಸುತ್ತಿದ್ದುದು. ಅವರ ವಾಸ್ತವ್ಯವನ್ನು ಲಂಬಿಸುವಂತೆ ಮಾಡಲು ರುಚಿಕರವಾದ 
ಆಹಾರ ಪದಾರ್ಥಗಳನ್ನು ಉಡುಗೊರೆಗಳನ್ನು ಆತಿಥೇಯರು ನೀಡುತ್ತಿದ್ದರು. 
ನಾಲಪ್ಪಾಟ್ಟಿಗೆ ಬರುತ್ತಿದ್ದ ಅತಿಥಿಗಳು ಕನಿಷ್ಟ ಒಂದು ವಾರವಾದರೂ 
ಸಂತೋಷದಿಂದ ಬೀಡು ಬಿಡುತ್ತಿದ್ದರು. ಮಾವನ ಚುರುಕು ಮಾತುಗಳನ್ನು 
ಆಸ್ವಾದಿಸುತ್ತ ಹೊತ್ತು ಹೋಗುತ್ತಿದ್ದುದೇ ಗೊತ್ತಾಗದೆ ಹೆಜ್ಜೆನ ಸಮಯವನ್ನವರು, 
ಮೊಗಸಾಲೆಯಲ್ಲೇ ಕಳೆಯುತ್ತಿದ್ದರು. - ಅವರದ್ದೂಂದು ಜನಪ್ರಿಯ ವ್ಯಕ್ತಿತ್ವ. 
ವಾಗ್ಗಿಗಳೂ, ಸಾಹಿತಿಗಳೂ, ನೀತಿ ಶಾಸ್ತಜ್ಞರೂ, ಆಯುರ್ವೇದ ಪಂಡಿತರೂ, 
ಜ್ಯೋತಿಷ್ಯಿಗಳೂ ಮಾವನ ಸ್ನೇಹಿತರಾಗಿದ್ದರು. ಸ್ನೇಹಿತರಲ್ಲಿ ಮುಖ್ಯರಾದವರು 
ಕಂಡಿತವಾಗಿ ಶ್ರೀ ಕುಟ್ಟಿಕೃಷ್ಣ ಮಾರಾರ್ರೇ ಆಗಿದ್ದರು. ವರ್ಷದಲ್ಲಿ ಎರಡು 
ಬಾರಿಯಾದರೂ ಅವರು ನಾಲಪ್ಪಾಟ್ಟಿಗೆ ಬರುತ್ತಿದ್ದರು. ಒಮ್ಮೊಮ್ಮೆ ಬಂದಾಗಲೂ 


ಬಾಲ್ಯದ ನೆನಪುಗಳು 31 


ಎರಡು ವಾರಗಳಷ್ಟು ಕಾಲ ತಂಗುತ್ತಿದ್ದರು. ಮಾವನ ನಿಧನಾನಂತರ ಪ್ರಕಟಿಸಿದ 
ಒಂದು ಲೇಖನದಲ್ಲಿ ಮಾವ ಸಾಲ ಕೊಡುವುದಕ್ಕೆ ಹಿಂಜರಿದರೆಂಬ ಇಂಗಿತವಿತ್ತು. 
ಆದ್ದರಿಂದಲೇ ಇರಬೇಕು, ಮಾವನ ಕೊನೆಯ ವರ್ಷಗಳಲ್ಲಿ ಮಾರಾರ್‌ ನಾಲಪ್ಪಾಟ್ಟಿಗೆ 
ಬಾರದಿದ್ದುದು. ಮಾವ ರಾಜನಂತೆ ಬದುಕಿದವರು. ಆದರೆ ಅವರ ಕೈಯಲ್ಲಿ 
, ಹಣವಿರಲಿಲ್ಲ. ಹಣ ಸಂಪಾದನೆಯ ಯಾವ ಮಾರ್ಗವೂ ಅವರ ಕಣ್ಮುಂದೆ ಇರಲೂ 
ಇಲ್ಲ. ಪುಸ್ತಕಗಳನ್ನು ಮಾರುವುದು ಸುಲಭದ ಕೆಲಸವಾಗಿರಲಿಲ್ಲ. ಮಾರಾರ್‌ರ 
ಬೇಡಿಕೆ ಮಾವನನ್ನು ಅತ್ಯಧಿಕ ದುಃಖಕ್ಕೆ ಈಡು ಮಾಡಿತ್ತು. ತಾನು ಬಡವನೆಂದು 
ಬಹಿರಂಗವಾಗಿ ಹೇಳುವುದಕ್ಕೆ ಬೇಕಾದ ಧೈರ್ಯ ಅವರಿಗಿದ್ದಿರಲಿಕ್ಕಿಲ್ಲ. ಅಂತೂ ಆ 
ಬಾಳಗೆಳಯರು ಒಂದು ತಪ್ಪು ಅಭಿಪ್ರಾಯ ನಿಮಿತ್ತವಾಗಿ ಬೇರ್ಪಟ್ಟರು. 
ಬೇರ್ಪಡುವುದಕ್ಕೆ ಮೊದಲು ಮಾರಾರ್‌ ಹಲವು ಬಾರಿ ನಾಲಪ್ಪಾಟ್ಟಿನ 
ಅತಿಥಿಯಾಗಿದ್ದರು. ಮಾವ ಹಾಗೂ ಅವರ ನಡುವೆ ನಡೆಯುತ್ತಿದ್ದ 
ಸಂಭಾಷಣೆಯನ್ನು ನಾನು ತೆಂಕಜಾವಡಿಯಲ್ಲಿ ಅಜ್ಜಿಯ ಮಡಿಲಲ್ಲಿ ತಲೆಯಿಟ್ಟು 
ಮಲಗಿ ಆಲಿಸುತ್ತಿದ್ದೆ. ಮಾರಾರ್‌ರ ಧ್ವನಿ ದುರ್ಬಲವಾಗಿದ್ದುದರಿಂದ ಅವರು 
ಹೇಳುತ್ತಿದ್ದುದೊಂದೂ ನನಗೆ ಅರ್ಥವಾಗುತ್ತಿರಲಿಲ್ಲ. ಮಾವನ ಸ್ವರ ದೃಢವೂ 
ಪರಿಚಿತವೂ ಆಗಿತ್ತು. ನನಗೆ ಮಲಯಾಳ ಕಲಿಯಬೇಕು ಎಂದು ಮಾವನ ಹತ್ತಿರ 
ಹೇಳಿದಾಗ ಮಾರಾರ್‌ ತಂದಿದ್ದ "ಮಲಯಾಳ ಶೈಲಿ' ಎಂಬ ಪುಸ್ತಕವನ್ನು ಮಾವ 
ನನ್ನೆದುರಿಗೆ ಚಾಚಿದರು. ಅದು ಓದಿದ ಮೇಲೆ ನನಗೆ ಮಲಯಾಳಂ ಭಾಷೆ ಬಳಸುವ 
ಧೈರ್ಯ ಬಂತು. 

ಮಾರಾರ್‌ ಸಂಕೋಚ ಪ್ರವೃತ್ತಿಯವರಾಗಿದ್ದರು. ಮಾವನೊಂದಿಗಲ್ಲದೆ 
ಮತ್ತಾರೊಂದಿಗೂ ಮಾತಾಡಿದ್ದೇ ಇಲ್ಲ. ಅವರು ನಾಗಬನದ ಬದಿಬದಿಯಿಂದಲೂ 
ಪಶ್ಚಿಮದ ಹಿತ್ತಾಲಿಗಾಗಿಯೂ ನಡೆಯುತ್ತಿದ್ದರು. ಸಂಡಸಿಗೆ ಹೋಗುವಾಗ 
ಹೆಂಗಸರು ಕಿಟಕಿಗಳ ಪಕ್ಕದಲ್ಲಿ ನಿಂತುಕೊಂಡು ಅವರನ್ನು ನೋಡುತ್ತಿದ್ದರು. 
ಮಾರಾರ್‌ ಮಾತ್ರವಲ್ಲ, ಬೇರೆ ಯಾವ ಅತಿಥಿ ಬಂದರೂ ಹೆಂಗಸರ 
ಕಿಟಿಕಿಗಳಡೆಯಿಂದ ನೋಡುತ್ತಿದ್ದರು. ಊಟಕ್ಕೆ ಮಾವನೊಂದಿಗೆ Po 
ಕುಳಿತವರನ್ನು ಬಡಗುಚಾವಡಿಯ ಅಗಲದ ದಳಿಗಳೆಡೆಯಿಂದ ಸುಲಭವಾಗಿ 
ನೋಡಬಹುದಾಗಿತ್ತು. ಮುತ್ತಜ್ಜಯಾಗಲೀ ಅಜ್ಜಿಯಾಗಲೀ ಹೆಚ್ಚು ಹೊತ್ತು 
ಯಾರನ್ನೂ ನೋಡಿ ನಿಲ್ಲುತ್ತಿ ರಲಿಲ್ಲ. ನೋಡಿ ನಿಲ್ಲುವುದಕ್ಕೆ ಬೇಕಾದ ಸೌಷ್ಠವ ಒಬ್ಬ 
ಅತಿಥಿಗೂ ಇರುತ್ತಿರಲಿಲ್ಲ. 

ಜೇಲನಾಟ್ಸ್‌ ಅಚ್ಯುತಮೇನೋನ್‌ ಅತಿ ಹೆಚ್ಚು ಊಟ ಮಾಡುತ್ತಿದ್ದವರು 
ಎಂಬುದು ನನ್ನ ನೆನಪು. ಕೃಷಿಯ ಬಗ್ಗೆ ಜಮೀನ್ದಾರ - ಒಕ್ಕಲಿಗರ ಬಗ್ಗೆ ಯಾವಾಗ 
ನೋಡಿದರೂ ಆವೇಶಭರಿತರಾಗಿ "ಮಾತನಾಡುತ್ತಿದ್ದ ಶಂಕರನ್‌ ನಾಯರ್‌ 
ಎಂಬವರು ಅಪರೂಪಕ್ಕೂಮ್ಮನಾಲಪ್ಪಾಟ್ಟಿಗೆ ಬರುತ್ತಿದ್ದರು. ಅವರಂದರೆ ಎಲ್ಲರಿಗೂ 
ಭಯ. ಗೋವಿಂದ ಮನೋನ್‌ ಎಂಬ ಹೆಸರಿನ ಓರ್ವ ವಕೀಲರು ಮೂರು ದಿವ 
ತಂಗುವುದಕ್ಕೆ ಬರುತ್ತಿದ್ದರು. ಮಾವನ ಆತ್ಮೀಯರೊಬ್ಬರು ಜ್ಯೊ ತಿಷಿಗಳಿದರು. 
ಶೂಲಪಾಣಿ ವಾರಿಯರ್‌. ತನ್ನ ಹಾಗೂ ಮನೆಯವರ ಜಾತಕಗಳನ್ನು ಮತ್ತೆ ಮತ್ತೆ 


32 ಬಾಲ್ಯದ ನೆನಪುಗಳು 


ವಾರಿಯರ ಮೂಲಕ ನೋಡಿಸುವುದು ಮಾವನ ಅಭ್ಯಾಸವಾಗಿತ್ತು. ಜ್ಯೋತಿಷ್ಯದಲ್ಲಿ 
ನಂಬಿಕೆಯಿರುವುದರಿಂದಲೋ ಅಥವಾ ಹೊತ್ತು ಕಳೆಯಲೆಂದು ನೋಡಿಸು 
ತ್ತಿದ್ದುದೋ ನನಗೆ ಗೊತ್ತಿಲ್ಲ. ತಿಳುವಳಿಕೆ ನೀಡುವ ಯಾವ ಪ್ರಕಾರವೇ ಆದರೂ ' 
ಮಾವನಿಗೆ ಅದೊಂದು ಹೊತ್ತು ಕಳೆಯುವ ದಾರಿಯೆಂದೇ ನನ್ನ ಅನಿಸಿಕೆ. 
ಎಲ್ಲದರಲ್ಲೂ ಭಾಗವಹಿಸುತ್ತಿದ್ದ ಮಾವ ಯಾವುದರಲ್ಲೂ ಮುಳುಗುತ್ತಿರಲಿಲ್ಲ. 
ಮಾವ ದುಃಖಿಸಿದ್ದನ್ನು ನಾನು ಒಮ್ಮೆ ಮಾತ್ರ ನೋಡಿದ್ದ. ಮಾವನ ತಾಯಿಯ 
ಶವವನ್ನು ಸುತ್ತಿಕಟ್ಟ ನೆಂಟರಿಷ್ಟರು ತಂಕಹಿತ್ರಿಲಿಗೆ ಕೊಂಡು ಹೋಗುವಾಗ. ಅವರು 
ಸಿಹಿಮೂತ್ರ ರೋಗಿಯಾಗಿ ತೆಂಕಚಾವಡಿಯಲ್ಲಿ ಮಲಗಿದ್ದರು. ಮಂಚಕ್ಕೆ ಆತು 
ಕುಳಿತುಕೊಂಡು ಅವರು ಒಮ್ಮೆಲಿ ಅತ್ತು ಬಿಟ್ಟರು. ಅಳುವಿನ ಕಟ್ಟೆ ಒಡೆದು 
ಹೋಯಿತು. ಆ ಅಳು ನನ್ನನ್ನು ಅಚ್ಚರಿಗೆ ಕೆಡವಿತ್ತು. ಕಾರಣ, ನಾವು ಅತ್ತರೆ “ಛೆ, 
ಅಳಬಾರದು'' ಎಂದುಮುಂತಾಗಿ ಸಮಾಧಾನ ಹೇಳುವ ಮಾವ ಸ್ವಯಂ ಅತ್ತು 
ಬಿಡುತ್ತಾರೆಂದು ನನಗೆ ನಂಬೋದಕ್ಕೇ ಸಾಧ್ಯವಾಗಿರಲಿಲ್ಲ. ಅವರು ತನ್ನ 
ಅಮ್ಮನೊಂದಿಗ ಮಾತನಾಡುತ್ತಿರಲಿಲ್ಲ. ಹೆಂಗಸರಲ್ಲಿ ಯಾರಿಗಾದರೂ ಸರಿಯೆ 
ಎಂಬಂತೆ ತೆಂಕಚಾವಡಿಗಿರುವ ಬಾಗಿಲಿನ ಹತ್ತಿರ ಬಂದು ನಿಂತು ಗಟ್ಟಿಯಾಗಿ 
ಏನನ್ನಾದರೂ ಹೇಳುತ್ತಾರೆ, ಅಷ್ಟೇ. ಪ್ರಶ್ನೆ ಕೇಳಿದರೆ ಉತ್ತರ ಹೇಳುತ್ತಿದ್ದುದು ನನ್ನ 

ಅಜ್ಜಿ. ಅವರು ಹೆಂಗಸರಲ್ಲರ ಪ್ರತಿನಿಧಿಯಾಗಿದರು. ಮುತ್ತಜ್ಜಿಯಂದಿರು ದೇವರ 
ನಾಮ ಹೇಳಿ ec ಲಕ್ಬಗಟ್ಟಲೆ ಬಾರಿ ದೇವರ "ನಾಮ. ನಾರಾಯಣ, 
ರಾಮ ರಾಮ, ನಮಶ್ಶಿವಾಯ ಮೊದಲಾದ ನಾಮಗಳು. ಮಾವನ ತಾಯಿಯ 
ಹಾಗೂ ಅಜ್ಜಿಯ ಹಟ ಮುತ್ತಜ್ಜಿಯ ಕತ್ತಿನಲ್ಲಿ ಚಿನ್ನದಲ್ಲಿ ಕಟ್ಟಿಸಿದ ತುಳಸಿ 
ಮಾಲೆಗಳಿದ್ದುವು. ಕೈ ಬೆರಳುಗಳಲ್ಲಿ ಚಿನ್ನದ, ಬೆಳ್ಳಿಯ, ಚೆಂಬಿನ, ಕಬ್ಬಿಣದ ಹಲವು 
ಬಗೆಯ ಉರುಟಾದ ಉಂಗುರಗಳೂ. | 

ಒಮ್ಮೆ ಮಾವನನ್ನು ಕಾಣಲೆಂದೂ ನಾಲಪ್ಪಾಟ್ಟಿನಲ್ಲಿ ತಂಗಲೆಂದೂ ವಾಳಕುನ್ನಂ 
ನಂಬೂದಿರಿ ಬಂದಿದ್ದರು. ಅವರು ಮಾಯಾಜಾಲ ವಿದ್ಧೆಯಲ್ಲ ನಿಪುಣರೆಂಬುದಾಗಿ 
ಮಾವ ನಮೊಂದಿಗೆ ಹೇಳಿದರು. ನಮ್ಮ ಒತ್ತಾಯ ತಡಕೊಳ್ಳಲಾಗದ ಅವರು 
ನಾಲಪ್ಪಾಟಿನ ಹೊರಚಾವಡಿಯಲ್ಲ ಇಂದ್ರಜಾಲ ಪ್ರದರ್ಶನ ನೀಡಿದರು. ಎಲ್ಲರ 
ಉಂಗುರಗಳನ್ನೂ ಬೆರಳಿಂದ ತಗೆಸಿ ಅವುಗಳನ್ನು ಹುಗಿದು ಹಾಕುವ ಮೂದಲಾದ 
ಕೆಲವು ವಿದ್ಯಗಳನ್ನವರು ತೋರಿಸಿದ್ದಾಗಿ ನೆನಪು. ಕೊನೆಗೆ ನಾನು ಉತ್ತರದ ಚಾವಡಿಗೆ 
ಬಂದಾಗ ದೇವಕಿ ಬೆವತು ಹೋಗಿ ನೆಲದಲ್ಲಿ : ಬಿದ್ದಿದ್ದಳು. 

"ಏನಾಯ್ತು ದೇವಕಿ ?' ನಾನು ಗಟ್ಟಿ ಕೇಳಿದ. 

"ನನ್ನ ಕತ್ತಿನಲ್ಲಿದ್ದ ಚೈನನ್ನು ಯಾರೋ ಹಿಡಿದು ಎಳ್ಳ ಹಾಗೆ ಅನ್ನಿಸ್ತು. ನನ್ನ ರವಿಕೆ 
ಒಳಗೂ ಯಾರೋ ಕೈ ಹಾಕಿದ ಹಾಗೆ. ನನ್ನಿಂದಾಗಲ್ಲಪ್ಪಾ. ಮೈಯಿಡೀ ನಡುಕ'. 

"ಯಾರು ನಿಮ್ಮ ರವಿಕೆ ಒಳಗ ಕೈ ಹಾಕಿದ್ದು?' 

"ಆ ನಂಬೂರಿ. ಆ ಇಂದ್ರ ಜಾಲದವ.' 

"ನಂಬೂದಿರಿ ಅಷ್ಟುದೂರ ನಿಂತಿದ್ರಲ್ಲ. ಅವರು ನಿಮ್ಮನ್ನು ನೋಡಿ ಕೂಡ ಇಲ್ಲ. 

"ನೋಡಿದ್ರು, ನೋಡಿದ್ರು, ದೂರ ನಿಂತು ಒಂದೊಂದೇ ಇಂದ್ರಜಾಲ 


ಬಾಲ್ಕದ ನೆನಪುಗಳು 33 


ತೋರಿಸೋವಾಗ ನನ್ನ ನೋಡಿದ್ರೂಂತ. ನಿಮ್ಗೆ ಕಂಡಿರ್ಲಿಕ್ಕಿಲ್ಲ. ನನ್ನ ನೋಡಿ ರಕ್ತ 
ಕುಡೀತಿದ್ರು.' 

"ನಿಂಗೆ ಅದೆಲ್ಲ ಸುಮ್ಮನೆ ತೋರಿ ಹೋದದ್ದು ದೇವಕಿ.” ಮುತ್ತಜ್ಜಿ ಹೇಳಿದರು: 
"ಸುಮನೆ ಅಪವಾದ ಹಾಕಿದರೆ ದೃವದೋಷ ಬಂದೀತು.' 

"ನನ್ನ ಯಾರೂ ನೋಡೋದು. ನನ್ನ ಯಾರೂ ಉಪದ್ರ ಕೊಡ್ರೋದು. ಕೇಳ್ಳಿಕ್ಕೆ 
ಯಾರು ಇಲ್ವಲ್ಲ?' ದೇವಕಿ ದೂರಿಕೊಂಡಳು. 

"ಅಮ್ಟ್ವೋೊರಿಗೆ ನಂಬೂರಿ ಒಡೇರ ಮೇಲೆ ಯಾಕಿಷ್ಟು ಸಿಟ 
ಕೇಳಿದಳು. 

"ನಿಮಗೆ ಎಲ್ಲ ಗಂಡಸ್ರ ಮೇಲೂ ಸಿಟ್ಟುಂಟು, ಅಲ್ಲೆ?” ನಾನು ದೇವಕಿಯನ್ನು 
ಕೇಳಿದ. 

"ನಿಮ್ಗೆ ನನ್ನ ಮನಸ್ಸು ಅರ್ಥವಾಯ್ತು ಮಗೂ' ದೇವಕಿ ಗುಣುಗುಣಿಸಿದಳು. 
ಅವಳು ಎದಿದಳು. ಕೋಣೆಯ ಕಂಬಕ್ಕೊರಗಿ ನಿಂತಿದ್ದ ಶಂಕರನನ್ನು ನೋಡಿದಳು. 
"ಗಂಡಸ ಸನ್ನು ನಂಬಿ ಜಾ ಅವ್ರು ಮೋಸ ಮಾಡಾರ ಮಗೂ. ಮೊದಮೊದ್ದು ಸಕ್ರೆ 
ಮಾತಾಡ್ತಾರೆ. ಕೊನೆಗೆ ಮೋಸ ಮಾಡ್ತಾರ' 

"ನಿವೆ ಮ್ಲೆ ಗಂಡಸ್ರು ಮೋಸ ಮಾಡಿದ್ರೋ' ನಾನು ಕೇಳಿದೆ. 

"ಮೋಸ ಮಾಡ್ಲಿಕ್ಕೆಲ್ಲ ನಾನು ಸಿಗ್ಲಿಕ್ಕಿಲ್ಲ ಮಗೂ. ಯಾವ ಕಲೆ 
ಬಂದ್ರೂ ನಾನು ಮೋಸಕ್ಕೆ ಸಿಗ್ಲಿಕ್ಕಿಲ್ಲ ಆ ಆಸಯಲ್ಲ ಅವ್ರ ಮನಸ್ಸ 


[el 


ದೇವಕಿಯ ಏರು ಧ್ವನಿಯ ಮಾತು ಕೇಳುತ್ತ ಅಂಗಳಕ್ಕೆ ಕ್ಲಾಕರಿಸಿ ಉಗುಳುತ್ತ 


ಆ 


ಶಂಕರನ್‌ ಅಡುಗೆ ಮನೆಗೆ ನಡೆದ. ಉಣ್ಣವ ಕಾಯಿ ಹಲಸಿನ ಹಣ್ಣು 


ಕಳಯ ೃತ್ತಿದ್ದಳು. ಅವಳು ತಲೆ ತಗ್ಗಿಸಿ ಕುಲು ನಕ್ಕಳು. ಅವಳ ಮೂಗಿನ 
ಹ್‌ ಸ್ವಲ್ಪ ಮಯಣ ಅಂಟಿಕೊಂಡಿತು. 


೨ 


ಡೀ ಮೇಣಾಯ್ತು ಅವಳು ಗಟ್ಟಿ ಹೇಳಿದಳು. ಮುತ್ತಜ್ಜಯೂ ಆಗ ಗಟ್ಟಿಯಾಗಿ 
ನಕ್ಕರು. 


ಕೈ ನೋಡೋ ಕೊರವಂಜಿ. ನೀವು ಕೊರವಂಜಿಗಳನ್ನು ನೋಡೇ ಇಲ್ರಿ? 
ಗಿಳೀನ್ನೂ ತಂದಾಳೆ. ನೀವೊಂದು "ಮುಕ್ಕಾಲು' ಕೂರವಂಜಿಗೆ ಕೊಟ್ರಿ ಗಿಳಿ 
ಕೊಕ್ಕಿನಿಂದ ಒಂದು ಚೀಟಿ ತಗೀತದ. ಅದ್ರಲ್ಲಿರ್ತದೆ ನಿಮ್ಮ ಹಣಬರಹ.' 

"ಎಲ್ಲಿದ್ದಾಳೆ ಕೂರವಂಜ ?' 

"ಭತ್ತಕುಟ್ಟೋ ಮನೇಲಿ ಕೂತ್ಕೊಳ್ಲಿದೇನೆ. ಅಜ್ಜಮ್ಮ ಕಂಡ್ರೆ ಕೈ ನೋಡಿಸ್ಲಿಕ್ಕೆ 
ಒಪ್ಪೋದಿಲ್ಲ'. ಭತ್ತ ಕುಟ್ಟುವ ಮನೆಯ ಬರಿನಲದಲ್ಲಿ ಕುಳಿತುಕೊಂಡು ತನ್ನ 


34 ಬಾಲ್ಯದ ನೆನಪುಗಳು 


ಮಗುವಿಗೆ ಕೊರವಂಜಿ ಮೊಲೆ ಕೊಡುತ್ತಿದ್ದಳು. ಹಾಲು ಬೆರೆಸಿದ ಕಾಫಿಯ 
ಬಣ್ಣವಿತ್ತವಳಿಗೆ. ಹಣೆಯಲ್ಲೂ ಗಲ್ಲದಲ್ಲೂ ಕಡು ಹಸಿರು ಬಣ್ಣದ ಚುಕ್ಕಿಗಳಿದ್ದುವು. 

ಕೊರವಂಜಿ ,ನನ್ನನ್ನು ನೋಡಿ ಹಸನ್ಮುಖ ಬೀರಿದಳು. ಮಗುವಿನ ಬಾಯಿಯ 
ಒಂದು ಬದಿಯಿಂದ ಮೊಲೆಹಾಲು ಹರಿಯಿತು. ಮಗುವೂ ನನ್ನನ್ನು ನೋಡಿ 
ನಗುವುದಾಗಿ ಭಾಸವಾಯಿತು. 

“ಕೊರವಂಜೀಂತಾನಾ ಹೆಸರೂ?” ನಾನು ಕೇಳಿದೆ. ಲಕ್ಷ್ಮಿಗೆ ನನ್ನ ಪ್ರಶ್ನೆ 
ಇಷ್ಟವಾಗಲಿಲ್ಲ. 1 

"ಎಂತ ಮಗೂ, ಅಂತಾ ಪ್ರಶ್ನೆಯೆಲ್ಲ ಕೇಳೋದು. ಕೊರವಂಜಿಗಳಿಗೆ 
ಹೆಸ್ರುಂಟೊ? ಅವಕ್ಕೆ ಹೆಸ್ರಿಲ್ಲ. ಮನೇ ಹೆಸ್ರಿಲ್ಲ. ಅವು ಮನೆ ಮನೆಗಳೆಲ್ಲ ಹತ್ತಿ 
ಇಳಿದು ನಡೀತವೆ. ಅವಕ್ಕೆ ಮನೆಯಿಲ್ಲ, ಊರಿಲ್ಲ.' 

"ರಾತ್ರಿ ಮಲಗೋದೆಲ್ಲಿ?' 

"ರಾತ್ರಿ ಮರದಡೀಲಿ ಮಲಗೋದು. ಅಲ್ಲಿದ್ರ ಮಲೆಯ ಒಳಗೆ ಯಾವುದೋ 
ಗುಹೇಲಿ. ಅಲ್ಲೆ ಕೊರವಂಜೀ?' 

ಕೊರವಂಜಿ ತಲೆ ಕುಲುಕಿದಳು. ಮತ್ತೊಮ್ಮೆ ನನ್ನನ್ನು ನೋಡಿ ಮುಗುಳ್ನಕ್ಕಳು. 
ಅವಳ ಬಾಯಲ್ಲಿ ತಾಂಬೂಲವಿತ್ತು. ಅದಕ್ಕೇ ಇರಬೇಕು ಅವಳ ತುಟಿಗಳು ಒಳ್ಳೆ 
ಕೆಂಪಗಿತ್ತು. 

"ಎಂತ ಅದು ಹಣೇಲಿ, ಗಲ್ಲದಲ್ಲಿ ಚುಕ್ಕೆ ಚುಕ್ಕೆಯಾಗಿ ಪಚ್ಚೆ ಬಣ್ಣದ್ದು?' 

"ಪಚ್ಚಹಾಕಿದ್ದು. ಕೊರವಂಜಿಗಳೂ ಕೊರಗರೂ ಪಚ್ಚೆ ಕುತ್ತಿಸಿಕೊಳ್ತಾರೆ. ಒಂದು 
ಸೂಜೀಲಿ ಚುಚ್ಚಿ ರಕ್ತ ಬಂದಮೇಲೆ ಅದ್ರ ಮೇಲೊಂದು ಎಲೇ ರಸ ಉಜ್ಜಿ 
ಬಿಡೋದು' ಲಕ್ಷ್ಮಿ ಹೇಳಿದಳು. 

ಆಗಲೂ ಕೊರವಂಜಿ ಏನೂ ಮಾತನಾಡಲಿಲ್ಲ. ನನಗೆ ಲಕ್ಷ್ಮಿಯ ಮಾತಿನ 
ಧೋರಣೆ ನಿರುತ್ಸಾಹ ತಂದಿತು. ನಾನು ಕೊರವಂಜಿಯನ್ನು ಕೇಳಿದ ಪ್ರಶ್ನೆಗಳಿಗೆಲ್ಲ 
ಲಕ್ಷ್ಮಿ ತಾನೇ ಉತ್ತರ ಹೇಳುವುದು ನನಗೆ ಏನೇನೂ ಇಷ್ಟವಾಗಲಿಲ್ಲ. ನಾನು ಅವಳ 
ಕೈ ಕೊಡವಿ ಕೊರವಂಜಿಯ ಹತ್ತಿರ ಸರಿದು ನಿಂತೆ. 

"ಈ ಕಡ ನಿಲ್ಲಿ ಮಗೂ' ಲಕ್ಷ್ಮಿ ಗದರಿದಳು: "ಕೊರವಂಜಿಯನ್ನು ಮುಟ್ಟೇಡಿ. 
ಅದರ ಮೈಯಲ್ಲ ಕೆಸ್ರು.' 

ಅವಮಾನಿಸಲ್ಪಟ್ಟೂ ಕೊರವಂಜಿ ನಗುಮುಖದವಳಾಗಿಯೇ ಇದ್ದಳು. ನನ್ನ 
ಮುಖ ಆಕೆಯ ಕಣ್ಣುಗಳಲ್ಲಿ ಪ್ರತಿಫಲಿಸುವುದನ್ನು ನಾನು ನೋಡಿದ. ಆಕಯ 
ಮುಖದಿಂದ ಹೂಗೆ ಸೂಪ್ಪಿನದೂ ಹೊಸ ಮಣ್ಣನದ್ದೂ ವಾಸನ ಹೂಮಿತು. 

"ಈ ಕಡೆ ನಿಲ್ಲಿ ಮಗೂ. ಇಲ್ಫಿದ್ರೆ ನಾನೀಗ ಅಜ್ಜಮ್ಮನ್ನ ಕರೀತೀನಿ. ಕೊರವಂಜಿನ್ನು 


al 
© 
Cl 
tL 
O 
₹₹ 
$4 
ಈ 
1 
(C4 
೭೬ 
ತ 
ಆ 
ಹ 
ಭ್ರ 
21 
ಈ 
ಲಿ 
ಟಿ. 
G, 
wm 
(ನ 
೪ 
aL 
೪ 
CL 
tl 
O 
₹ 


ಬಾಲ್ಯದ ನೆನಪುಗಳು : | 35 


"ಕೊರವಂಜಿಗಳಿಗೆ ಮನೆಯಿಲ್ಲಾಂತ ಗೊತ್ತಿಲ್ಲೆ ಮಗೂ?” ನಾ ಹಳ್ಳಿ 
ಅವುಗಳಗೆ ಮನೆ, ಗುಡಿಸ್ಸು ಇಲ್ಲಾಂತ. ಮಗೂಗೆ ನನ್ಮೇಲೆ ನಂಬಿಕೆ ಇಲ್ವಲ್ವ?' 
"ನೀ ಹೋಗಿ ಮಲಕ್ಕೊ' ನಾನು ಕೆಲಸದವಳಿಗೆ ಹೇಳಿದೆ. 
"ಹೌದೌದು. ನಾನು ಹೋಗಿ ನಿದ್ದೆ ಮಾಡ್ತೇನೆ. ಆ ಹೊತ್ತುನೋಡಿ ಕೊರವಂಜಿ 
ನಿಮ್ಮನ್ನು ಹಿಡ್ಕೊಂಡು ನಡೆದು ಬಿಟ್ರೆ ?' 
ಕೂರವಂಜಿ ನನ್ನನ್ನು ಹಿಡ್ಕೂಂಡು ಹೋಗ್ಲಿಕ್ಕಿಲ್ಲ. ಅಲ್ವೆ ?' ನಾನು ಕೇಳಿದೆ. 
"ಇಲ್ಲ' ಅವಳೆಂದಳು. 3 
"ಇವ್ರು ಎರಡು "ಮುಕ್ಕಾಲು' ಕೊಡ್ತಾರೆ. ನನ್ನದೂ ಮಗೂನದ್ದೂ ಕೈ 
ನೋಡ್ತಿಯಾ ? ಗೂಡಿನ ಬಾಗ್ಲು ತೆರ್ದು ಗಿಳೀನ್ನ ಹೊರಕ್ತಿಡು. ಗಿಳಿ ಚೀಟಿ ತೆಗೀಲಿ' 
ಲಕ್ಷ್ಮಿ ಹೇಳಿದಳು. 
ಆಗಷ್ಟ ನಾನು ಆ ಗಿಳಿಯನ್ನು ಮೊದಲ ಬಾರಿಗೆ ನೋಡಿದ್ದು. 
ಅದರ ಗೂಡನ್ನು ಒಂದು ಕೆಂಪು ಬಟ್ಟೆಯಿಂದ ಮುಚ್ಚಲಾಗಿತ್ತು. ಆ ಬಟ್ಟೆ ಸರಿಸಿ 
ಗೂಡು ತೆಗೆದು ನೆನ್ನ ಮುಖದ ಹತ್ತಿರ ಹಿಡಿದು ಕೊರವಂಜಿ ಹೇಳಿದಳು. 
'ಗಿಳಿಯಮ್ಮಂಗೆ ಸೋಕ್ಕವಿಲ್ಲ. ಇವತ್ತು ಗಿಳಿಯಮ್ಮ ಚೀಟಿ ತೆಗೀಲಿಕ್ಕಿಲ್ಲ.' 
“ಅದು ಚೀಟಿ ತೆಗೀದಿದ್ರೆ ದುಡ್ಡೂ ಸಿಗ್ಲಿಕ್ಕಿಲ್ಲ' ಲಕ್ಷ್ಮಿ ಹೇಳಿದಳು. 
ಕೊರವಂಜಿ ಮ್ಲಾನವದನಯಾದಳು. 
“ಗಿಳಿಯಮ್ಮಂಗೆ ಏನೇನೂ ಕೊಡೋದಿಲ್ಲ. ಇವತ್ತದು ಏನೂ ತಿಂದಿಲ್ಲ. 
ಗೂಡಿನಲ್ಲಿಟ್ಟಿದ್ದ ಚಿಕ್ಕ ತಟ್ಟೆಯಲ್ಲಿ ಧಾನ್ಯ ತುಂಬಿದ್ದುದನ್ನು ನಾನು ಕಂಡೆ. 
ಸಾಮಕ್ಕಿಯಂಥ ಧಾನ್ಯ. 
"ಸ್ವಲ್ಪ ಹಾಲು ಕೊಟ್ಟರೆ ?' ನಾನು ಕೇಳಿದೆ. 
“ಗಿಳಿಯಮ್ಮ ಏನೂ ಕುಡಿಯಾಕಿಲ್ಲ. ಅದ್ಯೇನೂ ಕೂಡ್‌ದು.' 
"ಗಿಳಿಗೇನಾಗಿದೆ ?' 
"ಹೊರ್ಕಟೆ, ರಾತ್ರೀ ಹಗಲೂ ಹೊರ್ಕಟೆ, ಕಣ್ಣು ತಾಗಿದ್ದು.' 
"ಅದು ಸತ್ತೋದಿತಾ?' ನಾನು ಕೇಳಿದೆ. 
"ಗೊತ್ತಿಲ್ವಮಾ? ಆಕೆ ಹೇಳಿದಳು. | 
ಗಿಳಿಗೆ ಎಲೆ ಹಸುರು ಬಣ್ಣವಿತ್ತು. ಕೂಕ್ಕಿನ ಮೇಲೆ ಗಾಯದ ಕಲಗಳಿದ್ದ ವು. 
ದೈನ್ಯತೆ ಬಿಂಬಿಸುವ ಕಣ್ಣುಗಳು ಆ ಗಿಳಿಗಿದಂತೆ ನನಗೆ ಭಾಸವಾಯಿತು. 
“ಇದಕ್ಕೆಷ್ಟು ಪ್ರಾಯ ಆಗ್ಬಹುದು?' ನಾನು ಕೇಳಿದೆ. 
“ಇದಕ್ಕೆ ಮುನ್ನೂರು ವಯಸ್ಸಾಯ್ರಮಾ? ಕೊರವಂಜಿ ಹೇಳಿದಳು. 
ಸುಳ್ಳು ಹೇಳ್ಬೇಡ ಕೊರವಂಜಿ' ಲಕ್ಷ್ಮಿ ಹೇಳಿದಳು. 
“ಹೌದಮ್ಮಾ ನಿಜಕ್ಕೂ ನನ್ನಪ್ಪನ ಅಮ್ಮನ ಗಿಳಿಯಿದು. ಅವರಿಗೆ ಅವರ ತಂದೇ 
ಕೃಯಿಂದ ಸಿಕ್ಕಿದ ಗಿಳಿಯಿದು.' 
“ಇದರ ಹೆಸರೆಂತ ?' 
"ಸಿವಗಾಮಿ.' 
"ಹೆಣ್ಣು ಗಿಳಿ, ಅಟಿ? 


> 


(೬೪ 


36 ಬಾಲ್ಯದ ನೆನಪುಗಳು 


"ಹೌದು, ಹೆಣ್ಣು ಗಿಳಿ.' 
ಶಿವಗಾಮಿಯನ್ನು ಹೊರತೆಗೆದು ಕೊರವಂಜಿ ಅದರ ನೆತ್ರಿಗ ಮುತ್ತಿಟ್ಟ ಲು 
ಮಡಿಲಲ್ಲಿ ಮಲಗಿ ನಿದ್ರಿಸಿದ್ದ ಮಗು ಎದ್ದು ಅಳತೊಡಗಿತು. 
"ನಾನು ಗಿಳಿಯನ್ನು ಮುಟ್ಟಿಯಾ?' 
"ಮಗೂನ ಕೈಯಿಂದ ಗಿಳಿ ಹಾರಿ ಬಿಟ್ಟೀತು. ಅವ್ರ ಕೈಗೆ ಗಿಳೀನ್ನ ಕೂಡ್ಬೇಡ' ಲಕ್ಷ್ಮಿ 
ಹೇಳಿದಳು. 
"ಗಿಳಿಯಮನಿಗ ಓಡಿಕ್ಕಾಗೋದಿಲ್ಲ. ಅದಕ್ಕೆ ಸೋಕವಿಲ್ಲ' ಕೊರವಂಜಿ 
ಹೇಳಿದಳು. 
ನಾನು ಅದನ್ನು ನೇವರಿಸಿದೆ. ಅದರ ಕುತ್ತಿಗೆಯಲ್ಲಿ ಒಂದು ನಾಡಿ 
ಮಿಡಿಯುವುದನ್ನು ನಾನು ಅದ್ಭುತವೆಂಬ ೦ತೆ ಕಂಡು ಓಡಿದ. ಅದು ರೆಕ್ಕಯನ್ನು 
ಒಮ್ಮೆ ಅಗಲಿಸಿ ಒಳಿಕ ಸೋತ ಭಾವದಿಂದ ನನ್ನ ಅಂಗೈಯಲ್ಲಿ ಸುರುಟಿ ಕೂತಿತು. 
ಅದರ ರಕ್ಕಯಲ್ಲಿ ಅಂಟಿದ್ದ ಉಮು, ಕಸಗಳನ್ನು ನಾನು ಊದಿ ಕಡವಿದ. 
ನಾನು ಗಿಳಿಯನ್ನು ಕೆಳಗಿದ್ದ" ls 
"ಗಿಳಿಯಮೃ ಹಾರ್ಲಿಕ್ಕಿಲ್ಲ.' 


ಸ್ವಲ್ಪ ಕುಂಟುತ್ತಿತ್ತು. 

"ಅದರ ಕಾಲಿಗೇನಾಯ್ತು?' 

"ಬೆಕ್ಕಿಡಿದದ್ದು. ಸರಿಗೆಯ ಎಡೇಂದ ಬೆಕ್ಕಿಡೀತು. ದುಡ್ತು ಕೊಟ್ರೆ ಕೈ 
ನೋಡ್ಬೋದಮ್ಮಾ 

ನಾನವಳಿಗೆ ಒಂದಾಣೆ ಕೊಟ್ಟಿ. 

"ಮಾನಗೆಟ್ಟ ಗಂಜಿ ಉಣ್ಣಾಕ್ಕಿಲ್ಲ' ಕೊರವಂಜಿ ನನ್ನ ಎಡದ ಕೈ ನೋಡುತ್ತಾ 
ಹಾಡಿದಳು. ಮತ್ತವಳು ಭತ್ತ ಕುಟ್ಟೋ ಮನೆಯಿಂದ ಹೊರಕ್ಕೆ ನಡೆದು ಬಾಯಲ್ಲಿದ 
ವೀಳ್ಯದೆಲೆ ಮುಂತಾದುವನ್ನು ಹೊಗೆ ಮಣ್ಣಿನಲ್ಲಿ ಉಗುಳಿದಳು. 

"ನನ್ನ ಮದ್ವೆ ಯಾವಾಗಾಂತ ಹೇ ೇಯಾ' ಲಕ್ಷ್ಮಿ ಕೊರವಂಜಿಯನ್ನು ಕೇಳಿದಳು. 


. ದಡ್ಡುಗಳಿಂದ ಕೂಡಿದ ಚೌಕಾಕೃತಿಯ ಕೈಯನ್ನು ಕೊರವಂಜಿಯ ಕಡ ಚಾಚಿ ಕಣ್ಣು 
ಮುಚ್ಚಿ ಧ್ಯಾನಸ್ನಳಾದವಳಂತ ಅವಳು ನಿಂತಳು. ನನಗ ನಗು ಬಂತು. "ಯಾಕಮ್ಮಾ 
ನಗ್ಮೀಯಾ ? ಬಡೋರಿಗೂ ಮದ್ವೇಂತ ಬೇಡ್ವ?' 

ಕೂರವಂಜಿ ಗಂಟಲು ಸರಿಪಡಿಸಿದಳು. ಅವಳು ಲಕ್ಷ್ಮಿಯ ಅಂಗೈಯನ್ನು ಬಹಳ 
ಹೊತ್ತು ದುರುಗುಟ್ಟಿ ನೋಡಿದಳು. 

"ನಿಮ್ಗೆ ಮದ್ವಯ ರೇಖೇನೇ ಇಲ್ಲಲ್ಲಮ್ನಾ? ಅವಳು ಹೇಳಿದಳು. 

"ನಂಗೀ ಜನದಲ್ಲಿ ಮದುವೇನೇ ಯೇ ಇರ್ಲಕ್ಕಿಲ್ದ | 

"ಇಲ್ವಲ್ಲಾ ಆದರೆ, ರೇಖ ಕಾಣ್ತದೆ. ಎಲ್ಲು ಗಂಡು, ಮೂರು ಹಣ್ಣು' 

"ನನ್ನ ಗೋಯಿನೋರಿನ ದೈವವೇ... ನನ್‌ನ ಮೋಸ ಮಾಡ್ಕಾನೆ ? ಆ ಹಡಬೆಗೆ 

ಟ್ಟಿದವ ನನ್‌ನ ಮೋಸ ಮಾಡ್ಕಾನ ?' 


ಬಾಲ್ಯದ ನೆನಪುಗಳು 37 


ಲಕ್ಷ್ಮಿ ಜೋರು ಜೋರಾಗಿ ಅಳತೊಡಗಿದಳು. ಕೊರವಂಜಿ ತನ್ನ ರವಕೆ ತುದಿ 
ಗಟ್ಟಿ ಕಟ್ಟಿದಳು. ಮಗುವನ್ನೆತ್ತಿ ತೂಗು ಬಟ್ಟೆಯಲ್ಲಿ ನೇತು ಹಾಕಿ ಗಿಳಿಗೂಡು 
ತೆಗೆದುಕೊಂಡು ಬೇಲಿಯ ಕಡೆಗೆ ಬೇಗ ಬೇಗ ನಡೆದಳು. 

"ನನ್ನ ಆಣೆಯೂ ಹೋಯ್ತಲ್ಲೋ' ಲಕ್ಷ್ಮಿ ಅತ್ತಳು. 

"ನಿನ್ನ ಆಣೆಯಲ್ಲ ಹೋದ್ದು. ನನ್ನ ದುಡ್ಡಲ್ವೆ ನಾನು ಕೊಟ್ಟದ್ದು?' 

"ಈ ಮಗೂನ ದುಡ್ಡು ಹೋಯ್ತಲ್ಲೋ! ಈ ದರಿದ್ರ ಹಿಡಿದ ಕೊರವಂಜಿಗಳು 
' ಮನೆಗೆ ಸೇರ್ಸೋದಿಕ್ಕೆ ಯೋಗ್ಯರಲ್ಲಾ. ಅಜ್ಜಮನಿಗೆ ಗೊತ್ತಾದ್ರೆ ನನ್‌ನ್ನ ಬೈದು ಕಣ್ಣು 
ತೆಗೆದಾರು' ' 

"ನೀನು ಕರೆದದ್ದಕ್ಕಲ್ವಾ ಆ ಕೊರವಂಜಿ ಬಂದದ್ದು?' 

"ಅದೀಗ ಚೆನ್ನಾಯ್ತು. ನಾನು ಕೊರವಂಜಿಗಳನ್ನೆಲ್ಲ ಕರೀಲಿಕ್ಕಿಲ್ಲಪ್ಪ. ಇಲ್ಲಿಗವಳನ್ನು 
ಕರ್ದದ್ಯಾರು? ನಂಗೊತ್ತಿಲ್ಲ. ಶಂಕರನಾಯರೇ ಕರೆದಿರ್ಬೇಕು.' ಲಕ್ಷ್ಮಿ ಧ್ವನಿ ತಗ್ಗಿಸಿ 
ಹೇಳಿದಳು. 


ಒಮ್ಮೆ ನಾನು ಅಜ್ಜಿಯ ಕಲಸದವರೂಂದಿಗೆ ಗುರುವಾಯೂರಿಗೆ ಹೋಗುತ್ತಿದ್ದಾಗ 
ವೈಲತೂರಿನಲ್ಲಿ "ಹೋಹೋ' ಎಂಬುದಾಗಿ ಗಟ್ಟಿ ಶಬ್ದ ಮಾಡುತ್ತ ಹೋಗುತ್ತಿದ್ದ 
ಜನಗಳ ಒಂದು ಗುಂಪನ್ನು ನೋಡಿದೆ. ಸಂಘದ ನಾಯಕ ಅಂಗಿ ಧರಿಸದ ಓರ್ವ 
ದಢೂತಿ ಮನುಷ್ಯನಾಗಿದ್ದ. ಆತನ ಅಗಲವಾದ ಬಾಯಿಂದ ಕರ್ಕಶವಾದ ಆ ಧ್ರ 
ಆಗಾಗ ಹೊಮ್ಮುತ್ತಿತ್ತು. ಅಜ್ಜಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಒಂದು 
ಮಾಮರದ ಹಿಂದೆ ಅವಿತಳು. ಕೆಲಸದವರು, ತಬ್ಬಿಬ್ಬುಗೊಂಡದ್ದರಿಂದಲೇ 
ಇರಬೇಕು, ತೆಂಗಿನ ಹೂಂಡಕ್ಕ ಕಾಲು ಜಾರಿ ಬಿದ್ದದ್ದು. ಅಲ್ಲಿಂದ ಮೇಲೇಳಲಿಕ್ಕೆ 
ಅವರು ಕಾಲಿನ ಕಸರತ್ತು ಮಾಡುತ್ತಾ ಪಾಡು ಪಡುತ್ತಿದ್ದರು. ಅಜ್ಜಿ ಅಂಗೈಯಿಂದ 
ತನ್ನ ಬಾಯಿ ಮುಚ್ಚಿ ನಕ್ಕರು.' 

"ಹೋ' ದಡಿಯ ಮತ್ತೊಮ್ಮೆ ಕೂಗಿದ. ಆತ ನನ್ನ ಅಜ್ಜಿಯನ್ನು. ಸೂಕ್ಷವಾಗಿ 
ನೋಡುತ್ತ ನಿಧಾನವಾಗಿ ದಾಟಿ ಹೋದ. ಅಜ್ಜಿಯ ಕನ್ನ ನಾಚಿಕೆಯಿಂದಲೇ 
ಇರಬೇಕು, ಕೆಂಪಾಯಿತು. 

"ಯಾರು ಆ ದಡಿಯ? ಯಾಕ ಆತ ಹೋ ಹೋಂತ ಕೂಗೋದು?' 

'ಅದೊಬ್ಬ ನಂಬೂರಿ. ತಂಬುರಾನ್‌, ನಂಬೂರಿ ಮುಂತಾದೋರು ನಡದು 
ಹೋಗುವಾಗ "ಹೋಹೋ' ಅನ್ನಾರೆ. ಮೈಲಿಗೆ ಮಂದಿ ಹತ್ತಿರ ಸುಳಿಯದಿರಲೀಂತ.' 

"ಮೈಲಿಗೆ ಮಂದಿಯಾ ?' 

'ಜ್ಲಂ. ಕೆಳಜಾತಿಯವರು. 

"ನಾವು ಕಳಜಾತಿಯವರಾ ?' 

"ನಾವು... ಕೆಳಜಾತಿಯವರಲ್ಲ......... ಆದರೂ ನಾವು ಅವರಷ್ಟು 
ಮೇಲ್ಜಾತಿಯವರಲ್ಪಲ್ಲ.' 

“ಅವರನ್ನು ಕಂಡಾಗ ಹೆದರಿದಿರಿ ಅಲ್ವೆ ?' 


> 


38 


ಬಾಲ್ಯದ ನೆನಪುಗಳು 


"ಹೆಧ್ರಿಕೆಯೇನೂ ಇಲ್ಲ' ತೆಂಗಿನ ಗುಂಡಿಯಿಂದ ಉಣ್ಣಿಮಾಯ ಮೇಲೆದ್ದಳು. 
ದೇವಕಿ ಆಗಲೂ ತನ್ನ ತೋರವಾದ 


ಕಣಕಾಲುಗಳನ್ನು ಮೇಲಕ್ಕೆತ್ತು ತ್ರ 
ಒದ್ದಾ ಡುತ್ತಿದ್ದಳು. 


"ನನ್ನಿಂದಾಗಲ್ಲಪ್ಲಾ ನನ್ನಿಂದಾಗಲ್ಲ' ಅವಳು ಏದುಸಿರಿನ ನಡುವೆ ಕೂಗಿದಳು. 
"ನಂಬೂರ್ಯೊಡೇರನ್ನು ಕಂಡಾಗ ಅಮ್ಟೋೊರಿಗೆ ಜೀವವೇ ಹೋಗಿ ಬಿಡು 
ಉಣ್ಣಿಮಾಯ ಹೇಳಿದಳು. “ಕೈಕಾಲುಗಳು ತಣ್ಣೀರಿನ ಹಾಗೆ ತಂಪಾಯ್ತು.' 
"ಈಚೆಗೇಳಂತೂಮ್ಮೆ ನಿನ್ನ ಕೋಮಾಳಿಬುದ್ಧಿ ತೋರಿಸ್ಟೇಡ' ಅಜ್ಜಿ ಬಾಗಿ ನಿಂತು ' 
ಒಂದು ಕೈಯನ್ನು ದೇವಕಿ ಕಡೆ ಜಾಚಿದರು. 
"ನಂಗೆ ಹತ್ತೋಕೆ ಆಗಲ್ಲಮ್ಯೋ.... ನಾನಿಲ್ಲೇ ಸತ್ತೋಗ್ರೇನೆ ನನ್ನಮ್ಮೋ..' 
ದೇವಕಿಯ ಕಣ್ಣುಗಳು ವಿಕಾರವಾದುವು. ಕಣ್ಣಗೊಂಬೆ ಮೇಲಕ್ಕೆ ಏರತೊಡಗಿತ್ತು. 
"ಇದೇನಿವಳಿಗೆ' ಹುಚ್ಚು ಹಿಡೀತಾ?' ಅಜ್ಜಿ ಯಾರೊಂದಿಗೆ ಎಂದಿಲ್ಲದೆ ಕೇಳಿದರು. 
ನಮನ್ನು ದಾಟಿ ಹೋದ ನಂಬೂದಿರಿಯೂ ಬಳಗದವರೂ ಹಿಂದಿರುಗಿ ಬಂದರು 


ಏನಾಯ್ತು?' ಆತ ಕೇಳಿದ. ಅಜ್ಜಿ ಉತ್ತರಿಸಲಿಲ್ಲ. "ದೇವಕಿ ಅಮ್ಟೋರು ತೆಂಗಿನ 
ಗುಂಡಿಗೆ ಬಿದ್ರು. ಈಗ ಏಳ್ಳಿಕ್ಕೂಡೋದಿಲ್ಲ. ದೃಷ್ಟಿ ಮೇಲೆ ಹೋಗ್ತಾ ಉಂಟು 
ಮೂರ್ಛೆರೋಗಾಂತ ತೋರ್ತದೆ' ಉಣ್ಣಿಮಾಯ ಹೇಳಿದಳು 

ನಂಬೂದಿರಿ ದೇವಕಿಯ ಕಾಲುಗಳನ್ನು ನೋಡಿದರು 


ರಾಮಾ, ಅದನ್ನು ಹಿಡಿದೊಮ್ಮೆ ಹತ್ತಿಸ್ತೀಯಾ' ಆತ ಗುಂಪಿನಲ್ಲಿದ್ದ ಒಬ್ಬನಲ್ಲಿ 
ಹೇಳಿದರು. 
ಕಪ್ಪಗೆ ದಪ್ಪಕ್ಕಿದ್ದ ಒಬ್ಬ ಯುವಕ ದೇವಕಿಯನ್ನು ಬಾಚಿ ಎತ್ತಿ ಒಂದು ಮಾವಿನ 


ಬುಡದಲ್ಲಿ ಮಲಗಿಸಿದ. ಅಷ್ಟು ಹೊತ್ತಿಗೆ ಅವಳ ಕಣ್ಣುಗಳು ಪೂರ್ಣವಾಗಿ ಮುಚ್ಚಿ 
ಹೋಗಿದ್ದವು. 


ದೇವಕಿ ನಿದ್ರೆಯ ಅಭಿನಯ ಮಾಡುತ್ತಿದ್ದಾಳೆಂದು ನನಗೆ ತೋರಿತು. 
"ಅದಕ್ಕೆ ಎಂತ ರೋಗವೂ ಇಲ್ಲ. ಹಾಂಕಾರ ತೋರ್ಸೂೋದು.. 
ಹೋಗ್ಲಾ " ೧ ನಂಬೂದಿರಿ ಅಜ್ಜಿಗೆ ಹೇಳಿದರು. 


© ರಂ೦. ನಿಂ 
ಹೋಹೋ ಎನ್ನುತ್ತಾ ಅವರು ಅಪ್ರತ್ತಕರಾದಾಗ ಅ 


ವ್ವ ಹೇಳಿದರು. 
ಇನ್ನು ದೇವಕಿಯನ್ನು ಕರ್ಕೊಂಡು ನಾನೆಲ್ಲಿಗೂ ಹೋಗ್ಲಿಕ್ಕಿಲ್ಲ ಮರ್ಯಾದ 
ಹೋಯ್ತು. 


ದೇವಕಿ ಹಾಂಕಾರ ತೋರಿಸ್ತಾಳಾ ?' ನಾನು ಏರುದನಿಯಲ್ಲಿ ಕೇಳಿದ 
ದೇವಕಿ ಮತ್ತೆಯೂ ಬಿಕ್ಕತೂಡಗಿದಳು. 


ಆತ ನನ್ನನ್ನು ಎತ್ತಿದಾಗ ಆತನ ಉಗುರು ತಾಗಿ ನನ್‌ತೂಡೇಲಿ ಗೀರು ಬಿತ್ತು 
ಉರಿಯೋದ್ರಲ್ಲಿ ಕೂಡೋ ದಿಲ್ಲ' ಅವಳು ಗೂಣಗಿದಳು. 


ಇ 


"ಹಾಗಿದ್ರೆ ಅಮ್ಚೋರಿಗೆ ಎಚ್ಚರವಿತ್ತು. ಅಲ್ವೆ ಟಃ ಉಣ್ಣಿಮಾಯ ಕೇಳಿದಳು. 


EE ಕಾರ್ಯಸ್ಥ ಅಮ್ಧೋರನ್ನು ಎತ್ತಿ ಮೇಲೆ ತಂದಾಗ ಅವ್ರಿಗೆ 
ಎಚ್ಚರವಿತ್ತು' ಉಣ್ಣಿಮಾಯ ಅಜ್ಜಿಯೊಂದಿಗೆ ಹೇಳಿದಳು. 


ಬಾಲ್ಕದ ನೆನಪುಗಳು 39 


"ಇನ್ನೀ ಜನ್ಮದಲ್ಲಿ ನಾನು ಇವಳನ್ನು ಕರ್ಕೊಂಡು ಎಲ್ಲಿಗೂ ಹೊಡಡ್ಲಿಕ್ಕಿಲ್ಲ' ಅಜ್ಜಿ 
ಹೇಳಿದರು. 

ಕಡಲಾಯಿ ಮನೆಯವರ ಕೊಳದಲ್ಲಿ ಇಳಿದು ಮುಖ ತೊಳೆದಾಗ ದೇವಕಿಗೆ 
ಮೈಮರೆಯುವಿಕೆ ನೀಗಿ ಸಾಕಷ್ಟು ಪ್ರಜ್ಞೆ ಮೂಡಿ ಬಂತು. 

"ನಂಗೇನು ಹಿಡೀತೂಂತ ನಂಗೇ ಗೊತ್ತಿಲ್ಲ ಮಗೂ' ಅವಳು ಹೇಳಿದಳು: "ಆ 
ನಂಬೂರ್ಯೊಡೇರ ಕಾರ್ಯಸ್ಥನ ಕಣ್ಣು ಕಂಡಾಗ್ಲೇ ನಾನು ಕುಸ್ಸೆ. ಕೋಳಿ ಮರೀನ್ನು 
ಕುಕ್ಕಿ ಕೊಂಡೊಯ್ಯೇದಕ್ಕೆ.ಬರೋ ಹದ್ದಿನ ಹಾಗಲ್ವೆ ಆಜನ ನನ್‌ನ್ನ ನೋಡಿದ್ದು 
ಹೀಗುಂಟಾ ಒಂದು ನೋಟ? ನನ್ನೆದೇಲಿ ನಿಮ್ಮ ಕೈಯಿಟ್ಟು ನೋಡಿ ಮಗೂ... 
ಎದೆ ಒಳಗಿಂದ ಒಂದು ಲಾಗ. ನನ್ನ ಮೈಯಿಡೀ ನಡ್ಲಿ ಹೋಯ್ತು. ನನ್ನ ತೊಡೇಲಿ 
ಆ ವ್ಯಕ್ತಿಯ ಉಗುರೂ ಕಂತಿತು. ನನ್‌ನ ಏನು ಮಾಡಿದ್ರೂ ಕೇಳ್ಳಿಕ್ಕಾರಿಲ್ವಲ್ಲ. ನಾನು 
ಕಲ್ಪೂ ಇಲ್ಲ. ನನ್‌ನ ಯಾರೂ ಬೇಕಾದ್ರೂ ಕೆರೀಬಹುದಲ್ಲ. ಯಾರೂ ಕೇಳ್ಳಿಕ್ಕಿಲ್ಲಲ್ಲ' 

ದೇವಕಿ ಕಂಠ ಬಿಗಿದು ಮಾತನಾಡುತ್ತಲೇ ಇದ್ದಳು. ಅಜ್ಜಿಯೂ 
ಉಣ್ಣಿಮಾಯೆಯೂ ನಮಗಿಂತ ಹತ್ತಡಿ ದೂರದಲ್ಲಿ ನಡೆಯುತ್ತಿದ್ದರು. ಅವರು 
ಪಾಯಸ ತಯಾರಿಸುವ ಕಡಾಯದ ಬಗ್ಗೆ ಚರ್ಚಿಸುತ್ತಿದ್ದರು. 

"ನಾನು ಯಾರಿಗೂ ಬೇಡ್ವಲ್ಲ' ದೇವಕಿ ಮುಂದುವರಿಸಿದಳು: "ನನ್‌ನ್ನನ್ಯಾರಿಗೂ 
ಇಷ್ಟವಿಲ್ಲಲ್ಲ. ನಾನು ಸತ್ರೂ ಯಾರಿಗೂ ದುಃಖವಿಲ್ಲ. ನಿಮ್ಮ ಕುಟುಂಬದೋರ್ಗೂ 
ನನ್‌ನ ಕಂಡ್ರೆ ಆಗೋದಿಲ್ಲ ಮಗೂ. ನಿನ್ನೆ ಸಂಜೆ ನಾನು ಅಂಗಳದಾಚೆ ಮಲ್ಲಿಗೆ 
ಕೊಯ್ಯೋದಕ್ಕೆ ಹೋಗೋವಾಗ ಅಜ್ಜಮ್ಮ ಹೇಳಿದ್ರು, ಎದುರ್ಗಡೆ ಅಂಗಳದಲ್ಲಿ 
ನಿಲ್ಲೇಡ, ಒಳಗೆ ಹೋಗು ದೇವಕೀಂತ. ಸಂಜೆ ಬಡಗಿನ ಅಂಗಳದಲ್ಲಿ ಬೆಳ್ಳಿಂಗಳು 
ನೋಡ್ತಾ ನಿಂತರೆ ನಿಮ್ಮ ಮುತ್ತಜ್ಜಿ ಹೇಳಿದ್ರು, ದೇವಕೀ ಒಳಗೆ ಹೋಗು, ಸಂಜೆ 
ಹೊತ್ತಿಗೆ ಹಿಂದಿನ ಜಗಲೀಲಿ ನಿಲ್ಬ್ದೇಡಾಂತ. ನೀವು ಹೇಳಿ ಮಗು, ನಾನಿನ್ನು ಎಲ್ಲಿ 
ನಿಲ್ಬೇಕೂಂತ ? ಮಲ್ಲಿಗೆ ಕೊಯ್ಲೂ ಬಾರ್ದು. ಬೆಳ್ಳಿಂಗಳು ನೋಡ್ಲೂಬಾರ್ದು. 
ನಾನಿನ್ನೇನು ಮಾಡ್ಬೇಕು ?' 

ಆ ಕ್ಷಣ ನನ್ನ ಕಣ್ಣುಗಳು ತುಂಬಿದವು. "ಪಾಪಜಳ್‌' ಕಾದಂಬರಿಯ ಕೊಸತ್ತಳಂತೆ 
ದೇವಕಿ ದುಃಖತೆ ಎಂದು ನನಗೆ ಅನ್ನಿಸಿತು. ನಾನಾಕೆಯ ಅಗಲವಾದ ದಡ್ಡುಗಟ್ಟಿದ 
ಅಂಗೈಯನ್ನು ಹಿಡಿದೆ. ನನಗೆ ಅಳು ತಡೆಯಲಾಗಲಿಲ್ಲ. ನನ್ನ ಬಿಕ್ಕಳಿಕೆ ಕೇಳಿ 
ಉಣ್ಣಿಮಾಯಿ ತಿರುಗಿ ನೋಡಿದಳು. 

"ಇದೀಗ ಚೆನ್ನಾಯ್ತು. ಮಗೂನ್ನ ಅಳಿಸಿ ಬಿಟ್ರು ಅಮ್ಯೋರು' ಅವಳು ಹೇಳಿದಳು. 

"ನಾಯೇನೂ ಮಾಡ್ಲಿಲ್ಲ” ದೇವಕಿ ಹೇಳಿದಳು. 

ಅಜ್ಜಿ ಹಿಂದಿರುಗಿ ಬಂದು ನನ್ನನ್ನು ಸಮಾಧಾನ ಪಡಿಸಿದರು. 

"ದೇವಕಿಗೆ ಏನೂ ಆಗ್ಲಿಲ್ಲ ಕಮಲಾ. ಅವ್ಳು ಸುಮ್ನೆ ಹಾಂಕಾರ 'ತೋರ್ಸಿದಲ್ವ? 
ಯಾರೊಬ್ಬರ ದುಃಖವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲೇ ಹೋದ್ರೆ ನೀನು ಹೇಗೆ 
ಬದುಕ್ತೀಯಾ ? ಅವಳ್ನ ಎತ್ತಿಕೊ ಉಣ್ಣಮಾಯೆ. ಬಿಸಿಲು ಜೋರಾಗೋದಕ್ಕೆ 
ಮೊದ್ದು ನಾವು ಗುರುವಾಯೂರಿಗೆ ತಲುಪಬೇಡ್ವ ?' 

"ಈ ಹಾಂಕಾರ ಬಾಕಿದ್ದೋರತ್ರ ಸಾಲ್ಲಾ ಅಮ್ಯೋರ ? ಮಗೂನತ್ರ ಬೇಕಾಗಿತ್ತಾ?' 


40 | ಬಾಲ್ಕದ ನೆನಪುಗಳು 


ಉಣ್ಣಮಾಯ ಕೇಳಿದ್ದು. ದೇವಕಿ ತನ್ನ ಮೂಗಿನ ಹೊಳ್ಳೆಗಳನ್ನು ಅಗಲಗೊಳಿಸಿದಳು. 
ಅವಳ ಕಣ್ಣುಗಳು ಕೆಂಪಾದದ್ದು ಕಂಡು ಬಂತು. ಅವಳು ಮತ್ತೊಂದು ತೆಂಗಿನ 
ಹೊಂಡಕ್ಕಿಳಿದು ಆ ಕ್ಷಣದಲ್ಲಿ ಕಣ್ಮರೆಯಾದಳು. 

"ಮತ್ತೆಯೂ ಬಿದ್ದೇ ತೆಂಗಿನ ಹೊಂಡಕ್ಕೆ ?' ಅಜ್ಜಿ ಕೇಳಿದರು. 

“ಅಮ್ಟೋರು ಮೂತ್ರ ಮಾಡಿಕ್ಕಿಳಿದದ್ದು. ನನ್‌ಗೆ ಶಬ್ದ ಕೇಳ್ತಿದೆ' ಉಣ್ಣಿಮಾಯ' 
ಹೇಳಿದಳು. 


ಅಂಬಾಳತ್ತಿನ ಕುಟುಂಬ ಅಂದು ವಿಭಜನೆಗೊಂಡಿರಲಿಲ್ಲ. ನಮ್ಮ ಅತ್ತೆಯ ಮೂವರು 
ಸೋದರರು ಮತ್ತು ಮೂವರು ಸೋದರಿಯರು ಆ ಮನೆಯಲ್ಲಿಯೇ ಇದ್ದರು. 
ಕೊನೆಯ ಸೋದರಿ- ಶಾರದಕ್ಕ ಎಂಬುದಾಗಿ ಕರೆಯಲ್ಪಡುತ್ತಿದ್ದ ಶಾರದಮ್ಮ 
ಅವರೂ ಅವರ ಗಂಡನೂ ಮಕ್ಕಳೂ ಒಂದು ವಾರದ ರಜೆಯಲ್ಲಿ ಊರಿಗೆ ಬಂದಿದ್ದ 
ಸಮಯದಲ್ಲಿಯೇ ಇರಬೇಕು, ಕಳಗೆ ಹೇಳಿದ ಎರಡು ಪದಗಳು ಇದ್ದಕ್ಕಿದ್ದಂತೆಯೆ 
ಒಂದು ದಿನ ಆ ವಾತಾವರಣದಲ್ಲಿ ಪ್ರತಿಧ್ವನಿಗೊಂಡದ್ದು. 

"ಮುನ್ಲೀಫರು ಬರುತ್ತಾರೆ' ಮುನ್ಸೀಫರೂ ಹೆಂಡತಿಯೂ ಶಾರದಕ್ಕನ ಹಾಗೂ 
ಅವರ ಗಂಡನಾದ ಎಂಜಿನಿಯರ್‌ ಕುಮಾರಮೇನೋನ್‌ರ ಸ್ನೇಹಿತರಾಗಿದ್ದರು. 
ಕುಲೀನರು, ಸಂಸ್ಕಾರ ಉಳ್ಳವರು, ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣತಿ ಉಳ್ಳವರು. 
ಅದಕ್ಕೂ ಹೆಚ್ಚಾಗಿ ಹಣವಂತರು. 

"ಮುನ್ಸೀಫ್ರ ಬರ್ತಾರೆ' ಮಾಲತಿ ಕುಟ್ಟಿ ನನ್ನಲ್ಲಿ ಹೇಳಿದಳು: "ನಾಲ್ಕು ದಿವಸ 
ಅಂಬಾಳತ್ರಿನಲ್ಲೆ ಇರ್ತಾರಂತೆ. ಮಕ್ಳೂ ಬರ್ತಾರೆ. ಒಂದು ಮಗೂಗೆ ನಮ್ಮೇ 
ಪ್ರಾಯಾಂತೆ. ಗಮ್ಮತ್ತು. ನಮ್ಗೆ ಆಡ್ಜೋದಲ್ವಾ ?' 

ಪಶ್ಚಿಮದ ಚಾವಡಿಯಿಂದ ಅತ್ತೆಯ ಹಿರಿಯ ಸಹೋದರಿ ಸಣ್ಣಕ್ಕ ಎಂದು 
ಕರೆಯಲ್ಪಡುವ ಪಾರುಕುಟ್ಟಿಯಮ್ಮ ತನ್ನ ಸೋದರ ಸೋದರಿಯರಿಗೂ 
ಮನೆಯಲ್ಲಿರುವ ಮಕ್ಕಳಿಗೂ ಕೆಲಸದವರಿಗೂ ಭಿಕ್ಷ ಬೇಡುವುದಕ್ಕೆ ಬರುವವರಿಗೂ, 
ದನಗಳಿಗೂ ಎಲ್ಲ ಕೇಳಲಿ ಎಂಬಂತೆ ಗಟ್ಟಿಯಾಗಿ ಕೂಡಿ ಹೇಳಿದಳು: 

“ಮುನ್ಲೀಫ್‌ ಬರ್ತಿಯಾರೆ.' 

ಮೀನಾಕ್ಷಿಯಕ್ಕನ ಮೇಲುಸ್ತುವಾರಿಯಲ್ಲಿ ಮುಖದ್ದಾರವನ್ನೂ ಚಾವಡಿಯನ್ನೂ 
ಬಚ್ಚಲು : ಕೋಣೆಯನ್ನೂ ನೀರು ಹಾಕಿ ತೊಳೆಯುವ ಕೆಲಸ ಕೂಡಲೆ 
ಪ್ರಾರಂಭವಾಯಿತು. ಎಡ ಅಂಗೈಯನ್ನು ಅಂಡಿಗೆ ಆತುಕೊಟ್ಟು ಮರುಕೈಯಲ್ಲಿ ಕುತ್ತಿ 
ಹಿಡಿಸೂಡಿ ಓಡಿದು ಮರಿಯಾ ಸಣ್ಣ ಮುಗುಳ್ನಗೆಯೊಂದಿಗೆ ಅತ್ತ ಇತ್ತ ನಡೆದಳು. 
ಅಂದು ಅವರಿಗೆ ಇಪ್ಪತ್ತು ವಯಸ್ಸಿದ್ದಿರಬಹುದು. ದಪ್ಪನೆಯ ಶರೀರ. ಸ್ಟಿಂಗಿನ ಹಾಗೆ. 
ಗುಂಗುರು ಕೂದಲು. ಹಿಂದೂಗಳ ರವಿಕೆಯನ್ನೂ ಕ್ರಿಶ್ಚಿಯನ್ನರ ಅಡ್ಡ ಸಂಚೆಯನ್ನೂ 
ಧರಿಸುತ್ತಿದ್ದಳು: ಇಟ್ಟಿಯಚ್ಚನ್‌ರ ಪತ್ನಿ ಮರಿಯ - ಮತ್ತೂಬ್ಬ ಮರಿಯ - ತೆಳ್ಳನೆಯ 

ಹಪ್ರಕೃತಿಯವಳು. ಅವರು ಯಾವತ್ತೂ ಕೆಲಸ ಹೆಚ್ಚಾಯಿತೆಂಬ ಆಕ್ಷೇಪ 
ಹೇಳುತ್ತಿದ್ದವರು. ಅವರ ಕೈಯಲ್ಲಿ ಸೆಗಣಿ ಸಾರಿಸುವ ಚಟ್ಟಿಯೂ ಹಾಳೆಯ 


ಬಾಲ್ಯದ ನೆನಪುಗಳು 41 


ತುಂಡುಗಳೂ ಕಾಣಿಸಿದವು. ಅವರ ಗುಂಪಿನಲ್ಲಿ ದೊಡರೋತು, ಚಿಕ್ಕರೋತು 
ಎಂಬುದಾಗಿ ಕರೆಯಲ್ಪಡುವ ಇಬ್ಬರು ಹೆಂಗಸರಿದ್ದರು. ಕೋಣೆಗಳನ್ನು 
ಶುಚಿಗೊಳಿಸುವುದರಡಗೆ ' ಸಣ್ಣ ಪುಟ್ಟ ಕಲಹಗಳೂ ಅಪಸ್ವರಗಳೂ ಕೇಳಿ 
ಬರುತ್ತಿದ್ದವು. ನಲ ಶುಚಿಗೊಳಿಸಿ ಯಾದ ಮೇಲೆ ಅಂಗಳದ ಹುಲ್ಲು ಕೀಳುವ ಸರಳ 
ಕಲಸ ಪ್ರಾರಂಭವಾಯಿತು. ಅದು ಕ್ರಿಶ್ಚಿಯನ್‌ ಹೆಂಗಸರ ಜವಾಬ್ದಾರಿಯಾಗಿತು 
ಮತ್ತೆ ಅಂಬಾಳತ್ತಿನ ಮನೆಯ ಕೆಲಸದವರ ಸಮೂಹ ನೆರೆಕರೆಯವರ ಹತ್ತಿರ 
ತಲುಪಿತು. ನಾಲಪ್ಪಾಟ್ಟನ ಪೂರ್ವಚಾವಡಿಗ ಎದುರುಬದುರಾಗಿದ್ದ ಅವರೆಯ 
ಚಪ್ಪರದಿಂದ ಸಾವಿರಗಟ್ಟಲೆ ಅವರೆ ಕೋಡುಗಳನ್ನವರು ಚಿವುಟಿ ತೆಗೆದರು. 
ಮಹಾಬಲಹುಳಿ ಮರ ಅಲುಗಾಡಿಸಿ ಹತ್ತು ಹನ್ನೆರಡು ಹುಳಿಗಳನ್ನು ಬೀಳಿಸಿದರು. 
ಉತ್ತರದ ಹಿತ್ತಿಲಿನಲ್ಲದ್ದ ಬೆಂಡೆ ತೋಟದಿಂದ ಇನ್ನೊ ಬೆಳೆದಿರದ ಬೆಂಡೆಕಾಯಿ 
ಕೊಯ್ದು ತೆಗೆದರು. ಹಾಗಲ ಚಪ್ಪರದಿಂದ ಹಾಗಲಕಾಯನ್ನೂ ತೆಂಗಿನ ಬದಿಯ 
ಚಪ್ಪರದಲ್ಲಿದ್ದ ಕುಂಬಳ ಕಾಯಿಯನ್ನೂ ಕಿತ್ತು ತೆಗೆದರು. 


“ಆ ಮುಂಡಪ್ಪದ ಮಾವನ್ನು ಕೊಯ್ದೇಡ. ಅದು ಮಕ್ಕಿಗೆ ತುಂಬ ಇಷ್ಟ.' ಮುತ್ತಜ್ಜಿ 
ಕೂಗಿ ಹೇಳಿದರು. ಇಟ್ಟಿಯಚ್ಚನೂ Ws rol ks; 


ಮಂಡಪ್ರಮರವನ್ನು ನೋಡದೆ ಮುಂದೆ ಹೋಗುತ್ತಿದ್ದರು. ಮು ನತ್ವಜ್ಞಿಯ ಮಾತು 
ಕೇಳಿ ಅವರು ಹಿಂದಿರುಗಿ ನೋಡಿದರು. ಮುಂಡಪ್ಪ್ತಮರದಲ್ಲಿ ಕೈಯಳತೆಗೆ ಸಿಕ್ಕುವ 
ಬೆಳೆದು ನಿಂತ ಮಾವಿನ ಕಾಯಿಗಳನ್ನವರು ಕಂಡರು. 

"'ಮುನ್ಸೀಫಿಗೂ ಮಕ್ಳುಂಟಲ್ಲ. ಅವಕ್ಕೂ ಮಾವಿನ ಹಣ್ಣು ತಿನ್ನೋ ಆಸೆ 
ಇರ್ಲೀಕ್ಕಿಲ್ದೆ ?' ಜಾಪುನ್‌ ನಾಯರ್‌ ಹೇಳಿದರು. ಮಾವಿನ ಮರಕ್ಕೆ ಅಚ್ಯುತನ್‌ 
ನಾಯರ್‌ ಹತ್ತಿದರು. ಒಂದು ಕೊಂಬೆ ತುಂಡಾಗಿ ಬಿತ್ತು. ಕುಕ್ಕೆ ತೂಟ್ಟೆಗಳು 
ು೦ಬಿದವು. ಹಿಂದಿರುಗುವಾಗ ಗದ್ದೆಯಿಂದ ಸೌತೆಮಿಡಿಗಳನ್ನೂ ಮಾಂಬುಳ್ಳಿಕೃಷ್ಣನ 
ಅಂಗಳದಿಂದ ಕೆಂಪು ಕೀರೆಯನ್ನೂ "ಕೊಯ್ಯು: ವುದಕ್ಕವರು ಮರೆಯಲಿಲ್ಲ. 

“ಒಟ್ಟು ಎಷ್ಟು ಜನ ಬರ್ತಾರ (1 ಅಜ್ಜಿ ಯಾರೊಂದಿಗೆ ಎಂದಿಲ್ಲದೆ ಕೇಳಿದರು. 

ಯಾರೂ ಅದಕ್ಕೆ ಉತ್ತರ ಹೇಳಲಿಲ್ಲ. ಅಂಬಾಳತ್ರಿನ ಭತ್ತ ಕುಟ್ಟೋ ಮನಯಲ್ಲಿ 
ಅವಲಕ್ಕಿ ಕುಟ್ಟುತ್ತಿದ್ದರೆ. ಎಂಬುದಾಗಿ ಉಣ್ಣಿ ಮಾಯ ಬಂದು. ರಿಪೋಟ್‌: 
ಮಾಡಿದಳು. 


ಆ 


ಊಟ ಮುಗಿದು ಎಲ್ಲರೂ ನಿದ್ರಿಸುವ ಹೊತ್ತಿಗೆ ಅಂಬಾಳತ್ತಿನಿಂದ 


ಮತ್ತೂಬ್ಬ ವೃಕ್ತಿ ಬಂದ. ಗೋಯಿಶ್ಕಾರ್‌ ನಾಚಿಕೊಂಡು ಕೆಳಹಾಕಿದ 
ಮುಖದೂಂದಿಗೆ ದಕ್ಷಿಣದ ಚಾವಡಿಯಲ್ಲಿ ನಿಂತು ಗಂಟಲಲುಗಿಸಿದ. 


ಏನು ಗೋಯಿಶ್ಲಾರ ?' 

ಮುದ್ಬಫಿಗೆ ಎಲ ಹಾಕೋದು ಮೇಜಿನ ಮೇಲೆ. ಒಂದು ಮೇಜಿನ ಹೂದ್ಕ 
ಬೇಕು. ಕಲ್ಕತ್ತೇಂದ ತಂದ ಯಾವ್ದಾದ್ರೂ ಹೊದ್ಕೆ ಇದ್ರೆ ಕೂಡ್ಲಿಕ್ಕೇಳ್ಮಾರೆ.' 

ಅದೇ ಹೊತ್ತಿಗೆ ಏದುಸಿರು ಬಿಡುತ್ತ ॥ ಬಂದ ಇನ್ನೊಬ್ಬ ದೂತ ಹೇಳಿದ: 


42 | ಬಾಲ್ಕದ ನೆನಪುಗಳು 


"ಜಾಯಕಪ್ಪು ಬೇಕೂಂತೇಳಿದ್ರು. ಅಡೀಲಿಡ್ಲಿಕ್ಕೆ ಸಾಸುರೂ. ಮುಂಚೀಪಿಗೆ ಚಾಯ 
ಕುಡೀಲಿಕ್ಕೆ.' 

ಅಜ್ಜಿ ತಬ್ಬಿಬ್ಬಾಗಿ ಪೂರ್ವದ ಕೋಣೆಗೆ ಓಡಿದರು. ಅಜ್ಜಿಯ ಕೆನ್ನೆಗಳು 
ಅದುರಿದುವು. 

"ಕಪ್ಪಿನಲ್ಲೆಲ್ಲ ಧೂಳು ಕೂತಿದೆ. ವಿ.ಎಂ. ನಾಯರ್‌ ಬಂದಾಗ ಮಾತ್ರವೇ ಇಲ್ಲಿ 
ಅದನ್ನೆಲ್ಲ ಉಪಯೋಗಿಸೋದು. ಸೋಪು ಹಾಕಿ ತೊಳೀಲಿಕ್ಕೇಳ್ಬೇಕಾಯ್ತಾ?' ಅಜ್ಜಿ 
ಹೇಳಿದರು. 

ಆರು ಕಪ್ಪು ಸಾಸರುಗಳನ್ನು ಅಜ್ಜಿ ರಪ್ಪಾಯಿಯ ಕೈಯಲ್ಲಿ ಕೊಟ್ಟರು. ಅಂಚಿನಲ್ಲಿ 
ಮಾತ್ರ ಸಪೂರವಾದ ಸ್ವರ್ಣ ರೇಖೆಯಿರುವ ಬಿಳಿಯ ಕಪ್ಪುಗಳವು. ಇಂಗ್ಲೆಂಡಿನಲ್ಲಿ 
ಸಿದ್ಧ ಗೊಂಡ ಚೈನಾಬೋರ್ನ್‌. 

ಜಾಗ್ರತೆ ಕೊಂಡು ಹೋಗು' ಅಜ್ಜಿ ರಪ್ಪಾಯಿಯನ್ನು ಎಚ್ಚರಿಸಿದರು. "ಇದೆಲ್ಲ 
ತುಂಡಾದರೆ ಇನ್ನೀ ಊರ್ನಲ್ಲಿ ಕೊಳ್ಳಿಕ್ಕೆ ಸಿಗ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ' ನಮ್ಮ ಕೆಲಸದಾಕೆ 
ಕೂಗಿ ಹೇಳಿದಳು. 

"ಓ ಮತ್ತೆ! ಚಿನ್ನದಲ್ಲಿ : ನಾಡಿದ ಕಪ್ಪಲ್ಲೆ?' ರಪ್ಪಾಯಿ ಗೊಣಗಿದ. ಆತ 
ಅವೆಲ್ಲವನ್ನು ಆಲಸಿಯಂತೆ ಒಂದು ಗೋಣಿಯಲ್ಲಿ ಕಟ್ಟಿ ಹೆಗಲಮೇಲಿಟ್ಟು 
ನಡೆಯತೊಡಗಿದ. 

ಅಜ್ಜಿ ಒಗೆದಿರಿಸಿದ್ದ ಒಂದು ಖಾದಿ ಮೇಜು ಹೊದಿಕೆಯನ್ನು ಮೇಲ್ಲಡೆಯಿಂದ 
ತೆಗೆದುಕೊಂಡು ಬಂದರು. ತೌಡು ಬಣ್ಣದ ಎಲೆಗಳೂ ಹೂಗಳೂ ತುಂಬಿದ ಬಟ್ಟೆ. 
ನಾಲ್ಕೂ ಮೂಲೆಗಳಲ್ಲಿ ಚಿಕ್ಕ ಚಿಕ್ಕ ಹೂಗಳು. 

"ಇದು ಸಾಕಾ ಗೋಯಿಶ್ಶಾರೆ ?' 

"ಸಾಕು, ಸಾಕು. ದ್ಯ ಸಾಕು. ಬರುವ ವಾರ ಒಗ್ಗು ತರ್ತೇನೆ, ಆಯ್ತಾ Yk 

"ಮುನ್ಸೀಫ್‌ ಅಲ್ಲಿ ಎಷ್ಟು ದಿವ್ಸ ಇರ್ತಾರ ?' ಮುತ್ತಜ್ಜಿ ಕೇಳಿದರು. 

"ಯಾರ್ಗೂ ಹೀಗೇಂತ "ಗೊತ್ತಿಲ್ಲ. ಸಣ್ಣ ಮಗೂಗೆ ಗುರುವಾಯೂರ್ನಲ್ಲಿ ಅನ್ನ 
ಕೊಡ್ಲಿಕ್ಕುಂಟು. ಮತ್ತೊಂದು ವಾರ ನಿಂತಾರೋ ಏನೋ. ಕುಮಾರ ಮೆನೋನ್ರ 
ಗೆಳೇರಂತೆ.' 

"ಅಡುಗೆಯೆಲ್ಲ ಯಾರು ಮಾಡ್ತಾರೆ ?' ಮುತ್ತಜ್ಜಿ ಕೇಳಿದರು. 

"ಹೊರ್ಗಿಂದ ಯಾರೂ ಇಲ್ಲ. ನಾವೆಲ್ಲ ಇದ್ದೇವಲ್ಲ?' 

"ಮೀನು ಮಾಂಸ ತಿನ್ನೋದಿಲ್ಲಾಂತ ಕೇಳಿದ. ಅದಿನ್ನೂ ಸುಲಭಾಯ್ತು. ಹು 
ಮೇಲೋಗರ ಮಾಡ್ಲಿಕ್ಕೇಳಿದ್ರು ಕೇಶೂ ಮೆನೋನ್‌. ಮುಲ್ಲಾತ್ತಿಂದ ಎಂಟು ಸೇರು 
ಹಾಲು ತಂದಿದ್ರು.' 

"ಅಂಬಾಳತ್ರಿನಲ್ಲಿ ದನ ಕರ್ಯೋದಿಲ್ವಾ ?' 

"ಕರೀತದೆ. ಆದ್ರೆ ಮುನ್ಲೀಪು ಬರೋದಲ್ಲೆ ? ಎಲ್ಲದಕ್ಕಾಗ್ತಾಗ ಸಾಕಾಗ್ಲಿಕ್ಕಿಲ್ಲ. ಅದಕ್ಕೆ 
ಮುಲ್ಲಾತ್ರಿಂದ ರಾಮ ನಾಯರ್‌ ತಂದದ್ದು ಎಂಟು ಸೇರು ಹಾಲು. 
ತೊಂದ್ರೆಯಿಲ್ಲಾಯ್ತಾ. ಚೂರೂ ನೀರು ಸೇರಿಸ್ತಿಲ್ಲ. 


ಬಾಲ್ಯದ ನೆನಪುಗಳು 43 


"ರಾಮನ್‌ ನಾಯರ್‌ ಒಬ್ಬ ಸಾಧು ವ್ಯಕ್ತಿ' ಕೆಲಸದವಳು ಆಕಾಶ ನೋಡಿ 
ಹೇಳಿದಳು. 

"ಹಾಗಾದ್ರೆ ನಾವೋಗ್ಲಾ? ಗೋಯಿಶ್ಶಾರ್‌ ಉಟ್ಟಿದ್ದ ಮೈ ಒರಸುವ 
ಬಟ್ಟೆಯೊಳಗಿನಿಂದ ಕೌಪೀನದ ಬೆಳ್ಳಗಿನ ಬಾಲ ಒಂದು ವಿಜಯ ಪತಾಕೆಯೆಂಬಂತೆ 
ಹಾರುತ್ತಿದ್ದಂತೆಯೇ ಆತ ದಳಕ ಬಳಕ ನಡೆದು ಹೋದ. ಆತನ ಎರಡು 
ಪಾದದಲ್ಲೂ ಆಣಿಗಳು ಬೆಳೆದು ನಿಂತಿದ್ದುವು. ನೋವು ನುಂಗುತ್ತ ಬದುಕುವ 
ಬದುಕಾಗಿತ್ತು ಆತನದು. 

"ಎಕ್ಕೆ ಹಾಲು ದಿವ್ಲಾಗ್ಲೂ ಹಚ್ಚಿದ್ರೆ ಸಾಕು. ಆಣಿ ಬಿಡಿ, ಅದ್ರ ಕಲೆ ಕೂಡ ಕಾಣ್ಣಿಕ್ಕಿಲ್ಲ' 
ಕೆಲಸದವಳು ಗೋಯಿಶ್ಶ್ಕಾರ್‌ರು ಹೋಗುವುದನ್ನು ನೋಡುತ್ತ ಹೇಳಿದಳು. 

ತೆಕ್ಕರು ಮನೆಯ ಕಲ್ಕಾಣಿಯಮ್ಮಸಂಜೆಗೆ ಮೊದಲೇ ನಾಲಪ್ಪಾಟ್ರಿನ ತೆಂಕ ಮನೆಗೆ 
ಬಂದು ಸೇರಿದ್ದಳು. ಅವರ ರವಿಕೆ ಬೆವರಿನಲ್ಲಿ ಮುಳುಗಿ ಹೋಗಿತ್ತು. 

"ಅಂಬಾಳತ್ರಿಗೆ ಕಜ್ಜಾಯ ಕಾವಲಿ ಬೇಕೂಂತ ಹೇಳಿದ್ದಕ್ಕೆ.' 

"ಊ್ಹೂಂ. ಇನ್ನಿವತ್ತು ಅಪ್ಪ ಕಜ್ಜಾಯ ಮಾಡ್ತಾರಂತಾ?' ಮುತ್ತಜ್ಜಿ ಕೇಳಿದರು. 

"ನಾಳೆ ಮುನ್‌ಸೀಪ್ಸ್‌ ಬರೋದಲ್ಹ್ಲೇ? ಮಕ್ಳಿಗೆ ಶಿನ್ನಿಕ್ಕೇನಾದರೂ ಫಲಾರ 
ಮಾಡ್ಬೇಡ್ವೆ ?' | 

"ಅವರು ಬರೋದ್ಯಾವಾಗ ?' ಅಜ್ಜಿ ಕೇಳಿದ್ರು. 

"ಯಾವಾಗಾಂತ ಅಲ್ಕಾರಿಗೂ ಸರೀ ಗೊತ್ತಿಲ್ಲ ಇವತ್ರಾತ್ರಿ ಆಗ್ಬೇಕಿದ್ರೆ 
ಬಂದಾರೇನೋ. ಕಾರಲ್ಲಿ ಬರೋದಲ್ವ. ಮೂರು ಮಕ್ಳೂ. ಮಕ್ಕಳನ್ನು 
ನೋಡ್ಕೊಳ್ಳೋ ಮುದ್ಧೀನೂ ಬರ್ಬೊೋದು. ಅವ್ಳು ಪಟ್ಟಾಂಬಿಯೋಳಂತೆ.' 

ಅಂದು ಸೋಮವಾರ. ಸಂಜೆಗೆ ಟಪ್ಪಾಲು ಬಂದಾಗ ಕಾಗದ ಪತ್ರಗಳ ನಡುವೆ 
ಮಾತೃಭೂಮಿ ವಾರಪತ್ರಿಕೆಯೂ ಇತ್ತು. ಚಿಕ್ಕಮ್ಮ ಅದನ್ನು ಬಿಡಿಸಿ ಗಟ್ಟಿ 
ಓದತೊಡಗಿದರು. ಆಗಷ್ಟೆ ಕಾರಿನ ಸದ್ದು ಗದ್ದಲ ಕೇಳಿದ್ದು. 

"ಮುನ್ಸೀಫ್‌ ಬಂದರು' ನಾನು ಸಂತೋಷದಿಂದ ಕೂಗಿ ಹೇಳಿದೆ. ಮೆಟ್ಟಲ ಬಳಿ 
ಹೋಗಿ ನಿಂತರೆ ಕಾರಿನೊಳಗಿರುವವರನ್ನಲ್ಲ ಚೆನ್ನಾಗಿ ನೋಡಬಹುದೆಂದು ಭಾವಿಸಿ 
ನಾನು ಮುಖದ್ವಾರಕ್ಕೆ ಓಡಿದೆ. 

"ಕಮಲೆ, ವಾಪಸ್ಸು ಬಾ' ಅಜ್ಜಿ ಕೋಪದಿಂದ ಕೂಗಿ ಹೇಳಿದರು. ನಾನು 
ಹಿಂದಿರುಗಿದ. ಅಷ್ಟರಲ್ಲಿ ಕಾರು ಅಂಬಾಳತ್ತಿನ ಮನೆಗೆ ತಲುಪಿಯಾಗಿತ್ತು. 

“ಒಂದುಮಗೂನ್ನ ನಾನ್ನೋಡಿದೆ' ನಾನು ಹೇಳಿದೆ. 

"ಈ ಕತ್ಲೇಲಿ ಅದ್ದೇಗೆ ಕಾರೂಳಗಿರೋರನ್ನು ಕಾಣ್ಣಿಕ್ಕೆ ಸಾಧ್ಯ' ಅಜ್ಜಿ ಕೇಳಿದರು. 

"ಕಾರ್ನಲ್ಲಿ ಯಾರು ?' ಮಾವ ಅಮ್ಮನಲ್ಲಿ ಕೇಳಿದರು. 

'ಮುನ್ನಿಫರು. ಕುಮಾರ ಮೇನೋನ್ನ ಪರಿಚಯದೋರು. ಹೆಂಡ್ತಿ ಮಕ್ಕೆಲ್ಲ 
ಬರ್ತಾರೆ. ಅಂಬಾಳತ್ತಿನಲ್ಲಿ ಒಂದ್ವಾರ ಇರ್ತಾರಂತೆ.' ಮಾಲತಿಕುಟ್ಟಿಯ ಬಗ್ಗೆ ನನಗೆ 
ಅಸೂಯೆ ಅನ್ನಿಸಿತು. ರಾತ್ರಿಯಾಗುವವರೆಗೆ ಮುದ್ಸೀಫರ ಮಕ್ಕಳ ಜೊತೆ ಆಟ 
ಆಡಬಹುದಲ್ಲ. ಒಂದು ವೇಳೆ, ನನ್ನ ಬಗ್ಗೆಯಿದ್ದ ಸ್ನೇಹ ಈ ಹೊಸ ಗಳೆತನ 
ನಿಮಿತ್ತವಾಗಿ ಕಮರಿಹೋಗಬಹುದು. 


44 ಬಾಲ್ಯದ ನೆನಪುಗಳು 


"ನಾನು ಮುನ್ಸೀಫನ್ನು ನೋಡ್ಲಿಕ್ಕೆ ಹೋಗೋದ್ಯಾವಾಗ?' ನಾನು ಅಜ್ಜಿಯನ್ನು 
ಕೇಳಿದೆ. 

"ನೀನು ಮುನ್ಸೀಫನ್ನು ನೋಡ್ಲಿಕ್ಕೆ ಹೋಗ್ಬೇಡ. ಅವರು ಹಿಂದಿರುಗಿ 
ಹೋಗೋತನಕ ನೀನು ಅಂಬಾಳತ್ತಿಗೆ 'ಆಡ್ಲಿಕ್ಕೆ ಹೋಗ್ಬೇಡ.' 

"ನಂಗೆ ಆ ಮಕ್ಸನ್ನು ನೋಡ್ಬೇಕು. 

"ಬೇಡ.' 

"ನಾ ಹೋಗ್ಯೇನೆ.' 

"ಅಮ್ಮಿ ಮುದ್ಲೀಫನ್ನು ನೋಡ್ಲಿಕ್ಕೆ ಹೋಗ್ಲೇನೆಂತ ಹಠ ಹಿಡೀತಾಳೆ' ಅಣ್ಣ ಹೇಳಿದ. 

"ಯಾವ ಮುನ್ಸೀಫನ್ನು ನೋಡ್ಲಿಕ್ಕೂ ಅವಳು ಹೋಗೋದಿಲ್ಲ. ಅವಳು ಇಲ್ಲೇ 
ಆಟ ಆಡ್ರಿರ್ತಾಳೆ. ಆ ಮಕ್ಳು ಇಲ್ಲಿಗೆ ಬಂದ್ರ ಆಡ್ಲಿ. ಅಲ್ಲೆ ಅಲ್ಲಿ ಹೋಗೋದು 
ಸರಿಯಲ್ಲ' ಅಜ್ಜಿ ಹೇಳಿದರು. 

"ಅಂಬಾಳತ್ತಿನೋರನ್ನು ಕಾಣ್ಣಿಕ್ಕಲ್ಪೆ ಮುನ್ಸೀಪು ಬಂದಿರೋದು? ಕಮಲೇನ್ನು 
ನೋಡ್ಲಿಕ್ಕಲ್ಪಲ್ಲಾ?' ಮುತ್ತಜ್ಜಿ ಹೇಳಿದರು. ಎಲ್ಲರೂ ನನ್ನನ್ನು ನೋಡಿ ಜೋರಾಗಿ 
ನಕ್ಕರು. 

ಮಂಗಳವಾರ ಅತಿ ಮುಂಜಾನೆ ಕಾರಿನ ಶಬ್ದ ಕೇಳಿಯೇ ನಾನು ಎಚ್ಚತ್ತದ್ಳು. 
ಮುನ್ಸೀಫೂ ಕುಂಟುಂಬದವರೂ ಗುರುವಾಯೂರಿಗೆ ಹೋಗುತ್ತಿ ರಬೇಕೆಂದು 
ಮುತ್ತಜ್ಜಿ ಹೇಳಿದರು. ಕೆಲಸದವಳು ಬೇಲಿ ಬದಿ ನಿಂತುಕೊಂಡು ಕಾರಿನಲ್ಲಿದ್ದವರನ್ನು 
ಕಣ್ಣು ಬಿಟ್ಟು ನೋಡಿದಳು. 

ಕಾರು ಹೋದನಂತರ ಅವಳು ಹೇಳಿದಳು: 

"ಆ ಮಕ್ಕಳ ತಾಯಿ ನೋಡ್ಲಿಕ್ಕೆ ತುಂಬಾ ಚಂದಯಿದ್ದಾರೆ. ಬೆಳ್ಳಗೆ ದಪ್ಪಕ್ಕೆ. 
ಕುತ್ತಿಗೇಲೊಂದು ಮಾವಿನ್ಕಾಯಿ ಸರ. ಹತ್ತು ಪವನಿರ್ಬೋದು. ಹಣೆಯಲ್ಲಿ ಕೆಂಪು 
ಕುಂಕುಮದ ಬೊಟ್ಟು. ನನ್ನ ಮುಖವನ್ನೇ ನೋಡಿದ್ರು. 

"ಮುನ್ಸೀಫರೋ ? ಅವ್ರೂ ನೋಡಿದ್ರಾ ?' ನಾನು ಕೇಳಿದೆ. 

"ಸಪೂರಕ್ಕೊಬ್ಬ ಮನ್ಶಾ ಮುಂದಿನ ಸೀಟ್ನಲ್ಲಿ ಕೂತ್ಕೊಂಡಿದ್ರು. ಅದೇ ಇರ್ಬೇಕು 
ಮುನ್ಸೀಪ್ಪು. ನೋಡಿದ್ರೆ ಅರ್ಧ ಜೀವ ಇದ್ದಾಗಿತ್ತು. 

ಅರ್ಧ ಗಂಟೆಯೊಳಗೆ ಕಜ್ಜಾಯ ಪಾತ್ರೆ ಹಿಂದಿರುಗಿಬಂತು. 

"ಅವರೆಲ್ಲ ಹೋದ್ರು' ಮೀನಾಕ್ಷಿಯಕ್ಕ ಹೇಳಿದರು. 

"ಇನ್ನು ಬರ್ಲಿಕ್ಕಿಲ್ಹ?' ಕೆಲಸದವಳು ಕೇಳಿದಳು. 

"ಇನ್ನು ಬರ್ಲಿಕ್ಕಿಲ್ಲ. ಅವ್ರಿಗೆ ರಜೆಯಿಲ್ಲಂತೆ.' 

"ಅಯ್ಯೋ! ನಂಗಿನ್ನವ್ರನ್ನು ಕಾಣ್ಣಕ್ಕೆ ಆಗ್ಲಿಕ್ಕಿಲ್ಲಲ್ಲಾ' ನಾನು ಗದ್ಗದಿಸುತ್ತ ಹೇಳಿದೆ. 

"ನಿಂಗೆ ಹುಚ್ಚು' ಅಜ್ಜಿ ನಗುತ್ತ ಹೇಳಿದರು. 


ಅಂದು ಪುನ್ನಯೂರ್‌ಕುಳದ ಸಾಂಸ್ಕೃತಿಕ ಸಾಮ್ರಾಜ್ಯದ ಚಕ್ರವರ್ತಿನಿ ಕಂಡಿತ 
ವಾಗಿಯೂ ಏಳಿಕೊಟ್ಟೆಯ ಕಾರ್ತ್ಮಾಯಿನಿ ಟೀಚರಾಗಿದ್ದರು. ಎಂ.ಟಿ. 


ಬಾಲ್ಯದ ನೆನಪುಗಳು 45 


ವಾಸುದೇವನ್‌ ನಾಯರ್‌ ಎಂಬುದಾಗಿ ಆಮೇಲೆ ಪ್ರಸಿದ್ಧರಾದ ವಾಸು ತನ್ನಮ್ಮನ 
ಮೊಲೆ ಕುಡಿಯುತ್ತಿದ್ದ ಕಾಲ. 
ಚಕ್ರವರ್ತಿನಿಯಾಗಿದ್ದ ಟೀಚರ್‌ ಮೂರನೆಯ ಕ್ಲಾಸಿಗೆ ಕಲಿಸುತ್ತಿದ್ದರು. 
ಆದರೆ, ಎಲ್ಲಾ ಕ್ಲಾಸಿನ ಹುಡುಗಿಯರೂ ಕೈತಟ್ಟಿ ಆಟದಲ್ಲೂ ಕೋಲಾಟದಲ್ಲೂ 
ಅವರ ಶಿಷ್ಕೆಯರಾಗಿದ್ದರು. ರಾಮವರ್ಮ ರಾಜಾ ಎಲಿಮೆಂಟರಿ ಶಾಲೆಯ ಉತ್ತರದ 
ಅಂಗಳದಲ್ಲಿ ಮಕ್ಕಳನ್ನು ಸುತ್ತಲೂ ನಿಲ್ಲಿಸಿ ಟೀಚರ್‌ ಗಟ್ಟಿಯಾಗಿ ಹಾಡಿದರು: 
"ಬಾಲಕೃಷ್ಣನ್‌ ಚೆಯ್ದ ಲೀಲೆಯ ಪಾರಡಿ ಸಖೀ 
ಪಾರಡೀ ಸಖೀ ಅಂದ ಕೂರಡಿ ಸಖೀ' 
ಹುಡುಗಿಯರು ಮಧುರ ಕಂಠದಲ್ಲಿ ಜೊತೆಗೂಡಿ ಹಾಡಿದರು. ಎರಡನೆಯ 
ಸಾಲಿನ ಅರ್ಥ ನಿಗೂಢವಾಗಿತ್ತು. 
ಹಾಡು ಕೇಳಿ ಶಾಲೆಯೂ ಪರಿಸರವೂ ನಿಬ್ಬೆರಗಾಯಿತು. ಲೆಕ್ಕ ಕಲಿಸಿಕೊಡುತ್ತಿದ್ದ 
ಹೆಡ್‌ಮಾಸ್ಟರ್‌ ಚಾಮಿ ಅಯ್ಯರೂ ಇಂಗ್ಲೀಷ್‌ ಕಲಿಸುತ್ತಿದ್ದ ಎಲಚ್ಚಾರ್‌ ಟೀಚರೂ 
ಭೂಶಾಸ್ತ್ರ "ಕಲಿಸುತ್ತಿದ್ದ ತಾಚ್ಚು ಮಾಸ್ಟರೂ ಚರಿತ್ರೆ ಕಲಿಸುತ್ತಿದ್ದ ಸುಕುಮಾರನ್‌ 
ಮಾಸ್ಟರೂ ಮಲಯಾಳ ಕಲಿಸುತ್ತಿದ್ದ "ನಂಬಿಡಿ ಮಾಸ್ಪರೂ ನೇ ಯ್ಗೆ ಕಲಿಸುತ್ತಿದ್ದ 
ಪೀಟರ್‌ ಮಾಸ್ಟರೂ ಒಮ್ಮೆಲೆ ತಟಸ್ಮರಾದರು. "ಪಾರಡೀ ಸಖೀ ಅಂದ ಕೂರಡಿ 
ಸಖೀ' ಎಂಬ ಸಾಲು ಅವರನ್ನೂ ಚಿಂತೆಯ ಗೊಂದಲಕ್ಕೆ ಅದ್ದಿತು. ಕಾರ್ತ್ಮಾಯಿನಿ 
ಟೀಚರ ಸುತ್ತ ಯಾವತ್ತೂ ಹೊಗಳುಭಟ್ಟರಿದ್ದರು. ಬಾಕಿಯಿದ್ದ ವರ ಅನೈತಿಕ ಜೀವನ 
ರೀತಿಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಉತ್ಸಾಹ ತೋರುವ ಹೆಂಗಳಿಯರೂ. ಧರ್ಮ 
ದ್ವೇಷದ ಒಂದು ಸಂಕ್ರಮಣ ಕಾಲವಾಗಿತ್ತದು. ಟೀಚರ್‌ ಎಲ್ಲಾ ನೀತಿ ಮೇಳಗಳ 
ಶಾಶ್ವತ ಸದಸೆ ಯಾಗಿದ್ದರು. ಟೀಚರ್‌ ಬೊಟ್ಟ ಸೀರೆಗಳನ್ನು ಉಡುತ್ತಿದ್ದರು. ಎಣ್ಣೆ 
ಹಾಕಿದ ಗುಂಗುರು ಕೂದಲನ್ನು ಒಂದು ಹಗ್ಗದಿಂದ ಹೇಗೋ ಎಂಬಂತೆ ಕಟ್ಟೆ, 
ಕಣ್ಣಗೆ ಕಾಡಿಗೆ ಹಚ್ಚಿ ರೋಸ್‌ ಬಣ್ಣದ ಕುಂಕುಮದ ಬೊಟ್ಟಿಟ್ಟು ವೀಳ್ಯ ಹಾಕಿ 
ಕೆಂಪಾದ ಹಲ್ಲುಗಳನ್ನು ಎಡೆಗೆಡೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ತೋರಗೊಡುತ್ತ 
ಟೀಚರ್‌ ಗಜಗಾಂಭೀರ್ಯದಿಂದ ನಡೆಯುತ್ತಿದ್ದರು. ಅಸಾಮಾನ್ಯವಾದ ಗತ್ತು ತಲೆ 
ತುಂಬ. ವಾರ್ಷಿಕೋತ್ಸವಗಳಿಗೆಲ್ಲ ಟೀಚರ್‌ ತನ್ನ ಮನೋಧರ್ಮ ಬಳಸಿ ಹೊಸ 
ಆಯಾಮ ನೀಡುತ್ತಿದ್ದರು. ಹಾಡುಗಳಿಗೆ ನೃತ್ಯವನ್ನಳವಡಿಸುವಾಗ ಅತ್ಯಧಿಕ ಗಮನ 
ಕೊಡುತ್ತಿದ್ದರು. ಅಂಥ ಕಾರ್ಯಕ್ರಮಗಳು ಚಪ್ಪಾಳೆ ಗಿಟ್ಟಿಸುತ್ತಿದ್ದವು. ಒಂದು 
ವಾರ್ಷಿಕೋತ್ಸವದ ಪ್ರಾರಂಭದಲ್ಲಿ ಟೀಚರ್‌ ಕಲಿಸಿಕೊಟ್ಟ ಹಾಡು ಹಾಡುತ್ತ ಕೆಂಪು 
ಬಟ್ಟೆ ಧರಿಸಿದವಳೊಬ್ಬಳು ಮುಖಕ್ಕೆ ಪೌಡರ್‌ ಬಳಿದುಕೊಂಡು ವೇದಿಕೆಯೇರಿದಳು. 
"ವಂದನೀಯರಾದಧ್ಯಕ್ಷರಿಗೂ 
ಇಂದಿಲ್ಲಿ ನೆರೆದೆಲ್ಲರಿಗೂ' | 
ನಮಸ್ಕಾರ ಹೇಳುತ್ತ ಆ ಹುಡುಗಿ ನರ್ತಿಸಿದ್ದಳು. ಕರ್ಟನ್‌ನ ಹಿಂದೆ ನಿಂತು 
ಆತಂಕದೊಂದಿಗೆ ತಲೆ ತೂರುತ್ತ ಟೀಚರ್‌ ಆ ನರ್ತನದ ಮೇಲ್ನೋಟ 
ನೋಡುತ್ತಿದ್ದರು. 
ಯಾವತ್ತಾದರೊಮ್ಮೆ ಮುಖಕ್ಕೆ ಪೌಡರ್‌ ಬಳಿದು ಆ ರೀತಿಯ ಸಭಾವಂದನೆ 


46 | ಬಾಲ್ಯದ ನೆನಪುಗಳು 


ಮಾಡಬೇಕೆಂಬುದಾಗಿ ನಾನೂ ಬಯಸಿದ್ದೆ. ಟೀಚರ ಕೃಪೆಯಿದ್ದರೆ ನಾನೂ ಓರ್ವ 
ಕಲಾವಿದೆಯಾಗಿ ಮಾರ್ಪಾಟುಗೊಳ್ಳುತ್ತಿದ್ದೆ ಎಂಬ ಭರವಸೆ ನನಗಿತ್ತು. ಸಾಂಸ್ಕೃತಿಕ 
ಕಾರ್ಯಕ್ರಮಗಳ ಬಗ್ಗೆ ಮಾವನಿಗೆ ವಿವರಿಸಿದ ಬಳಿಕ ಅವರೆಂದರು: 

"ಆ ಕವಿತೆಯನ್ನು ಇನ್ನೊಮ್ಮೆ ಹಾಡು ನೋಡೋಣ.' 

“ಬಾಲಕೃಷ್ಣನ್‌ ಚೆಯ್ದ ಲೀಲೆಯೆ ಪಾರಡೀ ಸಖೀ 
ಪಾರಡಿ ಸಖೀ ಅಂದ ಕೂರಡಿ ಸಖೀ' 

"ಟೆ, ಗಲೀಜು, ಗಲೀಜು. ಹೀಗಿರುವ ಅಸಂಬದ್ಧ ಹಾಡುಗಳನ್ನು ಮಕ್ಕಿಂದ 
ಹಾಡಿಸ್ಬುರ್ದೂಂತ ಚಾಮಿ ಅಯ್ಯರತ್ರ ಹೇಳು.' 

"ಅಯ್ಯೊ ಟೀಚರು ನಂಗೆ ಬಡ್ಡಾರು.' 

"ಆ ಏಳಿಕೊಟ್ಟೆಯ ಕಾರ್ತ್ಯಾಯಿನಿಯಾ ? ಅಮ್ಮಿಯನ್ನು ಹೊಡೀತಾಳಾ? 
ನಾನದನ್ನೊಂದು ನೋಡಿಬಿಡ್ತೇನೆ.' 

ಆ ಬಳಿಕ ಕಾರ್ತ್ಯಾಯಿನಿ ಟೀಚರ್‌ ಪರಿವಾರ ಸಮೇತ ಗೇಟಿನ ಆಚೆಯಿರುವ 
ಮಾರ್ಗದಲ್ಲಿ ಹೋಗುವಾಗಲೆಲ್ಲ ನಾನು ಹೆದರಿ ತೆಂಕ ಚಾವಡಿಯಲ್ಲಿ ಅಡಗುತ್ತಿದ್ದೆ. 
ಮಾವ ಅವರನ್ನು ಒಳಗೆ ಕರೆದು ಹಾಡಿನ ಬಗ್ಗೆ ಮಾತನಾಡಿದರೆ ನಾನವರ ಶತ್ರುವಾಗಿ 
ಮಾರ್ಪಟ್ಟೇನೆಂದು ಹೆದರಿದ್ದೆ. ಆದರೆ, ಒಮ್ಮೆಯೂ ಮಾವ ಅವರನ್ನು ಒಳಗೆ 
ಕರೆಯಲಿಲ್ಲ. ವಾರ್ಷಿಕೋತ್ಸವದಲ್ಲಿ ಅಂಥ ತಮಿಳು ಮಿಶ್ರಿತ ಮಲಯಾಳ 
ಕವಿತೆಗಳನ್ನು ಹಾಡುವುದು ಸರಿಯಲ್ಲವೆಂದು ಮಾವ ಹೆಡ್‌ಮಾಸ್ಟ್ಬರಿಗೆ ಹೇಳಿದರು. 

“ತಮಿಳಾಗಿದ್ದರೆ ಪೂರ್ತಿ ತಮಿಳು, ಮಲಯಾಳವಾಗಿದ್ದರೆ ಶುದ್ಧ ಮಲಯಾಳ. 
ಒಟ್ಟು ಸೇರಿಸಿ ಕಲಸುಮೇಲೋಗರ ಮಾಡಕೂಡದು.' 

ಅಲ್ಲಿಂದ ಮೊದಲ್ಗೊಂಡು ವಲ್ಲತ್ತೋಳ್‌ರ, ಆಶಾನ್‌ರ, ಚೆಂಗಂಬುಳೆಯವರ 
ಹಾಡುಗಳನ್ನು ಪುನ್ನಯೂರ್‌ಕುಳದ ಮಕ್ಕಳು ಹಾಡತೊಡಗಿದರು. ಒಂದು 
ಸಾಂಸ್ಕೃತಿಕ ಪರಿವರ್ತನೆ ಅಂದು ಆ ಗ್ರಾಮದಲ್ಲಿ ಪ್ರಾರಂಭಗೊಂಡಿತು. ಆ 
ಸಂದರ್ಭದಲ್ಲಿ ಓಂ ಪರಬ್ರಹ್ಯೋದಯ ನಾಟಕ ಸಮಿತಿಯ "ಯಾಚಕಿ' ಎಂಬ ನಾಟಕ 
ಪುನ್ನಯೂರ್‌ಕುಳದಲ್ಲಿ ಪ್ರದರ್ಶಿಸಲ್ಪಟ್ಟದ್ದು ಶಾಲೆಯ ಉತ್ತರ ದಿಕ್ಕಿನಲ್ಲಿ ಖಾಲಿ 
ಬಿದ್ದಿದ್ದ ಅಂಬಾಳತ್ತಿನವರ ಒಂದು ಹಿತ್ತಿಲಿನಲ್ಲಿ. ಒಂದು ತಾತ್ಕಾಲಿಕ ಸ್ರೇಜು 
ಸಿದ್ಧಗೊಂಡಿತು. ನಾಟಕ ಪ್ರದರ್ಶನದ ಮೊದಲ ದಿವಸ ಆ ಹಿತ್ತಿಲಿನಲ್ಲಿ ವ್ಯಾಪಾರಿಗಳ 
ಬೆಂಚುಗಳೂ ಪ್ರತ್ಯಕ್ಷವಾದವು. ನೆಲಕಡಲೆ, ಮೈಸೂರು ಬೋಂಡ, ಹಲ್ವ, ಬಾಳೆ 
ಹಣ್ಣು, ಬಣ್ಣ ಮಿಶ್ರಿತ ಶರಬತ್ತು ಮೊದಲಾದವುಗಳು ಕಾಣಿಸಿಕೊಂಡವು. ಪ್ರಥಮ 
ದರ್ಜೆಗೆ ಅಂದಿನ ದರ ಒಂದು ರೂಪಾ. ಅಂಥ ಒಂದು ಸೀಟಿನಲ್ಲಿ ನಾನು, ಅಣ್ಣ 
ಅಮ್ಮಂದಿರ ಮಧ್ಯದ ಸೀಟಿನಲ್ಲಿ ತಲ್ಪಣಗೊಳ್ಳುವ ಹೃದಯದೊಂದಿಗೆ ಕುಳಿತೆ, 
ಕರ್ಟನ್‌ ಮೇಲೇಳುವುದನ್ನು ಕಾದು. 

ಮೊದಲಿಗೆ, ಒಂದು ಹಾಡು. "ಓಂ ಪರಬ್ರಹ್ಮೋದಯ ನಾಟಕ ಸಮಿತಿ.' ಹಾ, 
ಎಷ್ಟೊಂದು ಮನೋಹರವಾದ ಹೆಸರು. ಆ ಹೆಸ ರೇ ಒಂದು ಹಾಡಾಗಿತ್ತು. ದೇವರ 
ಸ್ತುತಿಯ ಬಳಿಕ ಪರದೆ ಮೇಲೇರಿತು. 

ಮುಖಕ್ಕೆ ಬಿಳಿಯ ಬಣ್ಣವನ್ನು ಹಚ್ಚಿ ಕೆನ್ನೆಗೆ ಕೆಂಪು ಬಳಿದು, ಸೊಂಟಕ್ಕೆ ಹಳೆ 


ಬಾಲ್ಯದ ನೆನಪುಗಳು 47 


ಬಟ್ಟೆಗಳನ್ನು ಸುತ್ತಿಕೊಂಡು ಗಡ್ಡಧಾರಿಯಾದ ಭಿಕ್ಷುಕನೊಬ್ಬ ಪ್ರತ್ಯಕ್ಷನಾದ. ಜೊತೆಗೆ 
ಓರ್ವ ಹುಡುಗಿಯೂ. ಆತ ನಮನ್ನು ನೋಡುತ್ತ ದಯನೀಯ ಸ್ವರದಲ್ಲಿ ಹಾಡಿದ. 
"ಭಿಕ್ಷುಕರಲ್ಲೇ ಭಿಕ್ಷುಕರಾದ ಭೀಕ್ಷುಕರು ನಾವು 
ಓ, ಭಿಕ್ಬುಕರಲ್ಲೇ ಭಿಕ್ಷುಕರಾದ ಭಿಕ್ಷುಕರು ನಾವು' 

ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. 

ನಾಟಕವಲ್ಹಾ ? ಅದಾಗ್ಲೇ ಅಳೋದಕ್ಕೂ ಶುರುಮಾಡಿದ್ರೆ ! 

"ಎಂಥ ಕಮಲಾ ಇಂದು ?' ಅಜ್ಜಿ ಗೊಣಗಿದರು. 

"ಅಮ್ಮಿಯನ್ನು ನಾಟಕಕ್ಕೆ ಕರ್ಕೊಂಡು ಬರ್ಬಾರ್ದಾಗಿತ್ತು' ಅಣ್ಣ ಹೇಳಿದ. ನಾನು 
ಫ್ರಾಕಿನ ತುದಿಯಿಂದ ಕಣ್ಣೊರಸಿದೆ. ಪ್ರೋತ್ಸಾಹ ಸಿಕ್ಕಿದ ಹಾಗನಿಸಿ ಭಿಕ್ಷುಕ ತನ್ನ 
ಬದುಕಿನ ಕಥೆಯನ್ನು ಹೇಳತೊಡಗಿದ. ತನ್ನ ಮಗಳಿಗೆ ತಾನಲ್ಲದೆ ಈ ಲೋಕದಲ್ಲಿ 
ಮತ್ಕಾರೂ ಆಶ್ರಯದಾತರಿಲ್ಲ ಎಂದು ಆತ ಹೇಳಿದ. ಹುಡುಗಿ ರೆಪ್ಪೆ ಮುಚ್ಚದೆ 
ನಮ್ಮನ್ನೇ ನೋಡಿದಳು. ಅವಳ ಅಂಗಿಯ ಅಂಚು ಹರಿಹಂಚಾಗಿದ್ದುದು ಕಂಡು 
ಬಂತು. ಆದರೆ ಅವಳ ತುಟಿಗೆ ಕೆಂಪು ಲಿಪ್‌ಸ್ಟಿಕ್‌ ಬಳಿಯಲಾಗಿತ್ತು. ಮುಖದಲ್ಲಿ 
ಪೌಡರೂ. 

ಒಂದು ಹುಡುಗ ಎಳ್ಳುಂಡೆ ಮಾರಲಿಕ್ಕೆಂದು ನಮ್ಮ ಬಳಿಗೆ ಬಂದ. ನನಗದನ್ನು 
ತಿನ್ನುವ ಆಸೆಯಾಯಿತು. 

"ಛೈ, ಇದೆಲ್ಲ ತಕ್ಕೊಂಡು ತಿನ್ಲಿಕ್ಕೆ ನಿನಗೆ ತೋರ್ತದಲ್ಲ? ಆಶ್ಚರ್ಯವೆ' ಅಜ್ಜಿ 
ಅಸಮಾಧಾನದೊಂದಿಗೆ ನುಡಿದರು: "ನಾಳೆ ನಾವು ಎಳ್ಳುಂಡೆ ಮಾಡುವ, 
ಆಯ್ತಲ್ಲ?' 

ನಾನು ತಲೆ ಅಲುಗಿಸಿದೆ. ಅಜ್ಜಿಗೆ ನಾಟಕ ನೋಡುವುದಕ್ಕಿಂದಲೂ ತನ್ನ ಸುತ್ತ 
ಕುಳಿತ ಪ್ರೇಕ್ಟಕರಲ್ಲಿ ಪರಿಚಿತರಿದ್ದರೆ ನೋಡಿ, ನಗುವುದರಲ್ಲಿ ಹೆಚ್ಚು ಆಸಕ್ತಿ 
ಎಲಿಯಜಣಇಟ್ಟಿನ ತಂಬುರಾಟ್ಟಿಯವರೊಂದಿಗೂ ಪಾಲಿಶ್ವೇರಿ ಅಜ್ಜಿಯೊಂದಿಗೂ 
ಕೋಲಿಯತ್ತಿನ ಲಕ್ಷ್ಮಿ ಕುಟ್ಟಿಯಮ್ಮೆಯೊಂದಿಗೂ ಅಜ್ಜ ತನ್ನ ಸಂತೋಷವನ್ನು 
ಮುಗುಳ್ನಗೆಯಿಂದ ವ್ಯಕ್ತ ಪಡಿಸಿದರು. 

"ಸರಿಯಾಗಿ ಒಂದು ಮದ್ವೆಗೆ ಹೋದ ಹಾಗೆ. ಅಲ್ವೆ ಕಮ್ಲಾ. ಎಲ್ರನ್ನೂ 
ಕಾಣ್ಣಿಕ್ಕಾಯ್ತು.' 

ನಿಜವೆಂದರ ನನ್ನಣ್ಣ ಮಾತ್ರವೆ ನಾಟಕ ನೋಡಿ ಕುಳಿತುಕೊಂಡದ್ದು. ಮುಕ್ಕಾಲು 
ಭಾಗ ಪ್ರೇಕ್ಷಕರೂ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ನಡು ನಡುವೆ ಅಪ್ಪುಣ್ಣೀ, 
ಸುಶೀಲ, ಮಣೀ ಮುಂತಾಗಿ ಕರೆಯುತ್ತ ಕೆಲವು ಹೆಂಗಸರು ಎದ್ದು 
ನಡದಾಡುತ್ತಿದ್ದರು. ಕಾರ್ತ್ಮಾಯಿನಿ ಟೀಚರೂ ಒಂದು ರೂಪ್ಪಾ ಟಿಕೇಟಿನ ಸಾಲಿನಲ್ಲೇ 
ಕುಳಿತಿದ್ದರು. ಬರಿಯ ಹ್ಳೊಯ್ಯೆಯಲ್ಲಿ ಕುಳಿತಿದ್ದವರು ನೆಲದ, ಟಿಕೇಟಿನವರು. 
ಅವರಲ್ಲಿ ಕಲವರು ಮಣ್ಣಗೆ ಆತು ಮಲಗಿ ನಿದ್ರಿಸುತ್ತಿದ್ದರು. ಸ್ಟೇಜಿನಲ್ಲಿ ಹಾಡುಗಾರಿಕ 
ಪ್ರಾರಂಭವಾದಾಗ ಮಾತ್ರ ಮಲಗಿದ್ದವರು ದಬಕ್ಕನೆ ಎಚ್ಚತ್ತು ತಪ್ಪಿ ತಡವಿ ಎದ್ದು 
ಕುಳಿತುಕೊಳ್ಳುತ್ತಿದ್ದರು. ತಲೆ ತಿರುಗಿಸುವಾಗಲೆಲ್ಲ ಅವರ ಕಣ್ಣುಗಳಲ್ಲಿ 
ಪೆಟ್ರೋಮ್ಯಾಕ್ಸಿನ ಪ್ರತಿಫಲನ ಕಾಣಬಹುದಾಗಿತ್ತು. ಪೆಟ್ರೋಮ್ಯಾಕ್ಸಿನಿಂದ 


48 ಬಾಲ್ಯದ ನೆನಪುಗಳು 


ಹಾವಿನದ್ದೋ ಎಂಬಂತೆ ಬುಸುಗುಡುವಿಕೆ ಕೇಳಿ ಬರುತ್ತಿತ್ತು. ಎಡೆಗೆಡೆಗೆ ಬಿಳಿಯ 
ಷರ್ಟು ಧರಿಸಿದ್ದ ವ್ಯಕ್ತಿ ಒಂದು ಸೂಲಿಗೆ ಹತ್ತಿ ಆ ಲೈಟಿಗೆ ಗಾಳಿ ಹಾಕುತ್ತಿದ್ದ. 
"ಕೆಲವೊಮ್ಮೆ ಈ ಪೆಟೊ ಮ್ಯಾಕ್ಸ್‌ ಸಿಡಿದು ರಟ್ಟಬಹುದು. ಬಾಂಬ್‌ ಸಿಡಿದ ಹಾಗೆ 
ಸಿಡಿತ. ಥಾಮಸ್‌ ಮಾಷ್ಟು ಎಂಬುದಾಗಿ ಕರೆಯಲ್ಪಡುವ ಓರ್ವ ಮೀಸೆಯಾತ 
ಶುದ್ಧವಾದ ಮುಗುಳ್ನಗೆಯನ್ನು ಸಾರ್ವಜನಿಕರ ಕಡೆಗೆ ಬೀರುತ್ತ ಹೇಳಿದರು: 
"ಅಂಕಮಾಲಿನಲ್ಲಿ ಹಾಗೊಂದು ಘಟನೆ ಸಂಭವಿಸಿತು. ನಲುವತ್ತೊಂದು ಜನ ಸತ್ರು' 
ಥಾಮಸ್‌ ಮಾಷ್ಟು ವಿವರಿಸಿದರು. ಮುಗುಳ್ನಗೆ ಮತ್ತೆ ಹೊಮ್ಮಿತು. ನನ್ನ ಹಿಂದೆ 
ಕುಳಿತಿದ್ದ ಓರ್ವ ಹೆಂಗಸ ೨ ಎದ್ದರು. 

"ನಾ ಹೋಗೆ; ನೆ. ನಂಗೆ ನಾಟಕಾನೂ ಬೇಡ ಏನೂ ಬೇಡ. ಇದೇನಾದ್ರೂ ಸಿಡಿದ್ರೆ 
ಕೂತ ಜನ್ರೆಲ್ಲ ಸಾಯ್ದಿಕ್ಕಿಲ್ಲ ?' 

"ಕೂತ್ಕೊಳ್ಳಿ ಅಮ್ಮಿಣಿಯಕ್ಕ. ಹುಟ್ಟಿದ್ರೆ ಸಾಯ್ಲೇ ಬೇಕಲ್ವ ? ಹೀಗ ಹೆದ್ರಿದ್ರೆ? 
ನಾಟಕ ನೋಡ್ಲಿಕ್ಕೆ ಒಂದ್ರೂಪ್ಪಾ ಕೊಡಿಲ್ತಾ ?' ಹಿನ್ನೆಲೆಯಲ್ಲಿ ನಾಟಕ ಕಂಪೆನಿಯ 
ಪ್ರತಿನಿಧಿಗಳು ನಿಂತಿದ್ದರು. ಅವರು ಎಡೆಗಡೆಗೆ "ಶ್‌ ಶ್‌ ಎಂಬುದಾಗಿ ಶಬ್ರ 
ಹೊಡಡಿಸುತ್ತಿದ್ದರು. ದುಡ್ಡು ಕೊಡದೆ ನಾಟಕ ನೋಡಿಕ್ಕೆ ಓತ್ತಿಲಿನಲ್ಲೂ ಮಾವಿನ 
ಕೊಂಬೆಯಲ್ಲೂ ನಿಂತವರನ್ನು ಗದರಿಸಿ ಓಡಿಸುವುದೂ ಅವರ 
ಜವಾಬ್ದಾರಿಯಾಗಿತ್ತು. ಆದ್ದರಿಂದ ನಡುನಡುವೆ ಭವತು ಕತ್ತಲೆಯಲ್ಲಿ ತಪ್ಪಿ ತಡವಿ 
ನಡೆದಾಡಿದರು. ಒಮ್ಮೆ ಏಟಿನ ಶಬ್ದ ಕೇಳಿಸಿತು. 'ಹಿಡ್ಬು ಬಾವಿಗೆ ತಳ್ತೇನೆ' ಒಬ್ಬಾತ 
ಏರುಸ್ವರದಲ್ಲಿ ಹೇಳುತ್ತಿದ್ದ. 

ಆ ನಿಮಿಷದ: ಪ್ರೇಕ್ಷಕರ ನಡುವಿನಿಂದ ಒಂದು ಮರ್ಮರ ದ್ವನಿ ಕೇಳಿ 
ಬಂದುದು: "ಸಿ.ಆರ್‌. ಬರುತ್ತಿದ್ದಾರೆ. ಸಿ.ಆರ್‌. ಬರುತ್ತಿದ್ದಾರೆ.” ನಾನು ತಿರುಗಿ: 
ನೋಡಿದೆ. ಕಲ್ಲೂರ್‌ ಕಾಟ್ಟಿನ ಕೊಚ್ಚುಣ್ಣ ನಾಯರ್‌ ತಮ್ಮ ಕುಟುಂಬದವರ ಹಾಗೂ 
ಲಾಟೀನು ಹಿಡಿದ ಪರಿಚಾರಕರೂಂದಿಗೆ ಬಂದರು. ಗೆರೆ ಗೆರೆಯ ಷರ್ಟು, ಡಬ್ಬಲ್‌ 
ಮುಂಡು, ನೀಳ ಶಾಲು, ಸ್ಥೂಲ ಶರೀರ, ಕಣ್ಣ ಮೂಲೆಯಲ್ಲಿ ಮುಗುಳ್ಳೆಗೆ. 

'ಪ್ರಾರಂಬಾದ್ದಷ್ಟೆ. ತಮಗಾಗಿ ಮತ್ತ ಪ್ರಾರಂಬ ಮಾಡ್ಲಿಕ್ಕೆ ಹೇಳ್ಬೇಕಾ 7 

ಏಯ್‌, ಬೇಡ.' 

ಹೊಸ ಕುರ್ಚಿಗಳು ಹರಡಿಕೊಂಡವು. ಅವರ ಸೋದರಿಯರೂ ಹಿರಿಯ 
ಸೋದರಿಯ ಮಕ್ಕಳಲ್ಲೊಬ್ಬಳಾದ ಭಾನುವೂ ಬಂದಿದ್ದರು. ಭಾನು ನನ್ನ 
ಗೆಳತಿಯಾಗಿದ್ದಳು. "ಎಲ್ರಿದ್ದಾರೆ' ಅಜ್ಜಿ ಹೇಳಿದರು. "ಕಲ್ಲೂರ್‌ ಕಾಟ್ಪನಿಂದ ಯಾರೂ 
ಬರ್ಲಿಲ್ಲ ಯಾಕೇಂತ ನಾನು “ಯೋಚಿಸ್ತಿದ್ದೆ. ಈಗ ಕಲ್ಲೂರ್‌ಕಾಟ್ಬಿ ನವರೂ ಬಂದರು. 
ಕುಟ್ಟುಪ್ಪು ಮೆನೋನೂ ಲಕ್ಷಿಕುಟ್ಯ ಮೈಯೂ ಮಕ್ಳೂ ಇದ್ದಾರೆ, ಪಾಲಶ್ರೇರಿಯವ್ರೂ 
ಇದ್ದಾರೆ. ಮಣಯನ್‌ ಮೆನೋಥ್ರಿದ್ದಾರೆ. ಕಾಳಶ್ರಿಂಗಳಿನವರಿದ್ದಾರೆ, ಎಲ್ರಿದ್ದಾರೆ, 
ಡಾಕ್ಟರ್‌ ಕುಮಾರನೂ'. 

ಅಜ್ಜ ಸಂಭ್ರಮಗೊಂಡವರಂತ ಕಂಡು ಬಂದರು. ನಾಟಕವನ್ನವರು 
ಗಮನಿಸುತ್ತಿರಲಿಲ್ಲ. ಆದ್ದರಿಂದ ಅವರಿಗೆ ಅದರ ನಟನಟಿಯರೊಂದಿಗೆ 
ದುಃಖಸಬೇಕಾದ ಅಗತ್ಯ ಕೂಡ ಬರಲಿಲ್ಲ. 


ಬಾಲ್ಯದ ನೆನಪುಗಳು 49 


ನಾಲಪ್ಪಾಟ್ಟಿಗೆ ಹಿಂದಿರುಗಿ ಬಂದಾಗ ತಾನೂ ನಾಟಕ ನೋಡಿದ್ದೇನೆಂದು 
ಅಡುಗೆಯ ಶಂಕರನ್‌ ಹೇಳಿದ. 

"ನಾನು ಶಾಲೆ ಗೋಡೆ ಮೇಲೆ ಹತ್ತಿ ಕೂತೆ. ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ತು.' 

"ಆ ಹಾಡು ನಿಮಿಗಿಷ್ಟವಾಯ್ತಾ? ಭಿಕ್ಷುಕರಲ್ಲೇ ಭಿಕ್ಷುಕರಾದ ಭಿಕ್ಷುಕರು ನಾವು' 

"ಹಾಡಲ್ಲ ನಂಗೆ ನೆಂಪಿಲ್ಲ ಮಗೂ. ಆ ಹುಡ್ಲಿ ನೋಡ್ಲಿಕ್ಕೆ ಚಂದ ಇದ್ದು.' 

ನಾಲಪ್ಪಾಟ್ಟು ಹಿತ್ತಿಲಿನ ಬಡಗು ಗಡಿಯಲ್ಲಿ ಒಂದು ಪಾಲೆ ಬೆಳೆದು ನಿಂತಿತ್ತು. 
ಅದರ ಕೆಳಗ ನಿಂತರೆ ವೆಳುತ್ತಡದ ಲಕ್ಷ್ಮಿ ಕುಟ್ಟಿಯ ಸುಣ್ಣ ಬಳಿಯದ ಮನೆಯೂ 
ಬೂದಿ ಮಿಶ್ರಿತ ನೀರಲ್ಲಿ ಬಟ್ಟೆ ಒಗೆಯುವಾಗ ಹೊಮ್ಮುವ ಹೊಗೆಯೂ ಕಾಣುತ್ತಿತ್ತು. 
ಇನ್ನಷ್ಟು ಎಚ್ಚರಿಕೆಯಿಂದ ನೋಡಿದರೆ ಜಗಲಿಯಲ್ಲಿ ಕುಳಿತು ಕಲ್ಲಾಟವಾಡುವ 
ಬಾಲಾಳನ್ನು ಕಾಣಬಹುದಾಗಿತ್ತು. ಬಾಲಾ, ಲಕ್ಷಿಕುಟ್ಟಿಯ ಮಗಳು. ಬಟ್ಟಿ 
ಒಗೆಯಲು ತನ್ನಮನಿಗೆ ಸಹಾಯ ಮಾಡುವ ಆಸಕ್ತಿ ತೋರಿಸಿದವಳಲ್ಲ. ಅವಳಿಗೆ 
ಹಾಡಲು ಕಲಿಯುವ ಆಸೆಯಿತ್ತು. ಕಣ್ಣು ಕಾಣದ ಕುಟ್ಟಪ್ಪನ್‌ ಭಾಗವತರ್‌ 
ನಾಲಪ್ಪಾಟ್ರಿಗೆ ಬಂದು ಹಾಡುವಾಗ ಬಾಲಾ ಓಡಿ ಬರುತ್ತಿದ್ದಳು. ಗುರುವಾಯೂರಿನ 
ಮೆಟ್ರಲಿನಲ್ಲಿ ಒಮ್ಮೆ ಅವಳು ಒಂದು ಪದ್ಯ ಪುಸ್ತಕ ಕೊಂಡುಕೊಂಡಳು. ಅವಳಿಗೆ 
ಖರ್ಜೂರ, ಕುಪ್ಪಿ ಬಳೆ, ಲಾಡಿಗಳನ್ನು ಕೊಂಡುಕೊಡುವುದಕ್ಕೆ ಲಕ್ಷಿ ಹುಟ್ಟಿ 
` ತಯಾರಿದ್ದಳು. ಹಾಗಿದ್ದೂ ಪದ್ಯ ಪುಸ್ತಕ ಮಾತ್ರ ತೆಗೆದುಕೊಂಡು ಅವಳು ಮನೆಗೆ 
ಹಿಂದಿರುಗಿದಳು. 

ಲಕ್ಷ್ಮಿಕುಟ್ಟಿ ಪ್ರತಿ ತಿಂಗಳು ಒಂದನೇ ತಾರೀಕಿನಂದು ಗುರುವಾಯೂರಿಗೆ 
ಹೋಗುತ್ತಿದ್ದಳು. ವಿಶೇಷ ದಿವಸಗಳಲ್ಲೂ ಆಕ ದೇವರ ದರ್ಶನ ಮಾಡುತ್ತಿದಳು. 
ಆಕೆಯೂ ನನ್ನ ಅಜ್ಜಿಯ ಹಾಗೆ ಓರ್ವ ಕೃಷ್ಣ ಭಕ್ತೆಯಾಗಿದ್ದಳು. ನನ್ನ ಅಜ್ಜಿ ವಿಶೇಷ 
ದಿವಸಗಳಲ್ಲಿ ಒಮ್ಮೆಯೂ ಗುರುವಾಯೂರಿಗೆ ಹೋಗುತ್ತಿರಲಿಲ್ಲ. ನೂಕು ನುಗ್ಗಲು 
ತಡೆಯೋಕ್ಕಾಗಲ್ಲ ಎಂದು ಅವರು ಹೇಳುತ್ತಿದ್ದರು. "ಏಕಾಶಿಗೆ ಒಳ್ಳೆ ಜಂಗುಳಿಯಿತ್ತಾ 
ಲಕ್ಷಿ ಶುಟ್ಟೀ' ಅವರು ಕೇಳುತ್ತಿದ್ದರು. | 

"ಜಂಗುಳಿ ಅಂದ್ರೇನು? ಹೀಗುಂಟೆ ಒಂದು ಜಂಗುಳಿ! ಸೂಜಿ ಹಾಕ್ಷಿಕ್ಕೆ ಜಾಗ 
ಇರ್ಲಿಲ್ಲ, ಹುಡ್ಗೀನ್ನು ಎತ್ತಿ ಹೆಗ್ಗಲ್ಲಿ ಹಾಕೆ. ಇಲ್ಲಿದ್ರೆ ಅದನ್ನು ಮೆಟ್ಟಿ ಹೊಸ್ಕಿ 
ಬಿಡ್ತಿದ್ರು.....' ಲಕ್ಷಿ ಕುಟ್ಟಿ ಹೇಳಿದಳು. ನೀಲಿ, ಗಂಜಿ ಹಾಕಿ ಒಗ್ಗ ಬಟ್ಟೆಯ ಬಿಳುಪೇ 
ಅವಳ ಮುಗುಳೆಗೆಗೂ ಇತ್ತು. 

ಲಕ್ಷ್ಮಿಕುಟ್ಟಿ ಗುರುವಾಯೂರಿಗೆ ಹೋಗುವಾಗ ಜೊತೆಗಾತಿಯಾಗಿ ನಾಲಪ್ಪಾಟ್ರಿನ 
ಯಾರಾದರೂ ಒಬ್ಬಳು ಕೆಲಸದವಳನ್ನು ಕರೆದುಕೊಂಡು ಹೋಗುತ್ತಿದ್ದಳು. ಹೆಚ್ಚಾಗಿ 
ದೇವಕಿಯೇ ಹೋಗುತ್ತಿದ್ದಳು. ಹಿಂದಿರುಗಿ ಬಂದ ಮೇಲೆ ಆ ದಿನದ ಎಲ್ಲ 
ಕಾರ್ಯಕ್ರಮಗಳನ್ನು ನನಗೆ ವಿವರಿಸಿ: ಹೇಳುತ್ತಿದ್ದಳು. ' ನಾಲಪ್ಪಾಟ್ಟಿನಿಂದ 
ಗುರುವಾಯೂರಿಗೆ ಆರು ಮೈಲು ದೂರ. ಅರ್ಧದಷ್ಟು ನಡೆದರೆ ಕಲ್ಲಾಯ್ಮನೆಯವರ 
ಕೂಳ ಕಾಣಸಿಗುತ್ತದೆ. ಅದರಲ್ಲಿಳಿದು ಕೈಕಾಲು ಮುಖ ತೂಳೆದು ಮತ್ತೂ ಯಾತ್ರೆ 
ಮುಂದುವರಿಸುವುದು. ಕೆಲವೊಮ್ಮೆ ಭಾಗ್ಯವಿದ್ದರೆ ಯಾರಾದರೂ ಎಳನೀರೋ, 
ಮಜ್ಜಿಗೆ ನೀರೋ ಕುಡಿಯಲು ಕೊಡುವುದುಂಟು. ದೇವರ ದರ್ಶನ ಮುಗಿದರೆ 


50 ಬಾಲ್ಯದ ನೆನಪುಗಳು 


ನೇರವಾಗಿ ದ್ವಾರದ ಹೊರಗೆ "ಹೋಟೆಲ್‌ ದ ಕೃಷ್ಣ' ಎಂಬ ಹೊಟೇಲಿಗೆ ಹೋಗಿ 
ಚಾ, ವಡೆ, ದೋಸೆ, ಬೋಂಡ ಮೊದಲಾದುವುಗಳನ್ನು ಸೇವಿಸುವುದು. ಆಮೇಲೆ 
ಶೋಪ್ಪಿಂಗ್‌. ಬಳೆ, ಸೀರೆ, ಚಕ್ಕುಲಿ, ಹೊದಳು, ಖರ್ಜೂರ ಮೊದಲಾದುವೆಲ್ಲ 
ಕೊಳ್ಳುವುದು. ಇದೆಲ್ಲವನ್ನೂ ಗಾಂಧೀಜಿಯ ಚಿತ್ರವಿರುವ ಸೆಣಬು ಚೀಲದಲ್ಲಿ ಹಾಕಿ 
ಅದನ್ನು ನೇತಾಡಿಸಿಕೊಂಡು ಮರಳಿ ಬರುವುದು. 

"ವೈಲತ್ತೂ ರು ಕಳೆದ ಮೇಲೆ ನನ್ನ ಅಮ್ಮನೂ ದೇವಕಿಯಕ್ಕನೂ ತೆಂಗಿನಡಿಯಲ್ಲಿ 
ಕೂತು ಮೂತ್ರ ಮಾಡಿದ್ರು” ಬಾಲಾ ಹೇಳಿದಳು. 

ಅಜ್ಜಿ ಗುರುವಾಯೂರಿಗೆ ದೋಣಿಯಲ್ಲಿ ಹೋಗುತ್ತಿದ್ದರು. ಹೊತ್ತು 
ಬೆಳಗಾಗಬೇಕಿದ್ದರೆ ನಾವು ಒಂದು ಘೋಷ ಯಾತ್ರೆಯ ಹಾಗೆ ದಡಕ್ಕೆ 
ನಡಯುತ್ತಿದ್ದೆವು. ಎದುರು ಸೂಟೆ ಬೀಸುತ್ತ ಮಾಂಬುಳ್ಳಿ ಕೃಷ್ಣನ್‌. ಸರೀ ಹಿಂದೆ 
ಕೃಷ್ಣನ್‌ನ ಹೆಂಡತಿ ವಳ್ಳಿ. ಅವರ ಹಿಂದೆ ಸಿಕ್ಕಿದವರ ಹೆಗಲೇರಿ ಯಾತ್ರೆ ಮಾಡುವ 
ನಾನು. ನನ್ನ ಹಿಂದೆ ಅಜ್ಜಿ. ಅಜ್ಜಿಯ ಹಿಂದೆ ಲಾಟೀನು ನೇತಾಡಿಸುತ್ತಾ ಒಬ್ಬಾಕೆ 
ಕೆಲಸದವಳು. ದಡದ ಸಮೀಪದಲ್ಲಿ ದರ್ಬೆ ಹುಲ್ಲೂ ಕೇದಗೆಯೂ ಬಿರಿದು 
ನಿಂತಿತ್ತು. ಅವುಗಳೆಡೆಯಿಂದ ಜೀರುಂಡೆಗಳ ಕ್ರೇ ಕ್ರೇ ಎಂಬ ಯಾಂತ್ರಿಕ ಕೂಗು 
ಎಡೆಬಿಡದೆ ಹೊಮ್ಮುತ್ತಿತ್ತು. ನಡುವೆ ಒಂದು ಕಪ್ಪೆ ತನ್ನ ಬಿಳಚಿದ ಕಾಲು ಚಾಚುತ್ತ 
ಮುಂದಕ್ಕೆ ಹಾರಿತು. ದೋಣ ಬಿಡುವ ಕೇಳುವಿನ ಒರಟು ತುಟಿಗಳು ಹೊಟ್ಟಿ 
ಬಿರಿದದ್ದು ಕಂಡು ಬಂತು. 'ಅದ್ಯಾಕೆ ಹಾಗೆ ?' ನಾನು ದೇವಕಿಯನ್ನು ಕೇಳಿದ. 

"ಕೇಳೂಗೆ ಬಾಯಿ ಹುಣ್ಣು....' ಅವಳು ಹೇಳಿದಳು. 

"ನನಗೂ ಬಾಯಿ ಹುಣ್ಣಾದೀತಾ? ನಾನು ಕೇಳಿದೆ.' 

ದೇವಕಿ ಉತ್ತರಿಸಲಿಲ್ಲ. ಕೇಳು ಹುಟ್ಟು ಹಾಕುವಾಗ ನನ್ನನ್ನು ನೋಡಿ ನಗುತ್ತಿದ್ದ. 
ನಾನು ಮಧ್ಯದ "ಹಲಗೆಯಲ್ಲಿ ದೇವಕಿಯ ಹತ್ತಿರ ಕುಳಿತುಕೊಂಡಿದ್ದೆ. ದೋಣಿಯಲ್ಲಿ 
ಹುಲ್ಲು ಚಾಪೆ ಬಿಡಿಸಿ ಅದಕ್ಕೊಂದು ಪಂಚೆ ಹರಡಿ ಅಜ್ಜಿ ಮಲಗಿದ್ದರು. ಒಮ್ಮೆ 
ಅಜ್ಜ ನೀರಿನ ಕಡಗ ಬಾಗಿ ವಾಂತಿ ಮಾಡಿದರು. ಮತ್ತೊಮ್ಮೆ ನೀರಿನಿಂದ ಒಂದು 
ನೈದಿಲೆಯನ್ನು ನನಗಾಗಿ ಕೊಯ್ದು ಕೊಟ್ಟರು. ನೈದಿಲೆ ಹೂವಿನ ದಂಟಿನಿಂದ ಮಾಲೆ 
ಮಾಡುವುದಕ್ಕೆ ನನಗೆ ಗೂತ್ತು ಎಂಬುದಾಗಿ ದೇವಕಿ ಹೇಳಿದಳು. ಗುರುವಾಯೂರಿಗ 
ತಲುಪಿ ಅಲ್ಲಿದ್ದ ಭಗವತೀ ಕ್ಷೇತ್ರದ ಕೊಳದಲ್ಲಿ ಸ್ನಾನ ಮಾಡಿದ್ದಾಗಿ ನನ್ನ ನನಪು. 
ನಾವು ಸ್ನಾನ ಮಾಡುವುದನ್ನು ನೋಡುತ್ತ ದಢೂತಿಯಾದ ಒಬ್ಬ ಭಜನಯವ 
ಕಂಬಕ್ಕೊರಗಿ ನಿಂತಿದ್ದ. ನಡುನಡುವ ಆತ ಕೊಳಲೂದುವವನಂತೆ 
ಅಭಿನಯಿಸುತ್ತಿದ್ದ. 1 | 

“ಅದು ನಮ್ಮ ಹಾವು ಗೋಯಿಂದ' ದೇವಕಿ ಹೇಳಿದಳು. "ಅದು ಬರೇ ಪಾಪ. 
ಅದ್ರಿಂದ ಯಾರಿಗೂ ಏನೂ ಉಪದ್ರಯಿಲ್ಲ. ಅದ್ರ ಭಾವನೆ ಅದು ಬಾಲಕೃಷ್ಣಾ ೦ತ.' 
ನಮಸ್ಕಾರ, ಬಲಿವಾಡುಗಳು ಮುಗಿದ ತಕ್ಷಣ ನಾವು ತಂದಯ ಮನಗ 
ನಡಯುತ್ತಿದ್ದೆವು. "ಹೋಟೆಲ್‌ ದ ಕೃಷ್ಣ'ಕ್ಕೆ ಹೋಗೋಣ ಎಂದು ನಾನು ಅಜ್ಜಿಯನ್ನು 
ಒತ್ತಾಯಿಸುತ್ತಿದ್ದ. ಆದರೆ, ಏನೂ ಆಸಕ್ತಿಯಿಲ್ಲದವರಂತೆ ಅವರು ನನ್ನ ಕೈ ಒಡಿದು 


ಬಾಲ್ಕದ ನೆನಪುಗಳು 51 


ಎಳೆದುಕೊಂಡು ಮಮ್ಮಿಯೂರ್‌ ದೇವಸ್ಥಾನದ ಕಡೆಗಿರುವ ಮಣ್ಣು ಹಾದಿಗೆ ಇಳಿದು 
ಬಿಡುತಿದರು. | 

ತಪಪಯ ಕುಟುಂಬವಾದ ವಾಡೇಕರ ಮನೆಯಲ್ಲಿ ಕಾಡುಮಲ್ಲಿಗೆಯೂ ಸಂಧ್ಯಾ 
ಪುಷ್ಪವೂ ಶಂಖಪುಷ್ಪವೂ ಬಿರಿದು ನಿಂತಿತ್ತು. ಮೆಟ್ಟಲು ದಾಟಿದ ಕೂಡಲೆ 
ಕಾಣುವುದು ಒಂದು ಬಾದಾಮಿ ಮರ. ನಾವು ಹೋದರೆ ಕೂಡಲೆ ತಂದೆಯ 
ಸೋದರಿ ಇಡ್ಲಿ ಚಹಾ ಕೊಟ್ಟು ಸತ್ಕರಿಸುತ್ತಿದ್ದರು. ಊಟ ಮುಗಿಸಿ ಹೆಂಗಸರು 
ಒಳಕೋಣೆಗೆ ಸರಿದು ನಾನು ಮುಖದ್ದಾರಕ್ಕೆ ಬರಬೇಕಿದ್ದರೆ ಚೆಂಬನ್‌ ಎಂಬ 
ಮುದ್ದಾದ ಹೆಸರಿನ ಓರ್ವ ಮುದುಕ ನನಗೆ ಚಿತ್ರರಚನೆ ಕಲಿಸಿಕೊಡುವುದಕ್ಕೆ : 
ಸಿದ್ಧನಾಗಿರುತ್ತಿದ್ದ. "ಕರಿಯೂ ಕರವೂ ಬಿಡಿಸ್ಲಿಕ್ಕೆ ಕಲಿತ್ರೆ ಎಲ್ಲಾ ಕಲ್ಪಾಗೆ' ಅವರು 
ಹೇಳಿದರು. ಆನೆಯ, ಅಂಗೈಯ ಚಿತ್ರಗಳು ತುಂಬಿದ ಒಂದು ಪುಸ್ತಕವನ್ನವರು ಒಮ್ಮೆ 
ನನಗೆ ಕೊಟ್ಟರು. ಬಾಳೆದಂಟು ಕೊಯ್ದು ಚತುರಂಗದ ಕಾಯಿಗಳನ್ನು 
ಮಾಡುವುದಕ್ಕೂ ಚೆಂಬನ್‌ ನನಗೆ ಕಲಿಸಿದರು. ನಾನೂ ನನ್ನ ಅಣ್ಣನೂ ಚದುರಂಗ 
ಆಡತೊಡಗಿದಾಗ ಅಜ್ಜಿ ಹೇಳಿದರು. 

"ಮೇಲೆ ಹೋಗಿ ಆಡಿ ಕೊಳ್ಳಿ..... ದೃಷ್ಟಿಯಾದೀತು.' 

ನಮಗೆ ಅಸಾಮಾನ್ಯ ಬುದ್ದಿ ಶಕ್ತಿಯಿದೆಯೆಂದು ಅಜ್ಜಿ ಅಂದು ನಂಬಿದ್ದರು. ನಾವು 
ನಮ್ಮ ನಮೊಳಗೆ ಇಂಗ್ಲೀಷ್‌ ಮಾತನಾಡುವುದನ್ನು ಗಮನಿಸುತ್ತಾ ಅವರು 
ಕುಳ್ಳಿರುತ್ತಿದ್ದರು, ನಗುತ್ತಾ. ಆಮೇಲೆ ನಮ್ಮ ಇಂಗ್ಲೀಷ್‌ ಕೇಳಿ ಮಿಕ್ಕ ಮಕ್ಕಳು ಗೇಲಿ 
ಮಾಡಿದಾಗ ನಾವದನ್ನು ನಿಲ್ಲಿಸಿ ಬಿಟ್ಟೆವು. 

"ಇಗೊ, ನೋಡೋ.... ಇವು ಇಂಗ್ಲಿಷೇ ಹೊರ್ಕಟೆ ಮಾಡ್ತಾರೆ...' ಆ ಮಕ್ಕಳಿಗೆ 
ಹೆದರಿ ಆಮೇಲೆ ಇಂಗ್ಲಿಷನ್ನು ಬಿಟ್ಟುಬಿಟ್ಟೆವು. ಎರಡನೆಯ ಲೋಕ ಮಹಾಯುದ್ಧವೂ 
ಮುಗಿದು ಕಲ್ಕತ್ತೆಗೆ ಮರಳಿ ಹೋಗುವುದಕ್ಕೆ ಯಾವಾಗ ಸಾಧ್ಯವಾದೀತು ಎಂಬುದಾಗಿ 
ಯಾರಿಗೂ ಹೇಳಲು ಸಾಧ್ಯವಾಗಲಿಲ್ಲ. 


ಅಂದೆಲ್ಲ ಪುನ್ನಯೂರ್‌ಕುಳದಲ್ಲ ಎಲ್ಲರಿಗೂ ಪರಿಚಿತನಾಗಿದ್ದ ಪೆರಮಾಳ್‌ ಚಿಟ್ಟಿ 
ಎಂಬ ಒಬ್ಬ ವ್ಯಾಪಾರಿಯಿದ್ದ. ಆತ ಸೀರೆಯ ಕಟ್ಟವನ್ನು ತಲೆಯಲ್ಲಿಟ್ಟು 
ತಿಂಗಳಿಗೊಮ್ಮೆ ನಾಲಪ್ಪಾಟ್ಟಿಗೆ ಬರುತ್ತಿದ್ದ. ಕಡಿಮೆ ಬೆಲೆಯ ಪಂಚೆಗಳನ್ನಾತ ದೂಡ್ಡ 
ಕ್ರಯಕ್ಕೆ ಮಾರುತ್ತಿದ್ದ. ಪ್ರತಿ ಪಂಚೆಯ ಮಹಿಮೆ ಕೇಳಿ ಹಲವರು ತಮ್ಮ ಕೈಯಲ್ಲಿದ್ದ 
ದುಡ್ಡನ್ನೆಲ್ಲ ಚೆಟ್ಟಿಗೆ ಕೊಟ್ಟು ಬಿಡುತ್ತಿದ್ದರು. ಪೈಸೆ ಕೊಡದಿದ್ದರೆ ಪೆರುಮಾಳ್‌ ಚಿಟ್ಟಿಗೆ 
ಯಾವ ಚಿಂತೆಯೂ ಇರಲಿಲ್ಲ. ಯಾವತ್ತಾದರೂ ಬಾಕಿ ತೀರಿಸುತ್ತಾರೆಂಬ ನಂಬಿಕೆ 
ಆತನಿಗಿತ್ತು. '` 

"ಅಮನಿಗೆ ಕೆಂಪು ಅಂಚಿನ ಮುಂಡು ಹಿಡಿಸ್ತದೆ' ಎಂದು ಆತ ಹೇಳಿದ. ಆತನಿಗೆ 
ಉದ್ದನೆಯ ಹುರಿಮೀಸೆಯಿತ್ತು. ಕಡಯುವ ಕಲ್ಲಿನ ಗುಂಡಿನಷ್ಟು ದೂಡ್ಡ 
ಹಲ್ಲುಗಳೂ. "ಪೆರುಮಾಳ್‌ ಚೆಟ್ಟಿ ರಾಕ್ಷಸನೊ' ನಾನು ಅನೇಕ ಸಲ ಅಜ್ಜಿಯನ್ನು 
ಕೇಳಿದೆ. | 


52 ಬಾಲ್ಯದ ನೆನಪುಗಳು 


"ಆತ ಬರೇ ಪಾಪದ ಚೆಟ್ಟಿ” ಅಜ್ಜಿ ಹೇಳಿದ್ದರು. 

"ಚೆಟ್ಟಿ ಐಶ್ಚರ್ಯವಂತರ ಮನೆಯಾದ ಅಂಬಾಳತ್ತಿಗೆ ವರ್ಷಕ್ಕೆರಡು ಸಲ 
ಮಾತ್ರವೇ ಹೋಗುತ್ತಿದ್ದುದು. ಅಲ್ಲಿಯ ಕೆಲಸದವರಿಗೆ ಓಣಂಗೂ ವಿಶುವಿಗೂ 
ಮುಂಡುಗಳನ್ನು ಕೊಳ್ಳುವುದು ಚೆಟ್ಟಿಯ ಕಟ್ಟದಿಂದ. ಯಜಮಾನರೂ 
ಯಜಮಾನಿಯರೂ ಯಾವತ್ತೂ ಚೆಟ್ಟೆಯ ಮುಂಡುಗಳನ್ನುಡುತ್ತಿರಲಿಲ್ಲ. 
ಚೆನ್ನಮಂಗಲಂ ಮುಂಡುಗಳನ್ನು ಮಾರುವ ವೇಲಾಯುಧ ಮೆನೋನ್‌ರನ್ನು 
ಕರೆಯಿಸಿ ಅವರು ಬಟ್ಟೆಬರೆಗಳನ್ನು ಆಯುತ್ತಿದರು. ವೇಲಾಯುಧ ಮೆನೋನ್‌ 
ಯಾವತ್ತೂ ಮುಂಡಿನ ಕಟ್ಟವನ್ನು ತಲೆಯಲ್ಲಿ ಹೊತ್ತು ನಡೆಯುತ್ತಿರಲಿಲ್ಲ. ಅದನ್ನು 
ಹೊರಲಿಕ್ಕೆ ಅವರಲ್ಲಿ ಕೆಲಸದವರಿದ್ದರು. ಅವರಿಗೆ ಊಟದ ಮನೆಯಲ್ಲೇ ಎಲೆ ಹಾಕಿ 
ಬಡಿಸುವುದು ಅಂಬಾಳತ್ತಿನಲ್ಲಿ ವಾಡಿಕೆ. ಪೆರುಮಾಳ್‌ ಚೆಟ್ಟಿ ಊಟದ ಸಮಯದಲ್ಲಿ 
ಬಂದರೆ, ಆತನಿಗೆ ಬಾವಿಯ ಎದುರಿರುವ ಮುಖದ್ವಾರದಲ್ಲಿ ಊಟ 
ಬಡಿಸಿಕೊಡುತ್ತಿದ್ದರು. ಆದರೆ, ಊಟದ ಬಗ್ಗೆ ಆಮೇಲೆ ಹೊಗಳುವುದರಲ್ಲಿ 
ಚೆಟ್ಟಿಯನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಆಗುತ್ತಿರಲಿಲ್ಲ. ಪ್ರತಿಯೊಂದು 
ಕುಟುಂಬದ ಬಗ್ಗೆಯೂ ಜನಾಭಿಪ್ರಾಯ ಕ್ರೋಢೀಕರಿಸುವುದಕ್ಕೆ ಈ ರೀತಿಯ 
ಅತಿಥಿಗಳು ಸಹಾಯಕ್ಕೆ ಬರುತ್ತಾರೆ. ಆದ್ದರಿಂದಲೇ ಇರಬೇಕು, ಅಂದೆಲ್ಲ ಯಾರೇ 
ಬಂದರೂ ಊಟ ಕೊಡದೆ ಹಿಂದಕ್ಕೆ ಕಳುಹಿಸುವುದಕ್ಕೆ ಮನೆಯವರು ಒಪ್ಪದೇ 
ಇದ್ದುದು.' | 

ನಾಲಪ್ಪಾಟ್ಟಿಗೆ ವಾರದಲ್ಲಿ ಮೂವತ್ತರಷ್ಟು ಮಂದಿ ಊಟಕ್ಕೆ ಬರುತ್ತಿದರು. 
ಅದರಲ್ಲಿ ಮುಖ್ಯವಾಗಿ ಹುಚ್ಚ ತಾಮಿ, ಹೊಟ್ಟೆ ಬಾಕ ರಾಮನಾಯರ್‌, ಕುರುಡ 
ಭಾಗವತರು, ಮೂಕಿ ಹುಡುಗಿ, ಧರ್ಮಾನಂದನೆಂಬ ಕಳ್ಳಸನ್ಯಾಸಿ 
ಮೊದಲಾದವರಿದ್ದರು. ತಾಮಿ ಕಪ್ಪು ಮುಂಡು ಸುತ್ತಿ ಕಾಣಿಸಿಕೊಳ್ಳುವನು. 
ಉದ್ದನೆಯ ತಲೆ ಕೂದಲೆಡೆಯಿಂದ ಎಡಗಡೆಗೆ ಬಾಚಣಗೆ ಒಡಿಸುವುದನ್ನು 
ನೋಡಬಹುದಿತ್ತು. "ತಾಮಿ ಇಂಗ್ಲಿಷ್‌ ಮಾತಾಡು' ಎಂಬುದಾಗಿ ಯಾರಾದರೂ 
ಹೇಳಿದರೆ ಕೂಡಲೇ ಆತ ಇಂಗ್ಲಿಷಿಗೆ ಹೋಲಿಕೆಯುಳ್ಳ ಒಂದು ಭಾಷೆಯಲ್ಲಿ ಭಾಷಣ 
ಮಾಡತೂಡಗುವನು. ಭಾಷಣದ ಕೊನೆಯಲ್ಲಿ ಆತ ಕೋವಿ 'ತಗದು ಗುಂಡು 
ಹಾರಿಸುವಂತೆ ಅಭಿನಯಿಸುವನು. ಬೇರೆ ಯಾರೂ ನೋಡುವುದಿಲ್ಲವಂದಾದರೆ 
ತಾಮಿ ತನ್ನ ಶರೀರದ ಎಲ್ಲಾ ಅವಯವಗಳನ್ನು ಕೆಲಸದ ಹೆಂಗಸರಿಗೆ 
ಬಹಿರಂಗಗೊಳಿಸುತ್ತಿದ್ದನೆಂದು ನಾನು ಕೇಳಿದ್ದೆ. "ಮುಂಡೆತ್ತಿ ಕುಂಡೆ ತೋರಿಸ್ತಾನೆ 
ನಾಯಿ ಮಗ.' ನನ್ನ ಗೆಳತಿಯರಲ್ಲೊಬ್ಬಳು ಹೇಳಿದಳು. 

"ತಾಮಿ ಯಾಕೆ ಕುಂಡೆ ತೋರಿಸೋದು' ನಾನೊಮ್ಮೆ ಅವನನ್ನು ಕೇಳಿದೆ. ಅವ 
ನನ್ನನ್ನು ನೋಡಿ ಮುಗುಳ್ನಕ್ಕ. 

"ನಿಂಗೆ ನೋಡ್ಬೇಕಾ ಮಗೂ' ಅವ ಕೇಳಿದ. 

"ಏನು?' 

"ನನ್ನ ಕುಂಡೆ.' 

"ನಾನು ತಲೆ ಅಲುಗಿಸಿದೆ.'` 


ಬಾಲ್ಯದ ನೆನಪುಗಳು $3 


ನಾನು € ಜ್ಹಿಯೊಂದಿಗೆ ತಾಮಿ ನನ್ನಲ್ಲಿ ಕೇಳಿದ ಪ್ರಶ್ನೆಯನ್ನು ಹೇಳಿದಾಗ ಅವರಿಗೆ 
ಸಿಟು, ಬಂತು. 

"ಕಳ್ಳ ಇನ್ನಿಲ್ಲಿಗೆ ಬಂದರೆ ಓಡಿಸ್ಟೇಕು. ಅವನಿಗೆ ಹುಚ್ಚಲ್ಲ.... ಅಧಿಕ ಪ್ರಸಂಗ.' 
ಹೊಟ್ಟೆಬಾಕ ರಾಮನ್‌ ನಾಯರ್‌ ಎಲ್ಲರಿಗೂ ಇಷ್ಟ. pr ಬಿಳಚಿ ಸಪೂರಕ್ಕಿದ್ದ 
ಒರ್ವ ಮಧ್ಯ ವಯಸ್ಕ. ನೀಲಿ ಹಾಕಿ ಒಗೆದ "ಮುಂಡನ್ನು ಮಾತ್ರ ಆತ 
ಧರಿಸುತ್ತಿದ್ದುದು. ಸಾಧಾರಣ ಹನ್ನೆರಡು ಗಂಟೆಯಾಗಬೇಕಿದ್ದರೆ ಆತ ಉತ್ತರ ದಿಕ್ಕಿನ 
ಮಾವಿನ ಮರದಡಿಯಲ್ಲಿ ಜಾಗ ಹಿಡಿದಿರುತ್ತಿದ್ದ. ಮಣ್ಣಿನಲ್ಲಿ ಕುಡಿಯೆಲೆ ಹಾಸಿ 
ಊಟಕ್ಕೆ ಕಾಯುತ್ತ ಮುಗುಳ್ನಗೆಯೊಂದಿಗೆ ರಾಮನ್‌ ನಾಯರ್‌ ಎಷ್ಟು ಹೊತ್ತು 
ಬೇಕಿದ್ದರೂ ನೆರಳಿನಲ್ಲಿ ವಿಶ್ರಮಿಸುತ್ತಿದ್ದ. ಎರಡು ಸೌಟು ಅನ್ನ ಒಂದೇ ಹೊಡೆತಕ್ಕೆ 
ಬರಿಯ ಸಾಂಬಾರು ಮಾತ್ರ ಸೇರಿಸಿ ಗುಳುಂ ಮಾಡುವುದಕ್ಕೆ ರಾಮನ್‌ ನಾಯರಿಗೆ 
ಯಾವ ಅಡ್ಡಿಯೂ ಇರಲಿಲ್ಲ. ಆತ ವಿದ್ಯಾವಂತನೆಂದೂ ಮನೆತನದಲ್ಲಿ ಜನಿಸಿದವ 
ನೆಂದೂ ಎಲ್ಲರೂ ಹೇಳುತ್ತಿದ್ದರು. ಅಪಸ್ಮಾರ ಹಿಡಿದ ಸಂಬಂಧಿಕಳೊಬ್ಬಳನ್ನು 
ರಾಮನ್‌ ನಾಯರಿಗೆ ಕೊಟ್ಟು ಮದುವೆ ಮಾಡಿಸಬೇಕೆಂದು ಕೂಡ ಹಲವರು 
ಆಡಿಕೊಳ್ಳುತ್ತಿದ್ದುದನ್ನು ನಾನು ಕೇಳಿದ್ದೆ. 

"ಅವನಿಂದ ಯಾವ ಉಪದ್ರ ಕೂಡ ಇರ್ಲಿಕ್ಕಿಲ್ಲ. ಹೊಟ್ಟೆ ತುಂಬ ಊಟ ಕೊಟ್ರೆ . 

ಅವ ಸಂತೋಷದಿಂದ ಇದ್ದುಬಿಡ್ತಾನೆ' ಒಬ್ಬಾಕೆ ಹೆಂಗಸು ಹೇಳಿದಳು. 

'ಆಯ್‌, ಆಯ್‌, ಬರಿಯ “ಬೇಡುವವನಿಗೆ ಹುಡುಗಿ ಕೊಟ್ಟು ಮದುವೆ 
ಮಾಡೋದಾ? ಅದಾಗ್ಲಿಕ್ಕೇ ಇಲ್ಲ' ಮತ್ತೊಬ್ಬ ಹೇಳಿದ. 

ಇದನ್ನೆಲ್ಲ ಕೇಳಿದ ನಾನು ಒಂದು ದಿನ ರಾಮನ್‌ ನಾಯರ್‌ನನ್ನು ಕೇಳಿದೆ. 

"ಯಾವಾಗ ಮದುವೆ ?' 

ಯಾಕ ಹಿಡುಕ? 

"ನಿಮ್ಮದು. ಮದುವೆ ಮಾಡಿಕೊಳ್ಳೀರಿಂತ ಕೇಳಿದೆ.' 

ರಾಮನ್‌ ನಾಯರ್‌ ಊಟ ಪೂರ್ತಿಗೊಳಿಸದೆ ಎದ್ದು ಹೋದ. ತಿರುಗಿ ನೋಡದೆ 
ಗದ್ದೆಯ ಹುಣಯಲ್ಲಿ ವೇಗವಾಗಿ ನಡೆದು ಆತ ಮರೆಯಾದ. 

ಮೂಕಿ ಹುಡುಗಿ ನಮೊಂದಿಗೆಲ್ಲ ಆಡುವುದಕ್ಕೆ ಬರುತ್ತಿದ್ದಳು. ಅವಳಿಗೆ 
ಬೇರೊಂದು ಹೆಸರಿದ್ದುದಾಗಿ ನಮಗೆ ಗೊತ್ತಿಲ್ಲ. ಅವಳು ಯಾವತ್ತೂ "ಬಾ ಬ್ಬಾ 
ಬ್ಬಾ' ಎಂದು ಹೇಳುತ್ತ ತನ್ನ ಅಂಗಿಯನ್ನೂ ಮುಂಡನ್ನೂ ಎಳೆಯುತ್ತಾ ಕಣ್ಣು 
ಉರುಳಿಸ ಸುತ್ತಿದ್ದಳು. ಅವಳಿಗೆ ಹೊಸ ಬಟ್ಟೆ ಬೇಕು ಎಂಬುದನ್ನು ಹೇಳಲು 
ಪ್ರಯತ್ನಿಸುತ್ತಿದ್ದಾಳೆ ಎಂದು ಅವಳ ಅಮ್ಮ ಹೇಳುತ್ತಿದ್ದಳು. ಅವಳಿಗೆ ಹೊಸ ಬಟ್ಟೆ 
ಕೂಟ್ಟರೆ ಅದನ್ನು ಆ ಕೂಡಲೆ ಸಂತೆಗೆ ಕೊಂಡು ಹೋಗಿ ಮಾರುವುದಕ್ಕೆ ಅವಳ 
ಅಮ್ಮ ಸಿದ್ಧಳಾಗಿರುತ್ತಿದ್ದಳು. ಒಂದೇ ಒಂದು ಅಂಗಿಯೂ: ಮೂಕಿ ಹುಡುಗಿಗೆ 
ಸಿಗುತ್ತಿರಲಿಲ್ಲ. ಆದರೂ ಅವಳು ಯಾವತ್ತೂ ನಗುನಗುತ್ತಾ ಇದ್ದಳು. ಅವಳು ಓಡಿ 
ಆಡುವುದಕ್ಕೂ ಕುಂಟೋಬಿಲ್ಲೆ ಆಡುವುದಕ್ಕೂ ಜಾಣೆಯಾಗಿದ್ದಳು. ಅವಳನ್ನು ನಾನು 
ಮುಟ್ಟುವುದು ಅಜ್ಜಿಗೆ ಇಷ್ಟವಾಗುತ್ತಿರಲಿಲ್ಲ. 


“ನಿನ್ನ ಮುಖದಲ್ಲೆಲ್ಲ ಆ ಮೂಕಿ ಹುಡುಗಿಯ ವಾಸ್ನೆ” ಒಮ್ಮ ಅಜ್ಜಿ ಹೇಳಿದರು. 


೧ 


54 | ಬಾಲ್ಯದ ನೆನಪುಗಳು 


"ಅದೆಂಥ ವಾಸನ 7 

"ಮೀನಿನ ದುರ್ನಾತ. ಅವುಗಳು ಅದನ್ನೇ ಅಲ್ವೇ ತಿನ್ನೋದು.' 

ಅಜ್ಜಿ ನನ್ನ ಮೈಗೆ ಲಿಂಡ ಸೋಪ್ಪೋ ಟರ್ಕಿಷ್‌ ಬಾತ್‌ಸೋಪ್ಪೋ ಹಾಕಿ 
ತಿಕ್ಕುತ್ತಿದ್ದರು. ಅವೆರಡೂ ಬೆಲೆ ಕಡಿಮೆಯ ಸಾಬೂನುಗಳಾಗಿದ್ದುವು. ಎಡೆಗೆ ಅಮ್ಮ 
ಕಲ್ಕತ್ತಾದಿಂದ ತಂದ ವಿನೋಲಿಯ ವೈಟ್‌ ರೋಸ್‌ ಸೋಪನ್ನೂ ನಾನು 
ಉಪಯೋಗಿಸುತ್ತಿದ್ದೆ. ಒಂದು ಸೋಪನ್ನು ಎರಡು ಭಾಗ ಮಾಡಿಯೇ ಅಜ್ಜ 
ಸೋಪಿನ ಪಟ್ಟಿ ಗೆಯಲ್ಲಿ ಇಡುತ್ತಿದ್ದುದು. ಅದೊಂದು ರೀತಿಯ ಜಿಪುಣತನವಾಗಿತ್ತು. 
ನನ್ನ ಮೈಯನ್ನೂ ತಲೆಯನ್ನೂ ಒರೆಸಿಯಾದ ಮೇಲೆ ಆ ಒದ್ದೆಯಾದ ಟವೆಲನ್ನು 
ನೀರಿನಲ್ಲಿ ಅದ್ದಿ ಹಿಂಡಿ ಅಜ್ಜಿ ಉಪಯೋಗಿಸುತ್ತಿದ್ದರು. 

ಧರ್ಮಾನಂದನ್‌ ಎಂಬ ಸನ್ಯಾಸಿ ಶ್ಲೋಕಗಳನ್ನು ಹೇಳುತ್ತಾ ಬೇಲಿ 
ಹಾಯ್ದುಕೊಂಡು ಅಂಗಳಕ್ಕೆ ಬರುತ್ತಿದ್ದ ಗೇಟಿನ ಮೂಲಕ ಬರುವಷ್ಟು ಧೈರ್ಯ 
ಆತನಿಗಿರಲಿಲ್ಲ. ಮಾವನಿಗೆ ಸನ್ಯಾಸಿಗಳ ಬಗ್ಗೆ ತಿರಸ್ಕಾರವಿತ್ತು. ಧರ್ಮಾನಂದನ್‌ 
ಆಶುಕವಿತೆಗಳನ್ನು ರಚಿಸುತ್ತಿದ್ದ. ಒಮ್ಮೆ ಪುನ್ನಯೂರ್‌ಕುಳದ ಹತ್ತಿರ ವಾಸಿಸುತ್ತಿದ್ದ 
ವಿದೇಶೀಯನೊಬ್ಬನ ಹೆಂಡತಿಯನ್ನು ರೇಗಿಸುವುದಕ್ಕೆ ಹೋದಾಗ ಆಕೆ 
ಕೋಪಗೊಂಡು ಆತನ ಕೆನ್ನೆಗೆ ಭಂಧೀಟು ಕೊಟ್ಟಿದ್ದರು. ಆಗ ಧರ್ಮಾನಂದನ್‌ 
ಗಟ್ಟಿಯಾಗಿ ಹೇಳಿದ: 

"ಸಾಧು ಧರ್ಮಾನಂದನ್‌ ತನ್ನ ಕೆನ್ನೆಯಲ್ಲಿ 
ಸಾಧಿಸಿ ಬಿಟ್ಟನಲ್ಲಾ ನಿನ್ನ ಕಾಮಧರ್ಮ.' 

ಆ ಸಾಲುಗಳನ್ನು ಬಾಯಿಪಾಠ ಮಾಡಿ ನಾನು ಹೇಳಿದಾಗ ಅಜ್ಜಿ ಗದರಿಸಿದರು. 

"ಆತ ಇಂಥ ಅಧಿಕ ಪ್ರಸಂಗೀಂತ ಗೊತ್ತಿರಲಿಲ್ಲ. ಇನ್ನಿಲ್ಲಿಗೆ ಬರ್ಲಿಕ್ಕೆ ಬಿಡ್ಬಾರ್ದು' 
ಅಜ್ಜಿ ಕೆಲಸದವರಿಗೆ ಹೇಳಿದರು. 

"ಬೆಕ್ಕು ಸನ್ಯಾಸಿಗಳನ್ನು ಮನೆಯೊಳಕ್ಕೆ ಹತ್ತಿಸಬಾರ್ದು' ಅಡುಗೆಯಾತ ಸಾಂಬಾರು 
ಮಾಡುತ್ತಿದ್ದಲ್ಲಿಂದ ಹೇಳಿದ. 


ನಮ್ಮ ಕುಟುಂಬದವರೊಂದಿಗೆ ದೂರದ ಸಂಬಂಧವಿದ್ದ ಓರ್ವ ಯುವತಿ ಒಬ್ಬ 
ಅಕ್ಕಸಾಲಿಗನನ್ನು ಪ್ರೀತಿಸಿ ಆತನೊಂದಿಗೆ ಕದ್ದೋಡಿದ್ದಳು. ಒಂದು ಅಸಾಮಾನ್ಯವಾದ 
ಕದ್ದೋಟವಾಗಿತ್ತದು. ತನ್ನ ತಾಯಿಯನ್ನೂ ಆಕೆ ಜೊತೆಗೆ ಕೊಂಡು ಹೋಗಿದ್ದಳು. 
ಆಮೇಲೆ ಕಷ್ಟ ಪರಂಪರೆ ಹೆಚ್ಚಿದಾಗ ಅಮ್ಮನನ್ನು ಮನೆಯಿಂದ ಹೊರಕ್ಕಟ್ಟಿದ್ದಳು. 
ಅಮ್ಮ ಆ ಹೊತ್ತಿಗೆ ಕುರುಡಿಯಾಗಿ ಬಿಟ್ಟಿದ್ದಳು. ಆಕೆ ಬಸ್‌ ಸ್ಟಾಂಡಿಗೆ ಬಂದು ಭಿಕ್ಷೆ 
ಬೇಡುವುದಕ್ಕೆ ಕಲಿತಿದ್ದಳು. ಅಲ್ಲಿಂದ ಅಮ್ಮ ಹಾಗೂ ಚಿಕ್ಕಮ್ಮ ಅವರನ್ನು ಕಂಡು 
ಹಿಡಿದು ಕರೆತಂದರು. 

"ಇನ್ನು ಉಣ್ಣಿಮಾಯಮ್ಮ ಎಲ್ಲಿಗೂ ಹೋಗ್ಬೇಡಿ. ನಾಲಪ್ಪಾಟ್ಟಿನಲ್ಲೇ ಇರಿ 
ಆಯ್ತಾ?' ಪಶ್ಚಿಮದ ಕೋಣೆಯಲ್ಲಿ ಉಣ್ಣಿಮಾಯಮೈಯನ್ನು ಪ್ರತಿಷ್ಠಾಪಿಸಿ ಅವ 
ಕಲ್ಕತ್ತೆಗೆ ಹೋದರು. ಉಣ್ಣಮಾಯಮ್ಮ ಮುವ್ಪಿನಿಂದ, ಉಪವಾಸದಿಂದ 


ಬಾಲ್ಯದ ನೆನಪುಗಳು 55 


ಒಣಗಿಹೋಗಿದ್ದರು. ಅವರ. ಕಣ್ಣುಗಳಲ್ಲಿ ಬಿಳಿಯ ಗೋಲಿಗಳ ಹಾಗಿದ್ದ 
ಕಣ್ಣುಗೊಂಬೆಗಳು ಕಾ ಕಾಣಿಸುತ್ತಿದ್ದವು. ಅವರು ಗೋಡೆಗಳನ್ನು ತಡವಿಕೊಂಡು ಬಡಗು 
ಮೂಲೆಗೆ ಬಂದು ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಮೂರು ಹೊತ್ತು ಊಟ 
ಬಡಿಸಿಕೊಡುವ ಕೆಲಸದವರೂ ಅವರೊಂದಿಗೆ ಮಾತನಾಡುವ ಆಸಕ್ತಿ 
ತೋರುತ್ತಿರಲಿಲ್ಲ. ಆದ್ದರಿಂದಲೇ ಇರಬೇಕು, ತನಗೆ ತಾನೇ ಮಾತನಾಡಲಿಕ್ಕೆ 
ತೊಡಗಿದ್ದು. ಮೊದಮೊದಲು ಬರಿಯ ಗೊಣಗಾಟವಾಗಿತ್ತದು, ಅವರ 
ಮನಸ್ಸಿನೊಳಗೆ. ಮತ್ತದು ಗಟ್ಟಿಯಾದ ಬೈಗುಳದ ಮಳೆಯಾಗಿ ಪರಿಣಮಿಸಿತು. 

"ಅಕೋ ಶುರು ಮಾಡಿದ್ದು, ಆ ಮುದಿ ಮತ್ತೂ ಅಲ್ಲಿಂದ, ಗಂಟ್ಟು 
ಬಿರಿಯೋದಕ್ಕೆ. ಬಾಕಿದ್ದೋರಿಗೊಮ್ಮೆ ಕಣ್ಣು ಮುಚ್ಚಿ ಮಲಗ್ಲಿಕ್ಕೂ ಕೂಡ್ಜಾಗಾಯ್ತಲ್ಲ 
ದೇವ್ರೆ.” ಕೆಲಸದವಳು ಬಡಗು ಮೂಲೆಯಲ್ಲಿ ನಿಂತು ಎಡೆಗೆಡೆಗೆ ಗೊಣಗುತ್ತಿದ್ದಳು. 

"ಭಿಕ್ಷೆ ಬೇಡಿದ್ದು! ಬಾಲಾಮಣ್ಯಮ್ಮೆಯೂ ಅಮ್ಮಿಣ್ಯಮ್ಮೆಯೂ ಸೇರಿ 
ಎತ್ತಿಕೊಂಡು ತಂದದ್ದು: ಅಡುಗೆಯವ ಎಲ್ಲರೂ ಕೇಳಲಿ ಎಂಬ ಮಟ್ಟಿನಲ್ಲಿ 
ಚಾವಡಿಯಲ್ಲಿ ನಿಂತು ಕೂಗಿ ಹೇಳಿದ. 

"ಇಲ್ಲಿಯ ಯಾರೋ ಒಬ್ಬ ಮಾವ ಹಿಂದ್ಯಾವತ್ತೋ ಈ ಮುದ್ಯೀ ಮನೇಂದ 
ಮದ್ವೆ ಮಾಡಿದ್ರಂತೆ. ಸಂಬಂಧಲ್ತೆ ?' 

"ಸಂಬಂಧ! ನಂಗೀ ಮುದಿಯ ಮಾತು ಕೇಳಿದ್ರೆ ಹೆಬ್ಬೆರಳು ದಡ್ಡುಗಟ್ಟದೆ... 
ನನ್‌ನ್ನು ಬೇಡದ್ದೇನಾದ್ರೂ ಹೇಳಿದ್ರೆ ಸರೀ ಕೊಟ್ಟೇನು. ನಂಗ್ಯಾರ್ದೂ ಹೆದ್ರಿಕಿಲ್ಲ.' 

ಉಣ್ಣಿಮಾಯಮ್ಮ ಒಮ್ಮೊಮ್ಮೆ ನನ್ನ ಕಾಲಿನ ಶಬ್ದ ಕೇಳಿದ ಕೂಡಲೆ "ಮಗೂ ಈ 
ಕಡೆ ಬರ್ತೀಯಾ? "ನನ್ನ "ಮಡ.ಲ್ಲಿ ಕೂರ್ತೀಯಾ ? ಮಗೂಗೆ ಮೂಕಿ 
ಮಡಂದಿಯ ಕತೆ ಕೇಳ್ಬೇಕಾ ?' ಎಂದು ಕೇಳುತ್ತಿದ್ದರು. ಅವರ ಹತ್ತಿರ ಕೂತರೆ 
ಕೂಡಲೆ ಉದ್ದನೆಯ ಉಗುರುಗಳುಳ್ಳ ಆ ಕೈಬೆರಳುಗಳು ನನ್ನ ಶರೀರವನ್ನಿಡೀ 
ತಡಕಾಡುವುದು. ಹಲ ದಿಕ್ಕಿನಲ್ಲಿ ಗೀರು ಬಿದ್ದಾಗ ನಾನು ಎದ್ದು ಬಿಡುತ್ತಿದ್ದೆ. 

“ಮಗೂಗೆ ಮೂಕಿಮಡಂದಿಯ ಕತೆ ಕೇಳ್ಬೇಡ್ವೆ ?' ಉಣ್ಣಿಮಾಯಮ್ಮಕೇಳುವಳು. 

"ಬಡಗು ಮೂಲೇಲಿ ನಿಂತು ಕೇಳ್ಲೇನೆ' ನಾನು ಹೇಳುತ್ತಿದ್ದೆ. 

ಮೂಕಿಮಡಂದಿಯಿಂದ ಮಾತು ಹೊರಡಿಸಿದ ರಾಜಕುಮಾರನ ಕತೆಯನ್ನು 
ಉಣ್ಣಿಮಾಯಮ್ಮ ವಿವರಿಸುವುದನ್ನು ನಾನೆಷ್ಟೋ ಸಲ ಬೇಸರವಿಲ್ಲದೆ ಕೇಳಿ 
ಆನಂದಿಸಿದ್ದೆ. 

ಬೆಳ್ಳಂಬೆಳಗುವ ಶರೀರ. ಎಡಕ್ಕೆ ಪೇರಿಸಿಟ್ಟ ಕೂದಲ ಗಂಟು. ತೊಂಡೆ ಹಣ್ಣನಂಥ 
ತುಟಿ. ನೋಡೋದಕ್ಕೆ ಕಾಮದೇವನೆ. ನೋಡ್ಲಿಕ್ಕೆ ಮಗೂನ ದೊಡ್ಡ ಮಾವನಾಗೆ 
ಇರ್ಬೋದು.' 

ಮೂಕಿಮಡಂದಿಯ ಗಂಡನಿಗೆ ಮಾವನ ಆಕಾರ ಎಂಬುದಾಗಿ ನಾನು ಅತ್ತೆಗೆ 
ಹೇಳಿದ. 

ನಾರದ ಹೇಳಿ ಳಿದ್ದು ಅವರು ನಗುತ್ತ ಕೇಳಿದರು. 

ಉಣ್ಣಿಮಾಯಮ್ಮ' | 
ಮರುದಿವಸ ಅತ್ತೆ ಆ ಮುದುಕಿಗೆ ಒಂದು ಕಟ್ಟ ವೀಳದೆಲೆ, ಸ್ವಲ್ಪ ಹೊಗೆಸೊಪು 


56 ಬಾಲ್ಯದ ನೆನಪುಗಳು 


ಉಡುಗೊರೆ ಕೊಟ್ಟರು. ಅಂದಿನಿಂದ ಉಣ್ಣಿಮಾಯಮ್ಮಅತ್ತೆಯ ಸೌಂದರ್ಯವನ್ನೂ 
ಹೊಗಳುತ್ತಿದ್ದರು. 

"ಉಣ್ಣಿಮಾಯಮೆಗೆ ಕಣ್ಣು ಕಾಣೋದಿಲ್ವಲ್ಲಾ? ಮತ್ತೆ ಹೇಗೆ ಅವರ ಬಗ್ಗೆಲ್ಲ 
ಹೀಗೆ ವಿವರಿಸೋದು?' ನಾನು ಕೇಳಿದೆ. 

"ನಾನು ಹುಟ್ಟು ಕುರುಡಿಯಲ್ಲ ಮಗೂ. ನಾನು ಇಲ್ಲಿರೋರ್ನೆಲ್ಲ ನೋಡಿದ್ದೇನೆ. 
ಈ ಅತ್ತೆಗಿಂತ ಮೊದಲಿದ್ದ ಅತ್ತೇನ್ನೂ ನಾನ್ನೋಡಿದ್ದೇನೆ. ಅಂಬಾಳತ್ತಿನ ಚಿನ್ನಮ್ಮ 
ನೋಡೋದಿಕ್ಕೆ ನಾಲ್ಕು ಕಣ್ಣು ಬೇಕು. ಕೂದಲು ಬಿಡಿಸಿದ್ರೆ ಹಿಂಗಾಲು ಮುಟ್ಟೀತು 
ಮಗೂ. ಸಾಕ್ಷಾತ್‌ ಲಕ್ಷ್ಮೀದೇವಿ! ಹತ್ತು ತಿಂಗಳು ಒಟ್ಟಿಗಿರ್ಲಿಕ್ಕೆ ಯೋಗ ಇರ್ಲಿಲ್ಲ. 
ರಕ್ತ ಹೋಗೋದು. ಒಂದೈವತ್ತು ಮುಂಡು ಪೇರ್ಸಿಟ್ರೂ ರಕ್ತ ಹರೀತಿತ್ತು. 
ಕೋಣೇಲಿಡೀ ರಕ್ತ.' 

“ಏನಾಗಿತ್ತು?” 

"ಅದೆಲ್ಲ ಮಗೂನತ್ರ ಹೇಳೋದು ಹೇಗೆ? ಎಂಟು ತಿಂಗಳ ಗರ್ಭಿಣಿಯಾಗಿದ್ದು. 
ಒಮ್ಮೆ ನೋಡಿದ್ರೆ ಮರೀಲಿಕ್ಕಿಲ್ಲಾಯ್ತಾ.' 

ಮೊದಲಿದ್ದ ಅತ್ತೆಯ ದುರಂತವನ್ನು ಕುರಿತು ನಾನು ಅಜ್ಜಿಯನ್ನು ವಿಚಾರಿಸಿದಾಗ 
. ಅವರಿಗೆ ಸಿಟ್ಟು ಬಂತು. 

"ಇದ್ದೆಲ್ಲ ಹೇಳಿದ್ಯಾರು ?' 

"ಉಣ್ಣಿಮಾಯಮ್ಮ' 

"ಮಕ್ಸನ್ನು  ಹೆದ್ರಿಸೋದೂಂತ? ಇಂದೆಂಥ ಅಧಿಕ ಪ್ರಸಂಗ!' 
ಉಣ್ಣಮಾಯಮೈೆಯ ಹತ್ತಿರ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದು 
ತನಗಿಷ್ಟವಾಗುವುದಿಲ್ಲ ಎಂದು ಅಜ್ಜಿ ಹೇಳಿದರು. ಕತೆ ಕೇಳಬೇಕಿದ್ದರೆ ಮುತ್ತಜ್ಜಿಯ 
ಹತ್ತಿರ ಹೋಗಿ ಕೂತರೆ ಸಾಕಲ್ಲ. ವಿಕ್ರಮಾದಿತ್ಯನದ್ದೂ ಬೇತಾಳದ್ದೂ ಕತೆಗಳು 
ಮುತ್ತಜ್ಜಗೆ ಗೊತ್ತಿತ್ತು. 

ನಾಲಪ್ಪಾಟ್ಟಿನ ಎಲ್ಲ ಹೆಂಗಸರೂ ಏಕಾದಶಿ ವ್ರತ ಹಿಡಿಯುತ್ತಿದ್ದರು. 
ಅಲ್ಲಿದ್ದಾಗಲೆಲ್ಲ ನಾನೂ ಅವರೊಂದಿಗೆ ಗೋದಿ ಅನ್ನ, ಸಾಮಕ್ಕಿ ಗಂಜಿ, ಪಚ್ಚೆ ಹೆಸರು 
ಬೇಯಿಸಿದ್ದು ತಿನ್ನುತ್ತಿದ್ದೆ. ಉಣ್ಣಮಾಯಮೈಯೂ ಏಕಾದಶಿ ವ್ರತ ಹಿಡಿಯುತ್ತಿದ್ದರು. 

"ಏಕಾದಶಿ ಹಿಡ್ಬು ದ್ವಾದಶಿ ಮಿಂದು ತೀರ್ಥ ತಕ್ಕೊಂಡ್ರೆ ಎಲ್ಲ ಪಾಪವೂ 
ಪರಿಹಾರಾಗ್ರದೆ. ಅದು ಗೊತ್ತುಂಟೊ ಮಗೂ ?' ಉಣ್ಣಿಮಾಯಮ್ಮ ಕೇಳಿದರು. 

"ನಂಗೆ ಗೊತ್ತಿರ್ಲಿಲ್ಲ' ನಾನು ಹೇಳಿದೆ. 

"ಶ್ರೀ ಪರಮೇಶ್ವರನೂ ಪಾರ್ವತಿಯೂ ಸೇರಿ ಪ್ರತ್ಯಕ್ಟರಾಗ್ತಾರೆ. ಮನಸ್ಸಿಟ್ಟು 
ಪ್ರಾರ್ಥಿಸ್ಟೇಕು' ಉಣ್ಣಿಮಾಯಮ್ಮ ಹೇಳಿದರು. 

"ನೀವು ಪರಮೇಶ್ವರನನ್ನೂ ಪಾರ್ವತೀನ್ನೂ ಕಂಡಿದ್ದೀರಾ ?' 

"ನಾನಷ್ಟು ಸಲ ಕಂಡಿದ್ದೇನ..... ಮಗೂ. ನಾನೂಬ್ಬ ಭಕ್ತೆ ಮಗೂ. ಒಂದೇ 
ಒಂದು ಏಕಾದಶಿ ಹಿಡೀದ ಇರ್ಲಿಲ್ಲ. ಹೆತ್ತ ಹೊಲೆಯಲ್ಲೂ ನಾನು ಹಿಡ್ಡಿದ್ದೇನೆ 
ಮಗೂ. ದ್ವಾದಶಿಗೆ ಸ್ವಲ್ಪ ತುಳ್ಲಿ ಹಾಕಿದ ನೀರು ಕುಡೀತಿದ್ದೆ. ಇಲ್ಲಿಯೋರ ಹಾಗೆ 


ಬಾಲ್ಯದ ನೆನಪುಗಳು. 57 


ಗೋದಿ, ಸಾಮೆ ತಿಂದು ನಾನು ಏಕಾದಶಿ ಹಿಡೀತಿರ್ಲಿಲ್ಲ ಮಗೂ. ನಂಗೆ 
ಶುದ್ಧೋಪವಾಸ. ಜಲಪಾನ ಕೂಡ ಇಲ್ಲ. ಅದಕ್ಕಲ್ವೆ ನನ್ನ ಮೈ ಹೀಗೆ ಬತ್ತಿದ್ದು.' 

"ನಿನ್ನೆ ಏಕಾದಶಿಗೆ ಉಣ್ಣಿಮಾಯಮ್ಮ ಯಾಕೆ ಗೋದಿ ಅನ್ನ ಉಂಡದ್ದು?' 

"ಉಣ್ಣಬಾರ್ದಾಗಿತ್ತು. ಇಲ್ಲಿದ್ದೋರಿಗೆ ಬೇಸರಾಗ್ರದೇಂತ ಉಂಡೆ. ನಂಗೆ 
ಶುದ್ಧೋಪವಾಸವೇ ಇಷ್ಟ. ವ್ರತಾಂದ್ರೆ ಅದ್ಕೆ ಕೆಲ ನೀತಿ ನಿಯಮ ಇದೆ ಆಯ್ತಾ. 
ಏಕಾದಶಿ ಹಿಡಿಯೋದು ಅಷ್ಟು ಸುಲಭೇನೂ ಅಲ್ಲ. 

ಎಲ್ಲಾ ಸೋಮವಾರವೂ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋಗಿ ಶಿವನನ್ನು 
ಪ್ರಾರ್ಥಿಸಿದರೆ ನಂಗೆ ಒಳ್ಳೆಯ ಗಂಡ ಸಿಗುತ್ತಾನೆಂದು ಉಣ್ಣಮಾಯಮ್ಮ ಹೇಳಿದರು. 

"ಒಳ್ಳೆಯ ಗಂಡ ಅಂದ್ರೆ ಯಾರು?' ನಾನು ಅಜ್ಜಿಯನ್ನು ಕೇಳಿದೆ. 

"ನೀನೆಂತಕೆ ಹೀಗೆಲ್ಲ ಕೇಳೋದು ?' 

"ಉಣ್ಣೆಮಾಯಮ್ಮ ಹೇಳಿದರು, ನಾನು ಸೋಮವಾರ ಉಪವಾಸ ಮಾಡಿದರೆ 
ನಂಗೆ ಒಳ್ಳೆಯ ಗಂಡ ಸಿಕ್ತಾನೇಂತ.' 

"ನೀನೀಗ ಅದೆಲ್ಲ ಆಲೋಚಿಸ್ಟೇಡ. ಮಕ್ಳಾಗಿರೋವಾಗ ಮದುವೇ ಬಗ್ಗೆಲ್ಲ 
ಆಲೋಚಿಸ್ಸಿಕ್ಕಿಲ್ಲ. ಉಪವಾಸ ಮಾಡಿದ್ರೂ ಮಾಡದಿದ್ರೂ ಸಮಯ ಬಂದಾಗ ನಿಂಗೆ 
ಒಳ್ಳೇ ಗಂಡ ಸಿಕ್ಕೇ ಸಿಕ್ತಾನೆ.' 

ಒಂದು ರಾತ್ರಿ ಅಜ್ಜಿ ನನ್ನನ್ನು ನಿದ್ರೆಯಿಂದ ಎಬ್ಬಿಸಿದರು. ಕೋಣೆಯಲ್ಲಿ ಹೊಗೆ 
ತುಂಬಿತ್ತು. ಬಡಗು ಕಿಟಕಿಯ ಮೂಲಕ ಅಡುಗೆ ಮನೆಯ ಮೇಲ್ಭಾಗ 
ಹೊತ್ತುವುದನ್ನು ಕಂಡೆ. ನಾವು “ಬೆಂಕಿ, ಬೆಂಕಿ' ಎಂದು ಕೂಗಿಕೊಳ್ಳುತ್ತಾ ಕೆಳಗಡೆಗೆ 
ಓಡಿದೆವು. ಎಲ್ಲರೂ ಸೇರಿ ಕ್ಷಿಪ್ರವಾಗಿ ಅಂಗಳಕ್ಕೆ ಬಂದು ನಿಂತೆವು. ನೆರೆಕರೆಯವರೂ 
ಕಲಸದವರೂ ಹ್ಳೊಯ್ಸೆ ನೀರು, ತುಂಡರಿಸಿದ. ಬಾಳೆಗಳಿಂದ ಬೆಂಕಿ ನಂದಿಸುವುದಕ್ಕೆ 
ಪ್ರಯತ್ನಿಸುತ್ತಿದ್ದರು. ಸಾವಿರ ದಳಗಳಿರುವ ಒಂದದ್ದುತ ಪುಷ್ಪದಂತೆ ಅಗ್ನಿ 
ಪ್ರಜ್ವಲಿಸಿತು. ಬೆಂಕಿ ನಂದಿಸಿದ ಬಳಿಕ ನಾವು ಮತ್ತೆ ಒಳೆಗೆ ಬಂದಾಗ ಪಶ್ಚಿಮದ 
ಕೋಣೆಯಿಂದ ಉಣ್ಣಮಾಯಮ್ಮ ನಮ್ಮನ್ನು ಬೈಯ್ಯ “ತೊಡಗಿದ್ದರು. 

"ನನ್ನ ಬಗ್ಗೆ ಯಾರಿಗೂ ನೆಂಪಿರಲಿಕ್ಕಿಲ್ಲ ಅಲ್ವೆ 1 ನನ್‌ನು ಸಾಯ್ದಿಕ್ಕೆ ಬಿಟ್ಟು ಎಲ್ರೂ 
ಸೇರಿ ಓಡಿ ತಪ್ಪಿ ಬಸಿಕೊಂಡ್ರಿ. ನಾನು ಗತಿಗೆಟ್ಟ ವಳಾಗಿ ಬಿಟ್ನಲ್ಲಾ? ಅಲ್ಲಿದ್ರೂ ನೀವ್ಯಾರೂ 
ನನ್ನ ಕುಟುಂಬದವರಲ್ವಲ್ಲ. ಇನ್ನು "ನಾನಿಲ್ಲಿ ನಿಲ್ಲಿಕ್ಕಿಲ್ಲಾಯ್ರಾ. ನನ್‌ಮೇಲೆ 
ಪ್ರೀತಿಯಿಲ್ಹೋರೊಟ್ಟಿಗೆ ನಾನ್ನಿಲ್ಲಿಕ್ಕಿಲ್ಲ. ನನ್‌ನು ಕುನ್ನಂಕುಳಕ್ಕೆ ಕೊಂಡು ಹೋಗಿ 
ಬಿಟ್ಟು ಬಿಡಿ. ಇನ್ನು ನಾನಿಲ್ಲಿ ನಿಲ್ಲಿಕ್ಕಿಲ್ಲಾ' 

ಬೆಳಗಾದ ಮೇಲೆ ಕುನ್ನಂಕುಳದ ಬಂಧುಗಳ ಮನೆಗೆ ಕೊಂಡೊಯ್ದು 
ಬಿಡುತ್ತೇವೆಂದು ಅಜ್ಜಿ ಮುದುಕಿಯಲ್ಲಿ ಹೇಳಿದರು. ಬೆಳಿಗ್ಗೆ ಚಹಾ, ಇಡ್ಲಿಯೆಲ್ಲ 
ಸೇವಿಸಿ ಆದ ಮೇಲೆ ಅಜ್ಜಿ ಹೇಃ ನ 


"ತಯಾರಾಗಿ. ಕುನ್ನ ೦ಕುಳ ಮಕ್ಕತ್ರ ಕೂಂಡೋಗಿ ಕ 
ಣ್ಣ ಭು ಒಮ್ಮೆಲಿ Gp ಮೂಲೆಯಲ್ಲಿ ತನ್ನ ಶರೀರವನ್ನು ಹುದುಗಿಸಿ 


೨ಸಿರಿನೊಂದಿಗ EE 


58 ಬಾಲ್ಕದ ನನಪುಗಳು 


"ನಂಗ್ಯಾರೂ ಇಲ್ಲೇ ಹೋಯ್ತಲ್ಲಾ ನನ್ನ ಗುರುವಾಯೂರಪ್ಪಾ, ನಂಗ್ಯಾರೂ 
ಇಲ್ವಲ್ಲಾ. ನನ್ನ ಎತ್ತಿ ಹೊರಗೆ ದಬ್ಬಿದ್ರೂ ಕೇಳ್ಳಿಕ್ಕಾರೂ ಇಲ್ವಲ್ಲಾ. 

"ನಾವ್ಯಾರೂ ನಿಮ್ಮತ್ರ ಹೋಗ್ತಿಕ್ಕೆ ಹೇಳ್ದಿಲ್ದಲ್ಲಾ?' ಅಜ್ಜಿ ನಗುತ್ತ ಹೇಳಿದರು. 

ಅಂದು ಉಣ್ಣಿಮಾಯಮ್ಮ ಆವೇಶಭರಿತಳಂತೆ ಪದಾರ್ಥಕ್ಕೆ ಸೌತೆ, ಕುಂಬಳಕಾಯಿ 
ಕೊಯ್ಯುವ ಕೆಲಸದವರೊಂದಿಗೆ ಹೇಳಿದರು: ; 
“ನನ್ನ ಸಾವು ಈ ನಾಲಪ್ಪಾಟ್ಟಿನಲ್ಲೇ ಆಗಲಿ. ನಾನು ಮತ್ತೆ ಎಲ್ಲಿಗೆ ಹೋಗಲಿ? 
ನಂಗಿಲ್ಲಿರೋರಲ್ಲೆ ಸ್ವಂತದೋರೂಂತ ಯಾರಿಲ್ವಲ್ಲಾ. ನಂಗೆ ಇಲ್ಲಿದ್ದೋರನ್ನು 
ನೋಡ್ತಾ ಕಣ್ಣು ಮುಚ್ಛೇಕೂಂತ ಆಸೆ.' 


ಆ ನಡುವೆಯೇ ಎಲಿಯಜಾಟ್ಸ್‌ ಶಾಲೆಯಲ್ಲಿ ಕಲಿಸುವುದಕ್ಕೆಂದು ಕಾಟ್ಬಾಂಬಾಲ್‌ 
ಎಂಬ ಗ್ರಾಮದಿಂದ ದೋಣಿ *ತ್ತಿ ಓರ್ವ ಹೊಸ ಟೀಚರ್‌ ಬಂದು ತಲುಪಿದ್ದು. 
ಕಪ್ಪಾಗಿ ಸಪೂರದ ಆ ಹೆಂಗ ಮುಂಡು, ಮೇಲಂಗಿ, ಧರಿಸಿದ್ದರು. ಅಂಚಿಲ್ಲದ 
ಶಾಲಿನಿಂದ ಎದೆ ಮುಚ್ಚಿ ಕೂ:.ಲನ್ನು ಗಟ್ಟಿ ಕಟ್ಟಿ, ಕಂಕುಳಿನಲ್ಲಿ ಕೊಡೆಯೂ ಕೈಯಲ್ಲಿ 
ಅನ್ನದ ಪಾತ್ರೆಯೂ ಹಿಡಿದು ಎಲಚ್ಚಾರ್‌ ಟೀಚರ್‌ ಮೊದಲ ಸಲ ಬಂದು 
ತಲುಪಿದಾಗಲೆ ಆ ಕಪ್ಪಗಿನ ದ್ರಾಕ್ಷಿಯ ಕಣ್ಣುಗಳಲ್ಲಿ ಪ್ರತಿಫಲನಗೊಂಡ ಆಜ್ಞಾ 
ಶಕ್ತಿಯ ಮುಂದೆ ಶಿರಗಳು ಬಾಗಿದ್ದುವು. ಹೆಡ್‌ಮಾಸ ಸರೂ ಸ್ವರ ತಗ್ಗಿಸಿ ಶಿಷ್ಟಾಚಾರದ 
ಮಾತುಗಳನ್ನಾ ಡಿದರು. ಟೀಚರ್‌ ಮಾತನಾಡುವಾಗ ಅವರ ಗಂಜಿ ಪಸೆ ಹಾಕಿದಂತಿದ್ದ 
ಸ್ವರ ಹಲಸು ಕೊಯ್ದ ಕತ್ತಿಯ ಮಯಣದಲ್ಲಿ ಅಂಟಿ ನಿಂತಂತೆ ಅಂತರಿಕ್ಷದಲ್ಲಿ ಅಂಟಿ 
ನಿಂತುದಾಗಿ ನಮಗೆ ಭಾಸವಾಯಿತು. ಟೀಚರ್‌ ದೊಡ್ಡ ಮಕ್ಕಳಿಗೆ ಮಾತ್ರ ಇಂಗ್ಲೀಷ್‌ 
ಕಲಿಸುತ್ತಿದ್ದರು. ನಮ್ಮ ತರಗತಿಯ ಹತ್ತಿರದ್ದು ಏಳನೆಯ ತರಗತಿ. ಆ ಶಾಲೆಯ 
ದೊಡ್ಡ ಕ್ಲಾಸೆಂದರೆ ಅದೇ. ಅದರಲ್ಲಿ ಕಲಿಯುತ್ತಿದ್ದವರಲ್ಲಿ ಮುಖ್ಯರು ನಾಯಕನಾದ 
ಗೋವಿಂದ ಕುರುಪ್ಪ್‌, ಸುಂಪರಿಯಾದ ಹೇಮಲತ ಮೊದಲಾದವರು. ಕಾಗದ 
ಸುರುಟಿ ಬಿಸಾಡದೆ, ಗೂಬೆಯ ಶಬ್ದ ಹೊರಡಿಸದೆ ಕುರುಪ್ಪ್‌, ಎಲಚ್ಚಾರ್‌ ಟೀಚರ 
ಭಾಷಣ ಆಲಿಸಿದ. ಇಂಗ್ಲಿಷೂ, ಮಲಯಾಳವೂ ಗಂಡ ಹೆಂಡತಿಯರಂತೆ ಒಂದೇ 
ಬುದ್ಧಿಯಿಂದ ಜೊತೆಯಾಗಿ ಬದುಕಬೇಕೆಂದೂ ಬ್ರಿಟಿಷರು ಇಂಡಿಯವನ್ನು ಬಿಟ್ಟು 
ಹೋಗಬೇಕೆಂಬ ಹಟ "ಗಾಂಧಿಯ ಬಯಕೆ' ಮಾತ್ರವೆಂದೂ ಅದು ನಡೆಯುವ 
ಸಾಧ್ಯತೆಯಿಲ್ಲವೆಂದೂ ಟೀಚರ್‌ ಏಳನೆ ಕ್ಲಾಸಿನ ಮಕ್ಕಳಿಗೆ ಹೇಳಿದರು. ನಂಬಿಡಿ 
ಮಾಸ್ಟರ್‌ ನಮಗೆ ಕೇಳಲಿಕ್ಕೋಸ್ಕರವಾಗಿ "ಓಮನ ತಿಂಗಳ್‌ ಕಿಡಾವೊ' ಎಂಬ 
ಜೋಗುಳ ಹಾಡನ್ನು ಕುಂಜುಣ್ಣಿ ನಂಬೀಶನ್‌ರ ಮಗಳು ಊರ್ಮಿಳೆಯಿಂದ 
ಹಾಡಿಸುತ್ತಿದ್ದರು. ಮಲಯಾಳದ ಪಿರೇಡಿನಲ್ಲಿ ಆ ಜೋಗುಳದ ಪುನರಾವರ್ತನೆ 
ಗುತ್ತಿರುವುದು ಸಾಮಾನ್ಯವಾಗಿತ್ತು. ಜೋಗುಳ ಕೇಳುವಾಗಲೆಲ್ಲ ನಾನೂ ಬಾಕಿ 
ಸತ ನಿದ್ದೆ ಮಾಡುವುದೋ ನಿದ್ದೆ ತೂಗುವುದೋ ಮಾಡುತ್ತಿದ್ದೆವು. ಎಲಚ್ಚಾರ್‌ 
ಟೀಚರ ಮಾತುಗಳು ನನ್ನನ್ನು "ಎಚ್ಚರಿಸುತ್ತಿದ್ದುದು ಮಾತ್ರವಲ್ಲ, ನನ್ನನ್ನು 
ಅಸ್ವಸ್ಥಳನ್ನಾಗಿಯೂ  ಮಾಡುತ್ತಿದ್ದುವು. ಗಾಂಧೀಜಿಯ ಪ್ರಯತ್ನಗಳೆಲ್ಲ 


ಬಾಲ್ಯದ ನೆನಪುಗಳು 59 


ನಿಷ್ಪಲವಾದಲ್ಲಿ WER ಅಜ್ಜಿಯೂ ಚಿಕ್ಕಮನೂ ತಮ್ಮ ತ್ಯಾಗಗಳ ಬಗ್ಗೆ 
ಪಶ್ಚಾತ್ತಾಪ ಪಡಬೇಕಾಗಿ ಬಂದೀತೋ ಎಂಬುದಾಗಿ ನಾನು ಹೆದರಿದೆ. 

ಎಲಚ್ಚಾರ್‌ ಘಾಟ ಬಿಳಿಯ ಬಟೆ 3ೆಗಳನ್ನು ಮಾತ್ರ ಧರಿಸುತ್ತಿದ್ದರು. ಆದರೆ ಅವು 
ಮಕ್‌ಮಲ್‌ ವಸ್ತ್ರಗಳಾಗಿದ್ದುವು. ಖಾದಿಯ ಬಗ್ಗೆ ಅವರು ತುಸು "ತಾತ್ಸಾರದಿಂದಲೇ 
ಮಾತಾಡುತ್ತಿದ್ದರು. 

"ಮನೇಲಿ ಕೆಲಸದೋರಿರೋವ್ರಿಗೆ ಮಾತ್ರ ಖಾದಿ ಉಡ್ಲಿಕ್ಕೆ ಸಾಧ್ಯ. ದಿವ್ಸಾಗ್ಲೂ 
ಕಾದಿ ಅದ್ದಿ ಹಿಂಡಿ ಒಣಗಲು ಹಾಕ್ಸಿಕ್ಕೆ ನನಗೆಲ್ಲಿದೆ ಸಮಯ ? ಸಮಯ ಸಿಕ್ಕಿದ್ರೂ 
ಅದಕ್ಕೆ ಅವಕಾಶವಿಲ್ಲ. ಖಾದಿಯೆಲ್ಲ ಹಣವಂತ್ರಿಗೇ ಆದೀತು' ಟೀಚರ್‌ ಹೇಳಿದರು. 

ಕೇಳಿ ನಿಂತ ಕಾರ್ತ್ಯಾಯಿನಿ ಟೀಚರ್‌ ನಕ್ಕರು. ಅವರಿಗೂ ಖಾದಿಯ ಬಗ್ಗೆ ಯಾವ 
ಆಸಕ್ತಿಯೂ ಇರಲಿಲ್ಲ. ಹೆಡ್‌ಮಾಸ್ಟರ್‌ ಮಾತ್ರ ಖಾದಿಧಾರಿಯಾಗಿಯೇ ಇದ್ದರು. 
ಅವರು ಸಂದರ್ಭ ಸಿಕ್ಕಿದಾಗ ಚರಕ ತಿರುಗಿಸಿ ನೂಲು ನೂಲುತ್ತಿದ್ದರೆಂದು 
ನೆರೆಕರೆಯವರು ಹೇಳುತ್ತಿದ್ದರು. 

ಟೀಚರ್‌ರ ಕಲಿಸುವಿಕೆಗೂ ಕೆಲವು ಪ್ರತ್ಯೇಕತೆಗಳಿದ್ದುವು. 

"ನಾವ್ಯಾರೂ ಇಂಗ್ಲಿಷರಲ್ಲ. ಆದ್ದರಿಂದ ಎಲ್ಲ ಮಾತುಗಳನ್ನೂ ಇಂಗ್ಲಿಷಿಗೆ 
ಪರಿವರ್ತಿಸಿ ಮಾತನಾಡೋದು ನಮಗೆ ಸಾಧ್ಯವಿಲ್ಲ. ಕೆಲವೊಮ್ಮೆ ನಡುವೆ, ಕೊನೆಗೆ 
ಒಂದೊಂದು ಮಲಯಾಳ ಶಬ್ದವನ್ನೂ ಹೇಳಬೇಕಾಗಿ ಬರಬಹುದು. ಅದರಿಂದ 
ಯಾವ ತೊಂದರೆಯೂ ಇಲ್ಲ. ಓಟ್ಪಂತುಳ್ಳಲ್‌ ಟೇಕ್ಸ್‌ ಪ್ಲೇಸ್‌ ಇನ್‌ ದಿ ಟೆಂಪಲ್‌ 
ಎಂಬುದಾಗಿ ಹೇಳಿದರೆ ಏನೂ ಅಡ್ಡಿಯಿಲ್ಲ. ಅಲ್ಲದೆ ಓಟ್ಟಂತುಳ್ಳಲ್‌ ಎಂಬುದಾಗಿ 
ಹೇಳೋದಕ್ಕೆ ಬದಲಾಗಿ ರನ್ನಿಂಗ್‌ ಜಂಪಿಂಗ್‌ ಎಂಬುದಾಗಿ ಹೇಳಿದರೆ ಸರಿಯಾಗದು. 

"ಐ ವಾಸ್‌ ವಾಕಿಂಗ್‌ ಇನ್‌ದಿ ಗುಂಡಿಬಿದ್ದ ಓಣಿ ವೆನ್‌ ದ ಎಲಿಫೆಂಟ್‌ ರಶ್‌ಡ್‌ 
ಎಟ್‌ ಮಿ' ಒಬ್ಬ ವಿದ್ಯಾರ್ಥಿ ಗಟ್ಟಿಯಾಗಿ ಹೇಳಿದ. ಮಕ್ಕಳೊಟ್ಟಿಗೆ ಟೀಚರೂ ನಕ್ಕರು. 
ಹಲ್ಲುಗಳನ್ನು ಪ್ರಕಟಪಡಿಸಲು ಮನಸ್ಸಿಲ್ಲದ ಒಂದು ಮಂದಹಾಸ. ಹಾಗೆ 
ಮುಗುಳ್ನಕ್ಕಾಗ ಟೀಚರ ಚಿಕ್ಕ ಮುಖ ಇನ್ನಷ್ಟು ಚಿಕ್ಕದಾದ ಹಾಗೆ ನನಗೆ ತೋರಿತು. 

ಇಂಗ್ಲಿಷ್‌ ಮಾತ್ರವಲ್ಲದೆ ಅಲ್ಪ ಸ್ವಲ್ಪ ಹೊಲಿಗೆಯನ್ನೂ ಟೀಚರ್‌ ಕಲಿಸಿದರು. 
ಕರವಸ್ತಿದ. ಬದಿಗಳನ್ನು ಹೊಲಿಯುವುದಕ್ಕೂ ಅದರ ಮೂಲೆಯಲ್ಲಿ ಗುಲಾಬಿ 
ಹೂಗಳನ್ನೂ ಗಿಳಿಗಳನ್ನೂ ಬಣ್ಣದ ನೂಲುಗಳಲ್ಲಿ ರಚಿಸುವುದಕ್ಕೂ ಅವರಿಗೆ 
ಗೊತ್ತಿತ್ತು. ಆ ವರ್ಷ ಪುನ್ನಯೂರ್‌ಕುಳದ ಯುವತಿಯರೆಲ್ಲ ರೇಷ್ಮೆಯ 
ಕರವಸ್ತಿಗಳನ್ನು ರವಿಕೆಯ ಒಳಗೂ ಸೊಂಟದಲ್ಲೂ ಸಿಕ್ಕಿಸತೊಡಗಿದರು. ಕೆಲವರು 
ಅದಕ್ಕೆ ಸೆಂಟು ಸಿಂಪಡಿಸಿ ಎಡದ ಕೈಯಲ್ಲಿ ಅಮರಿಸಿ ಹಿಡಿದುಕೊಂಡು 
ನಡೆದಾಡಿದರು. ಒಂದು ಮೂಲೆಯಲ್ಲಿ ಮಾತ್ರ ಗಿಳಿಯನ್ನು ಹೊಲಿದ ಒಂದು ರೇಷ 
ಕರವಸ್ತವನ್ನು ನಾನು ಅಜ್ಜಿಗೆ ಉಡುಗೊರೆಯಾಗಿ ನೀಡಿದೆ. 

ಗಿಳಿಗೆ. ಕೊಕ್ಕಿರಲಿಲ್ಲ. ಕೊಕ್ಕು ಮಾಡುವುದಕ್ಕಿದ್ದ ಕೆಂಪು ನೂಲು 
ಕೊಂಡುಕೊಡುವುದಾಗಿ ಅಜ್ಜ ಹೇಳಿದ್ದರು. ಆದರೆ ಶಂಕರನ್‌ ಪೂಳಿಕಳ ಅಂಗಡಿಗ 
ಹೋಗುವಾಗಲೆಲ್ಲ ೭ ಅಜ್ಜ ನೂಲಿನ ಸಂಗತಿ ಹೇಳುವುದಕ್ಕೆ ಮರೆಯು ತ್ತಿದ್ದರು. ಕೊನಗ 
ನಾನೇ ಆ ಗಿಳಿಗೆ ಕೊಂಬು ಬೇಡವೆಂಬುದಾಗಿ ತೀರ್ಮಾನಿಸಿದೆ. 


60 ಬಾಲ್ಯದ ನೆನಪುಗಳು 


ಅಜ್ಜಿ ಆ ಕರವಸ್ತದಲ್ಲಿ ಹಲವು ತಾಮ್ರದ ಮುಕ್ಕಾಲುಗಳನ್ನು ಅಡಕಗೊಳಿಸಿ 
ಕಟ್ಟಿಟ್ಟರು. ಹಂಟ್‌ಲಿ” ಎಂಡ್‌ ಪಾಮರ್‌ ಎಂಬ ) ಕಂಪೆನಿಯವರೆ ಒಂದು ಬಿಸ್ಕತ್ತು 
ಪೆಟ್ಟಿಗೆಯಲ್ಲಿ ಅವರು ಅದನ್ನು ಜೋಪಾನವಾಗಿರಿಸಿದ್ದರು. ಅಜ್ಜಿಗೆ ಪ್ರೀತಿಯುಳ್ಳ 
ಭಿಕ್ಷುಕರು ಬಂದರೆ ಮಾತ್ರ ಒಬ್ಬೊಬ್ಬರಿಗೆ ಒಂದೊಂದು ಮುಕ್ಕಾಲಿನಂತೆ ತೆಗೆದು 
ಕೊಡುತ್ತಿದ್ದರು. ಭಿಕ್ಷುಕರಿಗೆ ಸಾಧಾರಣವಾಗಿ ಒಂದು ಸಣ್ಣ ಕುಡ್ತೆ ಅಕ್ಕಿ ಮಾತ್ರ ಅಜ್ಜಿ 
ಕೊಡುತ್ತಿದ್ದುದು. ಆದರೆ ಮಕ್ಕಳುಳ್ಳ ಅನೇಕ ಅಮ್ಮಂದಿರು ಬರುವಾಗ ಅಜ್ಜಿ ಅಕ್ಕಿ 
ಮಾತ್ರವಲ್ಲದೆ ತಲೆಗೆ ಹಚ್ಚುವುದಕ್ಕೆ ತೆಂಗಿನೆಣ್ಣೆಯನ್ನು, ಒಂದೋ ಎರಡೋ 
ನಾಣ್ಯಗಳನ್ನು ಕೊಡುತ್ತಿದ್ದರು. ತಲೆ ಕೂದಲಿನ ಒಳಗೆ ಒಂದು ಒಟ್ಟೆ ಗೆರಟೆ ಇಡುವ 
ಓರ್ವ ಯುವತಿಯ ಬಗ್ಗೆ ಅಜ್ಜಿಗೆ ಯಾವತ್ತೂ ಅನುಕಂಪವಿತ್ತು. ಅವಳ ಗಂಡ 
ಅವಳನ್ನು ಬಿಟ್ಟು ಎತ್ತಲೋ ಹೋಗಿ ಬಿಟ್ಟಿದ್ದ. ಅವಳಿಗೆ ಸೊಂಟದಲ್ಲಿ ಒಂದು 
ಮಗುವೂ ಕೈ ಹಿಡಿದು ನಡೆಯುವ ಇನ್ನೊಂದು ಮಗುವೂ ಇತ್ತು. 

"ಕೃಷ್ಣಮ್ಮೆ ಗಂಡನ ಸುದ್ದಿ ಏನಾದ್ರೂ ಉಂಟೋ?” ಅಜ್ಜಿ ಕೇಳಿದರು. 

"ಇಲ್ಲಮ್ಮಾ ಸನಿ ಹಿಡ್ದವ ಸತ್ತೇ ಓಗಿರ್ಬೋದು' ಅವಳು ಗೊಣಗಿದಳು. 

"ಅವ್ಳು ಅವ್ಳ ಗಂಡನಿಗೆ ವಿಷಕೊಟ್ಟು ಕೊಂದಿರ್ಬೊೋದು' ಎಂದು ಶಂಕರನ್‌ 
ನನ್ನತ್ರ ಹೇಳಿದ್ದ. 

"ಅವಳೊಬ್ಬು ಭದ್ರಕಾಳಿ. ದೊಡ್ಡಮ್ಯೋರಿಗೆ ಅವಳದ್ದು ಗೊತ್ತಿಲ್ಲ. ಇಷ್ಟು ಹಿತಾಳ 
ತಟ್ಟೆ ಬಾವಿ ಬದೀಂದ ಕೊಂಡೋದ್ಯಾರೂಂತ ಗೊತ್ತುಂ ೦ಟ ಮಗೂ? 

"ಕಾಗೆ ಕೊಂಡೋದ್ದು.' 

"ಒಳ್ಳೆ ಕತೆ, ಕಾಗೆಯಂತೆ ಕಾಗೆ. ಕಾಗೆಗಳಿಗ್ಯಾಕೆ ಹಿತ್ತಾಳೆ ತಟ್ಟೆ. ಇದೇ ಹೆಂಗ್ಲು 
ಅದನ್ನೆತ್ತಿಕೊಂಡು ಓಡಿದ್ದು. ನಾನ್ನೋಡಿದ್ದೇನೇಂತ. ನಾ ಅಡ್ಗೆ ಮನೇಲ್ಲಿರೋವಾಗ 
ನೋಡಿದ್ದೂಂತ. ನಾ ಹೊರ್ಗೆ ಬರ್ಬೇಕಿದ್ರೆ ಅವೃದನ್ನು ತೆಕ್ಕೊಂಡು ಓಡಿಯೇ 
ಬಿಟ್ಟಿದ್ದು. ಗಲೀಜು, ದೊಡ್ಡಮ್ಮ ಕೈಯೆತ್ತಿ ಕೊಟ್ರೂ ಅವುಗಳು ದುರ್ಬುದ್ಧಿ 
ತೋರಿಸ್ತಾವೆ.' 

"ನಿಮ್ಗವಳನ್ನು ಹಿಡೀಬಹುದಾಗಿತ್ತಲ್ಲ? ನನ್ನ ಪಾತ್ರೆ ಎಳ್ಳು 
ತೆಗೀಬಹುದಾಗಿತ್ತಲ್ಲ?' ನಾನು ಶಂಕರನನ್ನು ಕೇಳಿದೆ. 

"ಮಗೂನ ಎಣ್ಣೆ ಪಾತ್ರೆ ಕೊಂಡೋದ್ರೆ ನಂಗೇನು ನಷ್ಟ?' ಶಂಕರನ್‌ ಕಿವಿಯ 
ಹಿಂದೆ ಇರುಕಿಸಿಟ್ಟಿದ್ದ ಬೀಡಿ ತೆಗೆದು ಹೊತ್ತಿಸಿದ. ಆತನ ಬಲದ ಕಾಲು ಒಲೆಯ 
ದಿಣ್ಣೆಯ ಮೇಲಿತ್ತು. ಹೊತ್ತುವ ಬೀಡಿಯನ್ನು ತುಟಿಯಿಂದ ತೆಗೆದು ನನ್ನದುರಿಗೆ 
ಆತ ಚಾಚಿದ. 

"ಇದು ನೋಡಿದ್ಯಾ. ಇದ್ರ ಮೇಲೆ ನನ್‌ ಜೀವ ನಿಂತಿರೋದು. ಅದು 
ಗೊತ್ತುಂಟಾ? ಚಾದಲ್ಲಿ ಅನ್ನದಲ್ಲಿ ಗಂಜೀಲಿ ಏನಲ್ಲ. ಇದ್ರಲ್ಲಿ. ಒಂದಿವ್ನಕ್ಕೆ ಎರಡು 
ಕಟ್ಟ ಬೀಡಿ ಬೇಕು. ಅಲ್ಲಿದ್ರ ನನ್ನ ಜೀವ ಹಾರ್ತದೆ. ನಿಮ್ಗೊತ್ತುಂಟೂ ಮಗೂ ?' 
ನಾನೇನೂ ಹೇಳಲಿಲ್ಲ. 


"ಮಗೂ, ನಂಗೊಂದು ಕೈ ವಸ್ತ್ರ ಹೊಲ್ಲು ಕೊಡ್ತಿಯಾ? ಬದಿಯಲ್ಲಿ ಗಿಳಿ, 


ಬಾಲ್ಯದ ನೆನಪುಗಳು 61 


ಹೂವನ್ನೆಲ್ಲ ಹೊಲ್ಲು ? ನಂಗೆ ಬೀಡಿ ಕಟ್ಟಿಕೊಳ್ಳಿಕ್ಕೆ. ಮುಚ್ಚಿ ಕಿಸೇಲಿಟ್ರಿ ದೊಡ್ಡಮ್ಮ 
ಕಾಣ್ಣಿಕ್ಕಿಲ್ಲಲ್ಲ. ಹೊಲ್ಲು ಕೊಡ್ತೀಯಾ ಮಗೂ ? 

"ಇಲ್ಲ.' 

"ನಿಮ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಅಲ್ವೆ? ನಿಮ್ಮನ್ನು ಬಿಟ್ರೇನೇ ನಂಗೀ ಮನೇಲಿ 
ಬಾಕಿದ್ದೋರೆಲ್ಲ. ಅದು ನಿಮ್ಗೊತ್ತುಂಟೊ?' 

ನಾನು ನಗಾಡಿದೆ. 

"ಈ ಮನೇಲಷ್ಟೇ ಅಲ್ಲ, ಈ ಊರ್ನಲ್ಲೂ ನಂಗಿಷ್ಟು ಇಷ್ಟದೋರು ನೀವಲ್ಲೆ 
ಇನ್ಯಾರೂ ಇಲ್ಲ 'ಮಗು.' 

"ನಾನು ಟೀಚರತ್ರ ಹೇಳ್ತೇನೆ ನಿಮಗೊಂದು ಕೈವಸ್ತ್ರ ಹೊಲ್ಟುಕೊಡ್ಡಿಕ್ಕೆ' 

"ಅಯ್ಯೋ, ಟೀಚರತ್ರ ಬೇಡ. ದೊಡ್ಡಮ್ಯೋರಿಗೆ ಗೊತ್ತಾದ್ರೆ ಬೈದು ಕಣ್ಣು ಕಿತ್ತು 
ಬಿಡ್ತಾರೆ. ನೀವು ಹೊಲ್ಲು ಕೊಟ್ರೆ ಸಾಕು.' 

"ನನಗೆ ಕೈವಸ್ತ್ರ ಹೊಲೀಲಿಕ್ಕೆ ಸಮಯ ಸಿಗ್ಗಿಕ್ಕಿಲ್ಲ' ನಾನು ಶಂಕರನಿಗೆ ಹೇಳಿದೆ. 

“ಎಲಿಯಜಾಟ್ಸ್‌ ಶಾಲೆಗೆ ಸೇರಿದ ಕೂಡ್ಲೆ ಮಗೂಗೆ ಜಂಭ ಜಾಸ್ತಿ ಆಯ್ತು. ನಿಮ್ಗೆ 
ಸಮಯ ಇಲ್ಲ ಅಲ್ವೆ? ನೀವೇನು ತುಕಡಿಯ ಬಿಳಿ ಸಾಯೇಬರೊ?' 

ಶಂಕರನ್‌ ನನ್ನನ್ನು ಕಲಕ್ಟರ್‌ ಸಾಹೇಬನೆಂದು ಕರೆದನೆಂದು ನಾನು ಅಜ್ಜಿಯ ಹತ್ತಿರ 
ಹೇಳಿದಾಗ ಅವರು ಆತನನ್ನು ಶಿಕ್ಸಿಸುವುದರ ಬದಲಿಗೆ ಜೋರಾಗಿ ನಕ್ಕರು. 

"ಶಂಕರ ಒಬ್ಬ ಬೋಳ. ಅವ ಹೇಳೋದನ್ನೆಲ್ಲ ದೊಡ್ಡ ಸಂಗ್ಲಿ ಮಾಡ್ಬೇಡ' ಅಜ್ಜಿ 
ಹೇಳಿದರು. 

ಎಲಚ್ಚಾರ್‌ ಟೀಚರ ಚಟುವಟಿಕೆಗಳನ್ನು ನಾನು ಅಜ್ಜಿಗೆ ವಿವರಿಸಿ ಹೇಳುತ್ತಿದ್ದೆ. 
ಟೀಚರ್‌ ಕ್ಲಾಸಿನಲ್ಲಿ ಮಾತನಾಡುತ್ತಿದ್ದ ಇಬ್ಬರು ಮಕ್ಕಳನ್ನು ಬೆಂಚಿನ ಮೇಲೆ 
ನಿಲ್ಲಿಸಿದ್ದರು. ವಿಮಾನ ನೋಡುವುದಕ್ಕೆ ಹೊರಗೋಡಿದ ಮಕ್ಕಳನ್ನು ಗೆಟೌಟ್‌ 
ಎಂಬುದಾಗಿ ಗರ್ಜಿಸುತ್ತ ಕ್ಲಾಸಿನಿಂದ ಹೊರಹಾಕಿದ್ದರು. ಕ್ಲಾಸಿಗೆ ಬೇಯಿಸಿದ ಕೋಳಿ 
ಮೊಟ್ಟೆ ತೆಗೆದುಕೊಂಡು ಬಂದ ಕುರುಪ್ಪಿನಿಂದ ನೆಲದಲ್ಲಿ ಬಿದ್ದಿದ್ದ ಸಿಪ್ಪೆ ಚೂರುಗಳನ್ನು 
ಹೆಕ್ಕಿಸಿದ್ದರು. ಎಲಚ್ಚಾರ್‌ ಟೀಚರ್‌ ಜನ್ಮತಃ ನಾಯಕಿಯಾಗಿದ್ದರು. ಬೆಳಗ್ಗೆ ಪ್ರಾರ್ಥನೆಗೆ 
ಹೋಗುವಾಗ ಅವರೇ ಎಲ್ಲರಿಗಿಂತ ಮುಂದೆ ನಡೆಯುತ್ತಿದ್ದರು. ಬಾಕಿಯಿದ್ದವರು 
ಅವರನ್ನು ಅನುಸರಿಸುತ್ತಿದ್ದರು. ಅವರ ಗಂಜಿ ಹಾಕಿದ ಬಟ್ಟೆ ಗಾಳಿಯ ಹೊಡೆತಕ್ಕೆ 
ತನ್ನನ್ನು ಸೋಂಕ ಬಾರದೆಂದು ನಂಬಿಡಿ ಮಾಸ್ತರು ಒಂದು ಮಾರು ದೂರದಲ್ಲಿ 
ನಡೆಯಲು ಪ್ರಯತ್ನಿಸುತ್ತಿದ್ದರು. ಅವರು "ಶುದ್ಧಿ'ಯಲ್ಲಿ ನಂಬಿಕೆಯಿಟ್ಟವರು. ಬೆಳಗ್ಗೆ 
ಎಲಿಯಜಇಟ್ಟಿನ ಕೊಳದಲ್ಲಿ ಸ್ನಾನ ಮಾಡಿ, ದೇಗುಲದರ್ಶನ ಮಾಡಿ, ಹಣೆಯಲ್ಲಿ 
ಗಂಧವನ್ನೂ ಕುಂಕುಮವನ್ನೂ ಧರಿಸಿ ಬರುತ್ತಿದ್ದರು. ಅವರ ಸ್ವರಕ್ಕೂ ಇತ್ತು 
ಬಡಕಲುತನ. ನಡೆಯುವಿಕೆಯಲ್ಲ ಪ್ರಕಟಗೊಳ್ಳುತ್ತಿದ್ದ ವಿನಯ ಅವರ ಸ್ವರವನ್ನೂ 
ದುರ್ಬಲಗೊಳಿಸಿತ್ತು. 

ಉಚ್ಚಾರಣೆ ಶುದಿಯಿಲ್ಲದ ನನ್ನ ಭಾಷೆ ನಂಬಿಡಿಮಾಸ್ಟರಿಗೆ 


ದು ne) ಆ 


ತಲೆನೋವುಂಟಾಮಾಡಿತು. 
"ನೀನು ನಾಲಗೆ ತೊಳೆಯೋದಿಲ್ವೆ ? ಅವರು ಕೇಳಿದರು. 


62 ಬಾಲ್ಯದ ನೆನಪುಗಳು 


ನಾನೇನೂ ಹೇಳಲಿಲ್ಲ. ಕ್ಲಾಸಿನ ಮಕ್ಕಳೆಲ್ಲ ನನ್ನನ್ನು ನೋಡಿ ನಕ್ಕ ಹಾಗೆ ನನಗೆ 
ಭಾಸವಾಯಿತು. 

"ಕಲ್ಕತ್ತೆಯ ಜನಗಳ್ಳಾರೂ ನಾಲಗೆ ತೊಳೆಯೋದಿಲ್ಲಾಂತ ಶಪಥ 
ಮಾಡಿದ್ದಾರೆಯೆ ?' | 

ಪಾರಿಜಾತದ ಹೂಗಳು ಮಣ್ಣಗೆ ಬೀಳುವಾಗ ಎಂಬಂತೆ ಹೆಚ್ಚುಕಡಿಮೆ 
ಶಬ್ದವಿಲ್ಲದೆಯೆ ನಂಬಿಡಿ ಮಾಸ್ಟರ್‌ ಕುಲುಕುತ್ತ ನಕ್ಕರು. ಅವರ ನಗೆಯನ್ನು ನಾವು 
ಕೇಳಲಿಲ್ಲ. ಆದರೆ ಬಾಯಿಯ ಅಗಲವೂ ಹೆಗಲಿನ ಅಲುಗಾಟವೂ ಕಂಡಾಗ ಮಾಸ್ಟರ್‌ 
ನಗುತ್ತಿದ್ದಾರೆಂದು ತಿಳಿದು ಬಂತು. 

"ಒಂದು ಹಿಡಿಸೂಡಿ ಕಡ್ಡಿ ತೆಗೆದು ಮಧ್ಯದಲ್ಲಿ ಸೀಳ್ಬೇಕು. ಆಮೇಲೆ ನಾಲಗೆ 
ಹೊರಹಾಕಿ ಐದಾರು ಸಲ ತೊಳೀಬೇಕು. ಆಗ ನಿಂಗೆ ಉಜ್ಜಾರಣ ಶುದ್ಧಿ ಸಿಕ್ಕೀತು. 
ಮಲಯಾಳವೂ ಸಂಸ್ಕೃತವೂ ಮ್ಲೇಚ್ಛರ ಭಾಷೆಯಲ್ಲಮ್ಮಾ ಮೈಲಿಗೆಯಿಲ್ಲದ ಶುದ್ಧ 
ನಾಲಗೆಗೆ ಮಾತ್ರ ಈ ಭಾಷೆ ಬಳಸ್ಸಿಕ್ಕೆ ಆದೀತು' ಮಾಸ್ಟರ್‌ ಹೇಳಿದರು. 

ಇಂಗ್ಲೀಷ್‌ ಮಾತಾಡ್ಲಿಕ್ಕೆ ತಿಳಿದದ್ದರಿಂದ ಪುನ್ನಯೂರ್‌ಕುಳದಲ್ಲಿ ಯಾವ 
ಪ್ರಯೋಜನವೂ ಇಲ್ಲ ಎಂಬುದನ್ನು ನಾನು ಕ್ರಮೇಣ ತಿಳಿದುಕೊಂಡೆ. "ನನಗೆ 
ಮಾತಾಡ್ಲಿಕ್ಕೆ ಗೊತ್ತಿಲ್ಲಾಂತ ನಂಬಿಡಿಮಾಸ್ಟ್ರು ಹೇಳಿದ್ರು' ನಾನು ಅಜ್ಜಿಗೆ ತಿಳಿಸಿದೆ. 

ಅಜ್ಜಿ ಮೊಸರು ಕಡೆಯುತ್ತಿದ್ದವರು ತಟ್ಟನೆ ನಿಲ್ಲಿಸಿದರು. 

"ನಿನ್ನೆ ಮಾತಾಡ್ಲಿಕ್ಕೆ ಗೊತ್ತುಂಟಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀಯ' ಅಜ್ಜಿ 
ಹೇಳಿದರು. 

"ನಂಗೆ ಉಚ್ಛಾರ ಶುದ್ಧಿ ಇಲ್ಲಾಂತ ಹೇಳಿದ್ರು.' 

"ಏಳು ವಯಸ್ಸಿನ ಮಗೂಗೆ ಇದಕ್ಕಿಂತ ಉಚ್ಛಾರ ಶುದ್ಧಿ ಹೇಗೆ ಸಿಕ್ಕೀತು? ನೀನು 
ಮೊದ್ದುಮೊದ್ದಾಗಿ ಮಾತನಾಡೋದು ನಂಗಿಷ್ಟಾಂತ ಮೇಷ್ಟತ್ರ ಹೇಳು.' 

"ಹಿಡಿಕಡ್ಡೀಂದ ನಾಲಿಗೆ ತೊಳೀಲಿಕ್ಕೇಳಿದ್ರು' 

"ನಾಲಗೆ ತೊಳೆಯುವ ಸಲಕರಣೇಂದಾನೆ ತೊಳೀತಿದ್ದೇನೇಂತ ಹೇಳ್ಳೋದಿತ್ತಲ್ಲ ? 
ಈ ್ಹಮೇಷ್ಟಿಗೇನಾಗಿದೆ?.. ಮಕ್ಳ. ಮನಸ್ಸು ನೋಯಿಸೋದಾ? ನಿನ್ನ 
ನೋಡ್ಕೊಳ್ಳೋದು ನಾನು, ಮೇಷ್ಮಲ್ಲ .. ನಾಲಿಗೆ ತೊಳೀಬೇಕಾ, ಸ್ನಾನ 
ಮಾಡಿಸ್ಬೇಕಾಂತೆಲ್ಲ ನಾನು ನೋಡಿಕೊಳ್ಳೇನೆ. ನಂಬಿಡಿ ಮೇಷ್ಟ್ರು ಮಲಯಾಳ ಕಲಿಸ್ತಿ 
ಅಜ್ಜಿ ಮುಖ ಕೆಂಪಾಯಿತು. ಅವರಿಗೆ ಸಿಟ್ಟು ಬಂದಾಗ ಅವರ ಕಿವಿಗಳೂ ಮೂಗಿನ 
ಹೊಳ್ಳೆಗಳೂ ಕೆನ್ನೆಗಳೂ ಅದುರುತ್ತಿದ್ದುವು. "ಅವ ಮುದುಕ. ಮತ್ತೆ ಮಕ್ಳಿಗೆ ಉಪದ್ರ 
ಮಾಡ್ಲಿಕ್ಕೆ ಒಳ್ಳೆ ಸಮರ್ಥ ಕೂಡ. ಇಲ್ಲಿಯ: ಮಗೂಗೆ ನಾಲಗೆ ತೊಳೀಲಿಕ್ಕೆ 
ಆಯಿನಿಯ ನಂಬಿಡಿ ಕಲಿಸ್ಬೇಡ' -ಶಂಕರನ್‌ ಬಾಗಿಲಕಡೆ ನೋಡಿ ಗಟ್ಟಿ ಹೇಳಿದ. 
ನಂಬಿಡಿ ಮಾಸ್ಟರ್‌ ಆ ದಾರಿಯಾಗಿ ನಡೆದು ಹೋಗುತ್ತಿದ್ದಾರೋ ಎಂಬ 
ಸಂದೇಹದಲ್ಲಿ ಅತ್ತ ನೋಡಿದೆ. ಆದಾರಿಯಲ್ಲಿ ಆಗ ಯಾರೂ ಹೋಗುತ್ತಿರಲಿಲ್ಲ. 

"ಮೇಷ್ಟ್ರ ಬಗ್ಗ ಯಾರತ್ರ ಹೇಳಿದ್ದು?' ನಾನು ಶಂಕರನಲ್ಲಿ ಕೇಳಿದೆ. 

"ಯಾರತ್ರ ಹೇಳೋದು? ದೇವ್ರತ್ರ ಹೇಳೋದು. ನಮ್ಮ ಮಗೂಗೆ ಉಪದ್ರ 


ಬಾಲ್ಯದ ನೆನಪುಗಳು 63 


ಮಾಡಿದ್ರೆ ಮಾಷಲ್ಲ, ಎಡ್‌ಮಾಷಾದ್ರೂ ಅವ್ನನ್ನು ಹಿಡ್ದು ಕಪಾಳಕ್ಕೆ ಒಂದು 
ಕೊಟ್ಟೇನು. ನಂಗ್ಯಾರ್ದೂ ಎದ್ರಿಕೆಯಿಲ್ಲ' ಶಂಕರನ್‌ ರೋಷಭರಿತನಾಗಿ ಹೇಳಿದ. 

"ನಂಬಿಡಿಮೇಷ್ಮುನ್ನು ಹೊಡಿಬೇಡಿ.' 

"ನೀವು ಹೊಡಿಬೇಡೀಂತ ಹೇಳಿದ್ರೆ ನಾನು ಹೊಡೀಲಿಕ್ಕಿಲ್ಲ. ನಿಮ್ಮಿಷ್ಟಾನೇ ನನ್ನಿಷ್ಟ' 
ಆತ ಹೇಳಿದ. 

ಅಜ್ಜಿ ನಗುತ್ತ ಮೊಸರು ಕಡೆಯುವುದನ್ನು ಮತ್ತೆ ಮುಂದುವರಿಸಿದರು. 

ನಾನು ಚಿಕ್ಕವಳಿದ್ದಾಗ ಮಕ್ಕಳ ಹಲ್ಲು ಅಲ್ಲಾಡತೊಡಗಿದರೆ ಅದನ್ನು ಕಿತ್ತು 
ಬಿಸಾಡುವುದು ಹೆತ್ತವರ ಜವಾಬ್ದಾರಿಯಾಗಿತ್ತು. ನಾಲಪ್ಪಾಟ್ಟಿನಲ್ಲಿ ಹಲ್ಲು 
ಕೀಳುವುದರಲ್ಲಿ ಪರಿಣತರಾಗಿದ್ದವರು ಅಜ್ಜಿ ಹಾಗೂ ಮಾವ. ನನ್ನ ಅಣ್ಣನ 
ಹಲ್ಲುಗಳನ್ನು ನಿಧಾನವಾಗಿ ಅಲುಗಾಡಿಸಿ ಕಿತ್ತು ಬಿಸಾಡಿದವರು ಅವರಿಬ್ಬರಾಗಿದ್ದರು. 
ಅಣ್ಣ ಒಮ್ಮೆಯೂ ವಿರೋಧಿಸುವುದಾಗಲೀ ಅಳುವುದಾಗಲೀ ಮಾಡಲಿಲ್ಲ. "ನನ್ನ 
ಎದುರಿನ 'ಹಲ್ಲುಗಳು ಅಲುಗಾಡತೊಡಗಿದಾಗಲೆ ಅವರೆಲ್ಲಾ ಸೋಲೊಪ್ಪಿ 
ಕೊಂಡದ್ದು. ನನ್ನ ಬಾಯಿಗೆ ಕೈ ಹಾಕುವುದಕ್ಕೆ ನಾನು ಒಮ್ಮೆಯೂ ಯಾರನ್ನೂ 
ಬಿಡಲಿಲ್ಲ. ಬೀಳಲಿಕ್ಕಾದ ಹಲ್ಲು ನಿದ್ದೆಯಲ್ಲಿ ನುಂಗಿಹೋಗಬಹುದೆಂದು ಅಜ್ಜಿ 
ಹೆದರಿದರು. ಹಾಗಿರುವಾಗಲೆ ಮಾವ ಒಂದು ದಿನ ನನ್ನನ್ನು ಮುಖದ್ವಾರದ ಬಳಿಗೆ 
ಕರೆದದ್ದು. ಅಲ್ಲಿ ದಢೂತಿಯಾದ ಯುರೋಪಿಯನ್‌ ಮಾದರಿಯ ವಸ್ತ್ರ ಧರಿಸಿದ 
ಮಧ್ಯ ವಯಸ್ಕನೋರ್ವ ನಿಂತಿದ್ದ. 

"ಅಮ್ಮಿ ಡಾಕ್ಟರ್‌ ಇಟ್ಟೂಪರನ್ನು ನೋಡಿಲ್ಲ ಅಲ್ವೆ ?' ಮಾವ ಕೇಳಿದರು. ಆತ 
ಹಿಡಿದುಕೊಂಡಿದ್ದ ಕಪ್ಪಗಿನ, ಉಬ್ಬಿದ ಹೊಟ್ಟೆಯ ಚರ್ಮದ ಚೀಲದಲ್ಲಿ ನನಗಾಗಿ 
ತಂದೆ ಕಳುಹಿಸಿಕೊಟ್ಟ ಉಡುಗೊರೆಗಳಿರಬೇಕು ಎಂಬುದಾಗಿ ನಾನು ಭಾವಿಸಿದೆ. 
ಆದ್ದರಿಂದಲೇ ನಾನು. ನಗುತ್ತ ಅವರ ಹತ್ತಿರಕ್ಕೆ ಹೋದೆ. ಒಂದು ಕೈಯಲ್ಲಿ ನನ್ನ 
ಹೆಗಲನ್ನು ಒಳಸಿ ಹಿಡಿದು ಇನ್ನೊಂದು ಕೈಯಲ್ಲಿ ಅವರು ನನ್ನ ಬಾಯಿ ತೆರೆದರು. 
ಒಂದೇ ಒಂದು ನಿಮಿಷದಲ್ಲಿ ನನ್ನನ್ನು ಸ ಸಾಕಷ್ಟು ನೋಯಿಸುತ್ತಾ ಒಂದು ಇಕ್ಕುಳದಲ್ಲಿ 
ಹಲ್ಲು ಕಿತ್ತರು. ನನ್ನ ಕಣ್ಣುಗಳು ತುಂಬಿ ಹರಿಯಿತು. ಅಳಲೂ ಮರೆತ ನಾನು 
ತಬ್ಬಿಬ್ಬಾಗಿ ನಿಂತೆ. ಮಾವ ನನಗೆ ಬಾಯಿ ತೊಳೆಯಲು ನೀರು ತಂದು ಕೊಟ್ಟರು. 
ಅಜ್ಜಿ ನನ್ನನ್ನು ಒಳಕ್ಕೆ ಕೊಂಡು ಹೋದರು. ಅಪರಾಧೀ ಭಾವದಿಂದಿರಬೇಕು. 
' ಅವರೂ ಅಳುತ್ತಿದ್ದರು. ನನ್ನ ಅನುಮತಿ ಕೇಳದೆ ಹಲ್ಲು ಕಿತ್ತದ್ದು ಮನೆಯವರು 
ನನಗೆ ತೋರಿಸಿದ "ವಿಶ್ವಾಸವಂಚನೆಯಾಗಿ ತೋರಿತು. 

ಉಪ್ಪು ಮಿಶ್ರಿತ ನೀರಿನಲ್ಲಿ ನಾನು ಬಾಯಿ ತೊಳೆದೆ. ರಕ್ತ ಸೋರುವುದು ನಿಂತಾಗ 
ಅಜ್ಜಿ ಹೇಳಿದರು: "ನಿಂಗಿನ್ನು ಚಂದದ ಹಲ್ಲು ಬರ್ತದೆ. 

ಭೋ ಎಲ್ಲೋಯ್ತು? ಆ ಡಾಕಟ್ರು ಕೊಂಡೋದ್ರಾ?' ಶಂಕರನ್‌ ಕೇಳಿದ. 

ತ ಹಲ್ಲನ್ನು ತಗ್ಗು ದೂರ ಬಿಸಾಡಿರ್ಬೋದು. ಇನ್ನೀಗ ಮಾಡೋದೇನು?' 
Pie ಅಜ್ಜಿಯಲ್ಲಿ ಕೇಳಿದಳು. 
"ಏನೂ ಮಾಡ್ಬೇಡ. ಒಳ್ಳೆ ಹಲ್ಲು ಮೊಳೀತದೆ' ಅಜ್ಜಿ ಹೇಳಿದರು. 


64 ಬಾಲ್ಯದ ನೆನಪುಗಳು 


“ಸೆಗಣಿಯಲ್ಲಿ ಮುದ್ದೆ ಮಾಡಿ ಮನೆ ಮಾಡಿಗೆ :ಬಿಸಾಡದಿದ್ರೆ ಮಗೂಗೆ ಕೋರೆ 
ಹಲ್ಲು ಬಂದೀತು' ದೇವಕಿ ಹೇಳಿದಳು. 

"ಮೂರ್ಯಳಂತೆ ಮಾತಾಡ್ಬೇಡ' ಅಜ್ಜಿ ಹೇಳಿದರು. 

"ನಂಗೆ ಕೋರೆ ಹಲ್ಲು ಬೇಡ' ನಾನು ಉಮ ಸುತ್ತ ಹೇಳಿದೆ. 

"ಆ ಹಲ್ಲನ್ನು ನಾ ಅಂಗಳದಲ್ಲಿ ಹುಡುಕ್ಲಾ?' ದೇವಕಿ ಕೇಳಿದ್ದು. 

"ಅದು ಕಾಗೆ ಕೊಂಡೋಗಿರ್ಬೊೋದು' ಶಂಕರನ್‌ ಹೇಳಿದ. ಆತ ನನ್ನ ದುಃಖವನ್ನು 
ಸಮಯ ಕಳೀಲಿಕ್ಕಿರೋ ಸಾಧನವಾಗಿ ಕಾಣುತ್ತಿದ್ದಾನೆಂದು ನನಗನ್ನಿಸಿತು. 

"ನಂಗೆ ಕೊಕ್ಕರೆ ಹಲ್ಲು ಬಂದ್ರೆ ನಾ ಏನು ಮಾಡ್ತಿ?” ನಾನು ಅಜ್ಜಿಯನ್ನು ಕೇಳಿದೆ. 

"ನಿಂಗೆ ಒಳ್ಳೆ ಅಕ್ಕಿಯಂತಹ ಹಲ್ಲು ಬರ್ತದೆ ಹೆದರ್ಬೇಡ. ಈ ದೇವಕಿ 
ಹೇಳೋದನ್ನೆಲ್ಲ ನೀ ನಂಬೇಡ' ಅಜ್ಜಿ ನನ್ನನ್ನು ಸಂತೈಸುತ್ತ ಹೇಳಿದರು. 

"ನನ್ನ ಊರಲ್ಲಿ ಹೇಳೋದು ಕೇಳಿದ್ದು. ನಮ್ಮಲ್ಲಿಯ ಮಕ್ಕಳ ಹಲ್ಲನ್ನು ಸೆಗಣೀಲಿ 
ಮುಚ್ಚಿ ಮನೇ ಮೇಲಕ್ಕೆ ಬಿಸಾಡ್ತಿದ್ರು. ಅದಕ್ಕೇ ನಮ್ಮಲ್ಲಿಯ ಮಕ್ಕಳ ಹಲ್ಲಷ್ಟು 
ಚಂದ.' 

"ನಮೂರಲ್ಲಿ ಯಾರೂ ಹಲ್ಲನ್ನು ಸೆಗಣಿಯಲ್ಲಿ ಮುಚ್ಚಿ ಬಿಸಾಡೋದಿಲ್ಲ' 
ಶಂಕರನ್‌ ಹೇಳಿದ. 

"ಅದಕ್ಕೇ ಇರಬೇಕು ನಿಮ್ಮ ಹಲ್ಲು ಕೋರೆ ಹಲ್ಲಾದ್ದು' ದೇವಕಿ ಹೇಳಿದಳು. 

ನಾನು ಗಟ್ಟಿ ಅಳತೊಡಗಿದೆ. 

"ಕೋರೆ ಹಲ್ಲಿಟ್ಕೊಂಡು ನಾ ಶಾಲೆಗೆ ಹೋಗೋದಿಲ್ಲ' ನಾನು ಹೇಳಿದೆ. 

"ನಿಂಗಿಷ್ಟೂ ಬುದ್ಧಿ ಇಲ್ವೆ? ಈ ದೇವಕಿ ಹೇಳೋದನ್ನೆಲ್ಲ ನಂಬಿದ್ರೆ ನಿಂಗೀ 
ಲೋಕದಲ್ಲಿ ಜೀವಿಸ್ತಿಕ್ಕೇ ಸ ಸಾಧ್ಯವಿಲ್ಲ' ಅಜ್ಜಿ ಹೇಳಿದಳು. 

“ನಿಮ್ಮ ಹಲ್ಲು ಚೆನ್ನಾಗಿರ್ಲಿ ಅಂತ ತಿಳ್ಕಂಡೆ. ಬೇಡ್ಡಿದ್ರೆ ಬೇಡ. ನಂಗೇನು ನಷ್ಟ' 
ದೇವಕಿ ಗೊಣಗಿದಳು. 

ಈ ವಾದ ಪ್ರತಿವಾದ ಕೇಳಿ ನಿಂತಿದ್ದ ವಳ್ಳಿ ಒಂದು ಬಿಳಿಯ ವಸ್ತುವನ್ನು ತಂದು 
ಅಜ್ಜಿಗೆ ಕೊಟ್ಟಳು. 

'ಇಗ್ಗೊಳ್ಳಿ.. ಚಿಕ್ಕಮ್ಮೋರ ಹಲ್ಲು. ಆ ಹುಲ್ಲಿನರಾಶೀ. ಎಡೇಲಿ ಬಿದ್ದಿತ್ತು.' 

"ಅದು ಬೆಣ್ಣು ಕಲ್ಲು' ಶಂಕರನ್‌ ಹೇಳಿದ. 

"ಅಲ್ಲಲ್ಲ ನಾಯರ್‌, ಅದು ಹಲ್ಲೆ. ಅದರ ಕಡೇಲಿ ರಕ್ತ ಕಾಣೋದಿಲ್ವೆ.' 

"ರಕ್ತೇನಲ್ಲ ಅದು ಕೆಂಪು ಮಣ್ಣು 

"ಇಲ್ಲಿ ಕೊಡಿ, ನಾನು ನೋಡ್ತೇನೆ' ದೇವಕಿ ವಳ್ಳಿಯ ಕೈಯಿಂದ ಆ ಅವಶೇಷವನ್ನು 
ತೆಗೆದು ಅದನ್ನು ತುಂಬ ಹೊತ್ತು ಸೂಕ್ಷ್ಮವಾಗಿ ನೋಡಿದಳು: 

"ಇದು ಬೆಣಚುಕಲ್ಲಲ್ಲ ಹಲ್ಲೆ. ಅದ್ರೆ ಮಗೂನ ಹಲ್ಲೂಂತ ನಂಗೆ 
ತೋರೋದಿಲ್ಲ. ಯಾವ್ಲೋ ನಾಯೀ ಹ ಹಾಗ ನಂಗ ಕಾಣದ.' 

“ಅಯ್ಕ್ಯಯ್ಯೊ ಅದು ತೆಗ್ಗು ಬಿಸಾಡು' ಅಜ್ಜಿ ಹೇಳಿದಳು. 

"ಅದು ನನ್ನ ಹಲ್ಲು” ನಾನ Newer 

ದೇವಕಿ ಅದನ್ನು ಸೆಗಣಿಯಲ್ಲಿ ಉಂಡೆ ಮಾಡಿ ಏನನ್ನೊ ಜಪಿಸಿಕೊಂಡು ಮನೆಯ 


ಬಾಲ್ಕದ ನೆನಪುಗಳು 65 


ಮಾಡಿಗೆ ತೆಗೆದು ಬಿಸಾಡಿದಳು. ಅದು ಉರುಳಿಬಂದು ದೇವಕಿಯ ಕಾಲಿನ ಕೆಳಗೆ 
ಬಿತ್ತು. “ವಾಪಾಸು ಬಂದದ್ದು ನೋಡಿದ್ರಾ? ಒಳ್ಳೇ ಲಕ್ಷಣ ಅಲ್ಲ ಈ ವಾಪಾಸು 
ಬರೋದು. ಮಗೂಗೆ ಒಳ್ಳೇ ಹಲ್ಲು ಮೊಳೀಲಿಕ್ಕಿಲ್ಲಾಂತಾನೇ ನನ್ನ ಸಂಶಯ.' 

"ಮೂರ್ಮತನದ ಮಾತನ್ನಾಡಿ ಮಗೂನ್ನ ಹೆದ್ರಿಸ್ಬೇಡ' ಅಜ್ಜಿ ಹೇಳಿದರು. 

"ಕೋರೆ ಹಲ್ಲು ಬಂದ್ರೆ ನಾನು ಕಲ್ಕತ್ತಾಕ್ಕೆ ಹೋಗ್ಲಿಕ್ಕಿಲ್ಲ' ನಾನು ಹೇಳಿದೆ. 

"ಕೋರೆ ಹಲ್ಲು ಬಾರದಿದ್ರೂ ನೀನು ಕಲ್ಕತ್ತಾಕ್ಕೆ ಹೋಗ್ಬೇಡ' ಅಜ್ಜಿ ಹೇಳಿದ್ರು. 

"ನಾನು ಚಂದ ಇಲ್ಲಾಂತಲ್ಪೆ ಕೆಲವರ ಆಲೋಚನೆ. ಚಂದಿರೋರನ್ನು 
ಯಾರನ್ನಾದ್ರೂ ನೋಡಿಟ್ಟಿರ್ಬೋದು' ಶಂಕರನ್‌ ದೇವಕಿಯನ್ನು ನೋಡುತ್ತ 
ಹೇಳಿದ. 

"ನನ್ನತ್ರ ಬಾಯಿಗ್ಬಂದಾಗೆ ಹೇಳಿದ್ರುಂಟುಲ್ಲಾ.... ನಾನದನ್ನು ಕೇಳಿ ಸುಮ್ನಿರ್ಲಿಕ್ಕಿಲ್ಲ 
ದೇವಕಿ ಹೇಳಿದಳು. 

"ಕೊಬ್ಬು ಬೇಡ ದೇವಕಿಯಮ್ಮ ಜಾಸ್ತಿ ಕೊಬ್ಬು ತೋರಿಸ್ಲೇಡ' ಅಡುಗೆಯವ 
ತಿರಸ್ಕಾರದಿಂದ ಹೇಳುತ್ತ ಮಾವಿನ ಬುಡದಲ್ಲಿ ಹೂತುಹಾಕಿದ ಸಬ್ಬಲ್‌ನಲ್ಲಿ ತೆಂಗಿನ 
ಕಾಯಿಯನ್ನು ಒಂದೊಂದಾಗಿ ಸುಲಿಯ ತೊಡಗಿದ. ಕೆಲಸದವಳು ಅಳಲೂ 
ತೊಡಗಿದಳು. 

"ಇವುಗಳಿಗೆ ಯಾವಾಗ್ಲೂ ಜಗಳ ಕಾಯೋದಕ್ಕೇ ಸಮಯ ಇರೋದು' ಅಜ್ಜಿ 
ಹೇಳಿದಳು. 

"ಶಂಕರ ದೇವಕಿಯ ಶತ್ರುವಾ?' 

ಆ ಪ್ರಶ್ನೆಗೆ ಯಾರೂ ಉತ್ತರ ಹೇಳಲಿಲ್ಲ. 

"ದೇವಕಿಗೆ ಶಂಕರನತ್ರ ಸಿಟ್ಟೇ?' ನಾನು ಕೇಳಿದೆ. ದೇವಕಿ ತನ್ನ ಮುಖವನ್ನು 
ಮುಂಡಿನ ಮೂಲೆಯಿಂದ ಒರಸುತ್ತ ಅತ್ತು ಕೆಂಪಾದ: ಕಣ್ಣುಗಳಿಂದ ಶಂಕರನನ್ನು 
ನೋಡುತ್ತ ಚಾವಡಿಯ ಕಂಬವನ್ನು ಆತು ನಿಂತಳು. 


ನನ್ನ ತಂದೆ ಒಮ್ಮೆ ಕಲ್ಕತ್ತಾದಿಂದ ಬಂದಾಗ ನನ್ನ ತಲೆ ಕೂದಲಿನ ವಿಶಿಷ್ಟ ಬೆಳವಣಗೆ 
ಕಂಡು ಸಿಟ್ಟುಗೊಂಡರು. ನೋಟಕ್ಕೆ ನಾನೊಬ್ಬ ಶುದ್ಧ ಕಂಟ್ರಿಯಾಗಿ ಬದಲಾಗಿದ್ದ 
ಎಂದು ಅವರು ಅಭಿಪ್ರಾಯಪಟ್ಟರು. 

"ನಾಳೆಯೇ ಆ ಚಾತುವನ್ನು ಕರೆಸಿ ಇವಳ ಕೂದಲು ಕತ್ತರಿಸ್ಬೇಕು.' 

ತಂದೆಯ ಮಾತುಗಳನ್ನು ಕೇಳಿದಾಗ ಅಜ್ಜಿಯ ಬಿಳಚಿದ ಮುಖ ಇನ್ನಷ್ಟು 
ಬಿಳಚಿತು. ತಂದೆಯವರನ್ನು ಯಾವ ವಿಚಾರದಲ್ಲೂ ಎದುರಿಸುವುದಕ್ಕೆ ಅವರಿಗೆ 
ಧೈರ್ಯವಿರಲಿಲ್ಲ. | 

"ಇವಳನ್ನು ಈ ರೂಪದೊಂದಿಗ ಕಲ್ಕತ್ತೆಯ ಶಾಲೆಗೆ ಸೇರಿಸಲು ಸಾಧ್ಯವಿಲ್ಲ. 
ಕೂದಲು ಬಾಬ್‌ ಮಾಡಿ ಅಲ್ಲಿ ಶಾಲೆಗ ಸೇರಿಸ್ಪಹುದು' ತಂದೆ ಹೇಳಿದರು. 

ಸುಮಾರು ಎರಡು ವರ್ಷದಷ್ಟು ಕಾಲ ಅಜ್ಜಿಯ ಆರೃಕೆಯೊಂದಿಗ ಬಳದವಳು 
ನಾನು. ಪ್ರತಿ ದಿನ ತನ್ನ ತಲೆಗೆ ತಂಗಿನ ಕಾಯಿ ಬೇಯಿಸಿ ತೆಗೆದ ತೆಂಗಿನಣ್ಣ ಹಚ್ಚಿ 


66 ಬಾಲ್ಯದ ನೆನಪುಗಳು 


ತಿಕ್ಕಿ ಪಚ್ಚೆ ಹೆಸರಿನ ಹುಡಿಯಿಂದ ಅಂಟು ತೆಗೆದು, ಕೂದಲನ್ನು ಒರಸಿ ಬೈತಲೆ 
ತೆಗೆದು ಅಜ್ಜಿ ಧನ್ಯತೆಯನ್ನು ಕಂಡಿದ್ದ ಕಾಲವದು. 

ಮಾರನೆಯ ದಿವಸ ಬೆಳಿಗ್ಗೆ ಚಾತು ಹಾಜರಾದ. ತಂದೆಯ ಕೂದಲು 
ಕತ್ತರಿಸುವುದಕ್ಕೆ ಆತನಿಗೆ ಖುಷಿ. ಯಾಕೆಂದರೆ, ತಾನು ಕಲ್ಕತ್ತೆಗೆ ಹೋದ ನಂತರ 
ಪುನ್ನಯೂರ್‌ಕುಳದಲ್ಲಿ ನಡೆದ ಘಟನೆಗಳ ಬಗ್ಗೆ ತಂದೆ ಅವನೊಂದಿಗೆ ಕೇಳುತ್ತಿದ್ದರು. 
ಮಾತ್ರವಲ್ಲ ಕೂದಲು ತೆಗೆದುದಕ್ಕೆ ಉಳಿದವರು ಕೊಡುತ್ತಿದ್ದುದಕ್ಕಿಂತ ಹತ್ತು ಪಟ್ಟು 
ಹಣ ಉಡುಗೊರೆಯಾಗಿ ಕೊಡುತ್ತಿದ್ದರು. 

ತಾವ್ಣು ಇನ್ನೂ ಕಲ್ಕತ್ತಾಕ್ಕೆ ಹೋಗೋದ್ಯಾಕೆ? ಅಲ್ಲಿ ಬಾಂಬ್‌ ಬೀಳ್ತದಂತಲ್ಹಾ. 
ಇಲ್ಲಿ ಎಲ್ರೂ ಹೇಳ್ತಾರೆ?” ಚಾತು ಹೇಳಿದ. 

"ಬಾಂಬ್‌ ಬೀಳ್ಳಿಲ್ಲ. ಬೀಳೋದಿದ್ರೆ ಬೀಳ್ಳಿ. ಯುದ್ಧಕ್ಕೆ ಹೆದರಿ ಊರಲ್ಲೇ ಅಡಗಿ 
ಕೂರೋದಕ್ಕೆ ಸಾಧ್ಯವಾ?' ತಂದೆ ಗಹಗಹಿಸಿ ನಗುತ್ತಾ ಕೇಳಿದರು. 

"ಅಸಾಧಾರಣ ಧೈರ್ಯ" ಚಾತು ತಲೆ ಅಲುಗಿಸುತ್ತಾ ಹೇಳಿದ. ತಂದೆಗೆ 
ಸಂತೋಷವಾಯಿತು. ಒಂದು ಕ್ಪೌರದಂಗಡಿ ತೆರೆಯಲು ಸುಮಾರು ಎಷ್ಟು ಹಣ 
ಬೇಕಾದೀತೆಂದು ತಂದೆ ಅವನೊಂದಿಗೆ ಕೇಳಿದರು. 

ಚಾತು ಕ್ಷೌರದ ಕತ್ತಿ ಕಿವಿಯ ಹಿಂದೆ ನಿಲ್ಲಿಸಿ ಬಿಟ್ಟು ತನ್ನ ತಲೆ ಕೆರೆದ. . 

"ಸರೀಗೊತ್ತಿಲ್ಲ ಯಜಮಾನ್ರೆ. ನಂಗೆ ಅಂಥ ಲೆಕ್ಕವೊಂದೂ ಗೊತ್ತಾಗೋದಿಲ್ಲ' 

"ನೀನು ಆಲೋಚಿಸಿ ಹೇಳಿದ್ರೆ ಸಾಕು. ನಾನು ಮುಂದಿನ ತಿಂಗಳು ನಾಲ್ಕನೇ 
ತಾರೀಕಿನವರೆಗೆ ಇಲ್ಲೇ ಇದ್ದೇನೆ. ಚೆನ್ನಾಗಿ ಯೋಚಿಸಿ ಹೇಳಿದ್ರೆ ಸಾಕು. ದುಡ್ಡು ನಾನು 
ಕೊಡ್ತೇನೆ.' 

ಚಾತುವಿನ ಮುಗುಳ್ನಗೆ ಭೀತಿ ಹುಟ್ಟಿಸುವಷ್ಟರ ಮಟ್ಟಿಗೆ ಬದಲಾಯಿತು. 
ಬಾಯಿಯ ಕೆಂಪು ಮಿಶ್ರಣವನ್ನು ಆತ ಒಂದು ತೆಂಗಿನ ಬುಡಕ್ಕೆ ಉಗುಳಿದ. 
ಸಂತೋಷಾಧಿಕ್ಕದಿಂದಲೇ ಇರಬೇಕು, ಅದಕ್ಕೆ ಸಾಕ್ಷಿಯಾಗಿ ಹುಳಿಯೊಣಗಿಸುವ 
ಹಿತ್ತಿಲಿನಲ್ಲಿ ಹಾರಾಡುತ್ತಿದ್ದ ಕಾಗೆಗಳನ್ನು ಆತ ಕೈಬೀಸಿ ಓಡಿಸಿದ "ಹೊಯ್‌ ಕಾಗೆ.' 

ಕಂಕುಳಲ್ಲೂ ಸೊಂಟದಲ್ಲೂ ಹೊಲಿಗೆ ಬಿಡತೊಡಗಿದ್ದ . ಬಟ್ಟೆ ಹಾಕಿದ 
ಬೊಂಬೆಯ ಜೀವರಹಿತ ಚಲನೆಯಾಗಿತ್ತು ಚಾತುವಿನದು. ಉದ್ದನೆಯ 
ಕೈಕಾಲುಗಳನ್ನು ಸ್ವಯಂ ನಿಯಂತ್ರಿಸುವುದಕ್ಕೆ ಆತನಿಗೆ ಕಷ್ಟ ಸಾಧ್ಯವಾಗುತ್ತಿದ್ದುದಾಗಿ 
ನನಗೆ ತೋರಿತು. 

ನನ್ನ ಕೂದಲನ್ನು ಬಾಬ್‌ ಮಾಡಬೇಕೆಂದು ತಂದೆ ಚಾತುವಿಗೆ ಹೇಳಿದರು. 

"ಈಗ ಕಲ್ಕತ್ತೆಯಲ್ಲಿ ಹುಡುಗಿಯರಿಗೆ ಅದೊಂದು ಹೊಸ ಪರಿಷ್ಕಾರ' ತಂದೆ 
ಹೇಳಿದರು. 

"ನಿನಗೆ ಬಾಬ್‌ ಮಾಡಲು ಗೊತ್ತುಂಟೊ? ಬೆನ್ನು ಮುಟ್ಟಕೂಡದು. ಸಾಧಾರಣ 
ಎರಡೋ ಮೂರೋ ಇಂಚು ಉದ್ದ ಇಟ್ಟು ಬಾಕಿ ಎಲ್ಲ ಕತ್ತರಿಸಿ ಬಿಡ್ಬೇಕು.' 

ನನ್ನನ್ನು ಕುರ್ಚಿಯಲ್ಲಿ ಕುಳ್ಳಿರಿಸಿ ಕುತ್ತಿಗೆಯಿ ತ ಕಳಗಡೆಗೆ ಒಂದು ಹಾಸಿಗೆ 
ಹೊದಿಕೆಯನ್ನು ತಂದೆ ಹೊದೆಸಿದರು. ಚಾತು ಹಳೆಯ ಕಪ್ಪನೆಯ ಕತ್ತರಿಯನ್ನು 
ಹೊಯ್ಸೆ ಮಣ್ಣನಲ್ಲಿ ಐದೋ ಆರೋ ಸಲ ಸಭ 


ಬಾಲ್ಯದ ನೆನಪುಗಳು 67 


"ಹರಿತ ಮಾಡ್ಲಿಕ್ಕೆ" ಆತ ಹೇಳಿದ. 

ಅಜ್ಜಯ ಬಿಳಿಚಿದ ಮುಖ ಕಿಟಕಿಯ ಎಡೆಯಿಂದ ತಟ್ಟನೆ ಮರೆಯಾಯಿತು. 

“"ಅಂಡತ್ತೋಟದಲ್ಲಿದ್ದಾರಲ್ಲ ಒಬ್ಬ ವಿದೇಶೀ ಸಾಯೇಬ್ರು, ಅವರ ಹೆಂಡ್ತಿ 
ನಮ್ಮೂರ್ನೋಳು. ಸಾಯೇಬ್ರನ್ನು ಮದ್ವೆಯಾಗಿ ಅದೂ ಕೂದಲು ಕತ್ರಿಸಿ 
ಮೇಡಮ್ಮಾದ್ದು. ಅದ್ರ ಕೂದ್ಲೂ ನಾನೇ ಶಶ್ರಿಸಿದ್ದು. ಹೆಂಗ್ಸರ ಕೂದ್ಲು ಬಾಬ್‌ 
ಮಾಡೋದಕ್ಕೆ ನಂಗೊತ್ತು ಯಜ್‌ಮುನ್ರೆ.' 

ದಪ್ಪಗಿನ ಕೂದಲ ಸುರುಳಿಗಳು ನನ್ನ ಸುತ್ತ ನೆಲ ಕಚ್ಚುತ್ತಿದ್ದವು. 

"ನಮ್ಮ ಹೆಂಗಸ್ರ ಕಾಲ್ನಲ್ಲಿ ಸೊಲೂಪ ರೋಮ ಕಾಣ್ರದಲ್ಲ? ಮೇಡಮ್ಮುಗಳ 
ಕಾಲ್ದಲ್ಲಿ ಕಾಣ್ಣಿಕ್ಕಿಲ ಅವು ದಿವ್ಲಾಗ್ಲು ಕತ್ತೀಂದ ಕೆರೆಸ್ತಾರೆ. ನಮ್ಮ ಅಪು ಣ್ಣ ಇದ್ದಾನಲ್ಲ 
ಯಜಮಾನ್ರ, ಪೆರಂಡಿರಿಯವ? ಆ ಪಿತ್ತ ಹಿಡ್ಡವ. ಅವ ಹೇಳಿದ್ದು, ಅವ 
ಕಲ್ಲಿಕೋಟೇಲಿ ಒಂದು ಸಾಯೇಬ್ರ ಮನೇಲಿ ೆಲ್ಲಕ್ಕಿದ್ದ ತೋಟದೋರಾಗಿದ್ರು. 
ಅವ್ನನ್ನು ಸತ್ರೂ ಮೇಡಮ್ಮು ಅಪ್ಪುಣೀಂತ ಕರ್ದಿರ್ಲಿಕ್ಕಿಲ್ಲ. ಕಾಟ್ಟು ನಾಯರ್‌ 
ಅಂತಾನೇ ಕರೀತಿದ್ರು. ಅವ ನಾಯರೂಂತ ಮೇಡಮ್ಮು ತಿ್ಳರ್ಬೇಕು. ಅವ್ನ ಬಣ್ಣ 
ಕಂಡು ಅವ ನಾಯರೂಂತ ತಿಳ್ಗಿರ್ಬೇಕು. ಅವ ತಂದೆಯಿಲ್ಲೆ ಹುಟ್ಟಿದ್ದಲ್ಲಿ 7 ಅದಕ್ಕೇ 
ಅವ ಅಷ್ಟು ಬೆಳ್ಳಗಾದ್ದು. ಅದುಂಟಾ ಮೇಡಮಿಗೆ ಗೊತ್ತಾಗೋದು ? ನನ್ನಮ್ಮ 
ರಂಡೇಂತ ಯಾರೂ ಹೇಳ್ಕೊಂಡು ನಡೀಲಿಕ್ಕಿಲ್ಲಲ್ಲ. ಅದ್ಕೇ ಅಪ್ಪುಣ್ಣಿ ಮಾತೇ 
ಆಡಿರ್ಲಿಲ್ಲ. 'ಕಾಟ್ಟುನಾಯರ್‌, ಕಂ ಕಂ'ತ ಹೇಳ್ತಾರಂತೆ ಹತ್ರ ಬದ್ಲಿಕ್ಕೆ. 
"ಕಾಟ್ಟುನಾಯರ್‌ ಗೋ ಗೋಂ'ತ ಹೇಳ್ತಾರಂತೆ ದೂರ ಹೋಗ್ಲಿಕ್ಕೆ. ಅವ್ನೂ ಕಲ್ತ 
ಮೇಡಮ್ಮಿನ ಬಾಸೆ. ಯಾರು? ನಮ್ಮ ಅಪ್ಪುಣ್ಣೀಂತಾ. ಅವಂಗೊಳ್ಳೆ ಬುದ್ಯುಂಟು. 
ಪೆರಂಡಿರಿಯವ ಯಾವ್ದಾದ್ರೂ ಮೇಷ್ಟ್ರ... ಯಾರಿಗ್ಗೊತ್ತು? ಏನಿದ್ರೂ ಅವ ಹೇಳ್ಯೇ 
ನಂಗೂತ್ತಾದ್ಬು. ಮೇಡಮ್ಮುಗಳು ದಿನಾಲೂ ಕಾಲು ಕೆರೆಸ್ತಾರೇಂತಾ. ಅದಕ್ಕೇಲ್ವ 
ಅವರ ಕಾಲು ಹಾಗೆ ಹೊಳ್ಳೋದು. ಯಜಮಾನ್ರು ಕಲ್ಕತ್ತಾದಲ್ಲಿ ಎಷ್ಟೋ ಜನ್ರನ್ನು 
ಕಂಡಿರ್ಬೋದಲ್ಲ... 

ತಂದೆ ಬೆತ್ತದ ಕುರ್ಚಿಯಲ್ಲಿ ಕುಳಿತು ಗಟ್ಟಿಯಾಗಿ ನಕ್ಕರು. 

ಅಜ್ಜಿಯ ಮುಖ ಮತ್ತೊಮ್ಮೆ ತಂಕಕೋಣೆಯ ಕಿಟಕಿಯಲ್ಲಿ ಕಾಣಿಸಿಕೊಂಡಿತು. 

ನನ್ನ. ಹೊಸರೂಪ ನೋಡಿ "ಖುಷಿಯಾಯಿತಂದು ತಂದೆ ಹೇಳಿದರು. ಒಳಗೆ 
ಕಲಸದಲ್ಲಿದ್ದ ತಾಯಿಯನ್ನು ತಂದೆ ಹೊರಗಡೆಗೆ ಕರೆಸಿದರು. 

"ನೋಡು ಹುಡಿಗೀನ್ನ, ಈಗ ಅಮ್ಮಿಯನ್ನು ಕಂಡ್ರೆ ಹೇಗನ್ನಿಸ್ತದೆ?' 

ಅಮ್ಮ ಮಂದಸ್ಥಿತರಾದರಲ್ಲದೆ ಮಾರುತ್ತರ ಕೊಡಲಿಲ್ಲ. ಅಜ್ಜಿಯ ಕಣ್ಣುಗಳು 
ಕದಡಿತ್ತು ಅವರು ನನ್ನನ್ನು ಸ್ನಾನ ಮಾಡಿಸಲಿಕ್ಕೆ ಕೊಳಕ್ಕೆ ಕೊಂಡುಹೋದರು. 
ನಿಶ್ರಬರಾಗಿ ನನ್ನ ಸ್ನಾನವನ್ನೂ ಮಾಡಿಸಿದರು. 

"ನನ್ನ ಚಂದೆಲ್ಲ ಟಾ ?' ನಾನು ಕೇಳಿದ. 

ಅಜ್ಜಿ ಉತ್ತರಿಸಲಿ 


ನನ್ನ ಏಳನೆಯ ಹುಟ್ಟು ಹಬ್ಬದ ಊಟ ಮುಗಿಸಿ ಎಲ್ಲರೂ ಮಲಗುವುದಕ್ಕಾಗಿ 
ಮೇಲ್ಗಡೆಗೆ ಹೋದ ಮೇಲೆ ಚೇರಪ್ಪನ್‌ ಎಂಬುದಾಗಿ ಆ ಬಳಿಕ ತಿಳಿದುಬಂದ 
ಬಳೆಗಾರನೊಬ್ಬ ಮೊದಲ ಬಾರಿಗೆ ನಾಲಪ್ಪಾಟ್ಟಿನ ಪೂರ್ವಾಂಗಣದಲ್ಲಿ ಪ್ರತ್ಯಕ್ಷನಾದ. 

ಗುರುವಾಯೂರೇಕಾದಶಿ ಮುಗಿಸಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗುವ 
ಬಳೆಗಾರರು ತಮ್ಮಮರದ ಪೆಟ್ಟಿಗೆಗಳೊಂದಿಗೆ ಆ ದಾರಿಯಾಗಿ ಬರುತ್ತಿದ್ದುದುಂಟು. 
ಒಳ್ಳೆ ವ್ಯಾಪಾರ ನಡೆದರೂ ಅವರ ಪೆಟ್ಟಿಗೆಗಳಲ್ಲಿ ಕೆಂಪು ಟಿಶ್ಯೂ ಪೇಪರಿನಲ್ಲಿ ಮುಚ್ಚಿದ 
ಒಪ್ಪದ ಬಳೆಗಳೂ ಚಿಪ್ಪಿ ಬಳೆಗಳೂ ಕುಪ್ಪಿ ಬಳೆಗಳೂ ರೋಸ್‌ ಬಣ್ಣದ ಸಿಲ್ಕು, 
ಲಾಡಿಗಳೂ ಉಳಿದಿರುತ್ತಿದ್ದುವು. ಆದರೆ ಹೊಸ ಬಳೆಗಾರನ ಕಾರ್ಡ್‌ಬೋರ್ಡ್‌ 
ಪೆಟ್ಟಿಗೆಯಲ್ಲಿ ಬಿರುಕು ಬಿಟ್ಟ ಕುಪ್ಪಿ ಬಳೆಗಳೂ ಕೆಲವು ಪ್ಲಾಸ್ಟಿಕ್ಕು ಬಳೆಗಳೂ ಮೇಣ 
ಅಂಟಿದ ಒಂದು ಪೊಟ್ಟಣವೂ ಇದ್ದುದು ನನ್ನ ಕಣ್ಣಗೆ ಬಿತ್ತು. 

"ಬೇಲಿ ಮುರ್ದು ಒಳಗೆ ಬರೋದಿಕ್ಕೆ ನೀನ್ಕಾರೊ?' ಅಡುಗೆಯಾತ ಕಣಜದ 
ಮೇಲೆ ಎದ್ದು ಕೂತು ಕೇಳಿದ. 

"ಬೇಲಿ ಮುರ್ದಿದ್ದದ್ದು ಕಂಡೆ. ಹಾಗೆ ಬಂದೆ..... 

"ಈ ವರ್ಷ ಇಲ್ಲಿ ಬೇಲಿ ಕಟ್ಟಿಸ್ಸಿಲ್ಲಾಂತ ದಾರಿಹೋಕ್ರೆಲ್ಲ ಮುಖದ್ವಾರಕ್ಕೆ ಹತ್ಬೇಕಾ?' 

"ನಾ ಹೋಗ್ತೇನೆ ನಾಯರೇ, ಈ ಮಗೂನ್ನ ಕಂಡೇಂತ ಬಂದದ್ದು, ನನ್ನೆಸ್ತು 
ಚೇರಪ್ಪನ್‌ ಅಂತ. ನಾನು ಚಾಲುಶ್ವೇರಿಂದ ಬಂದಿರೋನು. ಮಗೂಗೆ ಡಬ್ಬರ್‌ ಬಳೆ 
ಬೇಕಿದ್ರೆ ನನ್ನ ಪೆಟ್ಸೇಲುಂಟು' 

"ನಿಂಗೇನು ಹುಚ್ಚುಂಟೋ ? ಈ ಮಗೂಗೆ ತೊಡ್ಡಿಕ್ಕೆ ನಿನ್ನ ಡಬ್ಬರ್‌ ಬಳೆಯಾ 
ಸಿಕ್ಕಿದ್ದು? ಇದ್ಯಾರ ಮಗೂಂತ ತಿಳ್ಕಂಡಿದ್ದಿ? ನೀನು ವೀಯೆನ್ನಾಯರ್‌ ಎಂಬೋರ 
ಬಗ್ಗೆ ಕೇಳ್ಳಿಲ್ಲಾಂತ ತೋರ್ತದೆ. ನೀನ್ಯಾವ ಗೊಂಡಾರಣ್ಯದಿಂದ ಗಂಟು ಶಟ್ಟಿ 
ಹೊರ್ಟವ ? ವೀಯೆನ್ನಾರನ್ನು ಕೇಳಿರದ ಮನುಷ್ಯರಿದ್ದಾರಾ ಈ ಭೂಮಿ ಮೇಲೆ!' 

"ನಾನು ಕೇಳ್ಳೀಲ್ಲಾಂತ ನೀವ್ಯಾಕೆ ತೀರ್ಮಾನ ಮಾಡೋದು, ನಾಯರೆ?' 

ಚೇರಪ್ಪನ್‌ ಮಾಡಿನಡಿಯಲ್ಲ ಕುಳಿತು ಒಂದು ಬೀಡಿ ತೆಗೆದು ಹೊತ್ತಿಸಿದ. 

"ಬೀಡಿ ಬೇಕಾ ನಾಯ್ರೇ' ಆತ ಕೇಳಿದ. 

"ಬೀಡಿಗೀಡಿಯೆಲ್ಲ ನಾನು ಸೇದೋದಿಲ್ಲ. ಸೊಲೂಪ ಹೊಗ್ಗೊಪ್ಪು ತಿನ್ನೇನೆ. 
ಎರಡು ವರ್ಷಾಯ್ತು ವೀಳ್ಯ ಅಭ್ಯಾಸಕ್ಕೆ ಬಿದ್ದು' 

"ಅದು ನಂಗೆ ದೊಂಡೆ ಕಂಡಾಗ್ಲೇ ಗೊತ್ತಾಯ್ತು' ಬಳೆಗಾರ ಹೇಳಿದ. 

ಆ ಹೇಳಿಕೆ ಅಡುಗೆಯವನಿಗೆ ಇಷ್ಟವಾಗಲಿಲ್ಲ. ಆತ ತಟ್ಟನೆ ಎದ್ದು ನಿಂತು ಬೊಬ್ಬೆ 
ಹಾಕಿದ. 

"ಏಳೋ ಮೇಲೆ. ಹತ್ತಿ ಕೂತಿದ್ದಾನೆ. ಕಂಡ ಕಾಡುಮೂಲೇಂದ ಬರೋ 
ಜಂತುಗಳಿಗೆ ಕುಕ್ಕರು ಕೂರೋದಕ್ಕಿರೋ ಜಾಗ ಅಲ್ಲ ನಾಲಪ್ಪಾಟ್ಟಿನ ಮುಖಮನೆ. 
ನಡೀ ಇಲ್ಲಿಂದ.' 


ಬಾಲ್ಯದ ನೆನಪುಗಳು 69 


"ಯಾಕೆ? ನಾ ಕೂತ್ರೆ ನಿಮ್ಗೆ ಮೈಲಿಗೆ ಆಗ್ರದಾ? ಕಿರಸ್ತಾನ್ರಿಗೆ ಮೈಲಿಗೆಯಿಲ್ಲ 
ನಾಯ್ರೇ. ಕಿರಸಾನ್ರು ಮುಟ್ಟಿದ್ರೆ ಪುಣ್ಯದ ನೀರು ಸಿಂಪಡಿಸಿದ ಹಾಗೆ. ಆ 
ಕೋರಂಕೊಡದ ದೇವಸ್ತಾನದಲ್ಲಿ ಪೂಜೆ ಮಾಡುವ ಒಬ್ಬ ಕೆಣಿಯದಿಲ್ವೆ - ಕಪ್ಪಾಗಿ. 
ಒಬ್ಬ ವಡೂರಿನ ನಂಬೂರಿ ? ಆ ನಂಬೂರಿ ನನ್ನತ್ರ ಹೇಳಿದ್ದು, ಕಿರಸ್ತಾನ್ರಿಗೆ 
ಮೈಲಿಗೆಯಿಲ್ಲಾಂತ.' 

"ಮಲಿಗೆ ಇಲ್ಬಿರ್ಬೋದು. ಆದ್ರೂ ನೀನು ವಾಸ್ನೆ ಬರ್ತೀಯಾ! ಮಗೂನ ಹತ್ರ 
ಕೂರ್ಬೇಡ. ದೊಡಮಾವು ಎದ್ದು ಬಂದ್ರೆ ಬೈದು ಕಣ್ಣು ಕಿತ್ತಾರು.' 

ಚೇರಪ್ಪನ್‌ ಪೆಟ್ಟಿಗೆಯಲ್ಲಿದ್ದ ಪೊಟ್ಟಣ ಬಿಚ್ಚಿ ಒಂದು ಹಿಡಿ ಅನ್ನ ಬೇಗ ಬಾಯಲ್ಲಿ 
ಹಾಕಿದ. 

"ತೆಂಗಿನೆಣ್ಣೆ ಸೇರ್ಸಿದ ಅನ್ನ. ಒಂದು ಬಂಗುಡೇನೂ. ಮೆಣ್ಣು ಹಚ್ಚಿ ಹುರ್ದದ್ದು. 
ನನ್ನ ಸೋದರಿ ಕೊಟ್ಟದ್ದು.' 

"ನೀಯೇನು ಹೇಳ್ತಿರೋದು? ಬಂಗುಡೆಯಾ ? ನನ್ನ ಪುಣ್ಯಸ್ನ್ಮಾನದ ಭಗೋತಿ, 
ಇಲ್ಲಿರೋರಿಗೆ ಗೊತ್ತಾದ್ರೆ ನನ್‌ನ್ನೂ ಸೇರ್ಸಿ ಗಡಿ ದಾಟ್ಸಿಯಾರಪ್ಪೊ. ಇನ್ನಿಲ್ಲಿ ಪುಣ್ಯದ 
ನೀರು ಸಿಂಪಡಿಸ್ಪೇಕಲ್ಲೋ!' 

ಅಡುಗೆಯವ ಎರಡು ಕೈಗಳನ್ನು ತಲೆಯ ಮೇಲಿಟ್ಟು ಕಣ್ಣು ತಿರುಗಿಸುತ್ತಾ 
ಬಳೆಗಾರನ ಸುತ್ತ ಸುತ್ತಿದ. ಆತನ ಧ್ವನಿ ಎತ್ತರಕ್ಕೇರಿತು. 

"ಎದ್ದು ಹೋಗ್ತೀಯಾ ಇಲ್ಲೊ ? ನಂಗೆ ಎರಡ್ರಲ್ಲೊಂದು ಈಗ ಗೊತ್ತಾಗ್ಸೇಕು.' 

"ನಾ ಹೋಗೆ ಸ್ಟೀನೋ ನಾಯ್ರೇ. ನಾಲ್ಕು ಬಳೆ ಮಾರಿ ನಾ ಹೋಗೇನೆ. ನಂಗಿವತ್ತು 
ವ್ಯಾಪಾರ ಆಗ್ಲೇ ಇಲ್ಲ. ಎರ್ಡಾಣೆ ದುಡ್ಡಿಲ್ಲೆ ನಾ ಮನೆಗೆ ಹೋಗ್ಲಿಕ್ಕಿಲ್ಲ!' 

"ನಿನ್ನ ಬಳೆ ಕೊಳ್ಳಿಕ್ಕಿಲ್ಯಾರಿದ್ದಾರೆ ೧” ಇಲ್ಲಿ ಒಟ್ರಾಸಿ ಇರೋದು ಮೂರು 
ಮುತ್ತಜ್ಜಿಗಳು. ಮತ್ತೀ. ಮಗು. ಈ ಮಗೂನ ಕೈಗೆ ನಿನ್ನ ಮುರುಕು ಬಳ ತೊಡ್ಲಿದ್ರೆ 
ಕೇಳ್ಬಿಕ್ಕಾರೂ ಇಲ್ಲಾಂತ ತಿಳ್ಕೊಂಡಿದ್ದೀಯಾ ?' 

"ಮಗೂಗೆ ಡಬ್ಬರ್‌ ಬಳೆ ಬೇಕಾ?' ಚೇರಪ್ಪನ್‌ ನಗುತ್ತ ಕೇಳಿದ. ನಾನು ತಲೆ 
ಅಲುಗಿಸಿದೆ. ಅಂಚಿನಲ್ಲಿ ಗೆರೆಯಿದ್ದು ಮೀನುಗಳನ್ನು ನೆನಪಿಗೆ ತರುವ ಬಳೆಗಳನ್ನು 
ಆತ ನನ್ನೆಡೆಗೆ ಚಾಚಿದ.' 

"ಮಗೂಗೆಷ್ಟು ಬಳಿ ಬೇಕು ?' 

"ನಂಗೆ ಒಂದೊಂದು ಕೈಯಲ್ಲೂ ಹತ್ತತ್ತು ಬಳೆ ಬೇಕು.' 

"ಹತ್ತು ಬಳೆ ನನ್ನ ಕೈಯಲ್ಲಿಲ್ವಲ್ಲಾ, ಮಗಳೆ. ಆರಾರು ಬಳೆ ಕೊಡ್ತೇನೆ. ಸಾಲ್ಪೆ? 
ಮೂರಾಣೆ ಕೊಟ್ರೆ ಸಾಕಾಯ್ತಾ?' 

"ನಂಗೂ ಬೇಕು. ನಾಲ್ಕು ಡಬ್ಬರ್‌ ಬಳೆ' ಕೆಲಸದವಳು ಹೇಳಿದಳು. 

ನಿಮ್ಮ ಕೈಗಾಗೋದು ಈಗ ಇಲ್ಲ. ಬರೋ ತಿಂಗಳು ತರ್ತೇ ನೆ.' 

ಪೇಟೇಹಂದೀ ತರ ತೋರ ಆಗುವಾಗ ಎಚ್ಚರಿಕೆ ಇರ್ಬೇಕಿತ್ತು ಆ ಸೃಸಿನಲ್ಲ 
ಒಗ್ಗಿಕ್ಕಿಲ್ಲಾಂತ. ತಂಗಳನ್ನ ಉಣ್ಣೇಡ.' 

"ನನ್ನ ಗುರುವಾಯೂರಪ್ಪಾ, ನನ್‌ನ್ನ ಮತ್ತೂ ಶಪಿಸಿದ್ದೇ. ನಾಳೆ ಎದ್ದು 
ನಡೀಲಿಕ್ಕಾಗ್ಲಿಕ್ಕಿಲ್ಲಾ.' 


70 ಬಾಲ್ಯದ ನೆನಪುಗಳು 


"ಈ ನಾಯರ ದೃಷ್ಟಿ ತಾಗ್ಸೋದುಂಟಾ?' ಚೇರಪ್ಪನ್‌ ಕೇಳಿದ. 

ಅಡುಗೆಯವ ಗಟ್ಟಿಯಾಗಿ ನಕ್ಕ. 

"ನಿನ್ನ ಸೋದ್ರಿಗಿರ್ಬೊೋದು ದೃಷ್ಟಿ ತಾಗ್ಸೋ ಬುದ್ದಿ.' 

"ನನ್ನ ಸೋದ್ರಿಯನ್ನು ಹೇಳೋದ್ಯಾಕೆ ? ನಿನ್ನ ಸೋದ್ರಿ ಹತ್ರ ನಿಮಗ್ಯಾಕೆ ದ್ವೇಷ?' 

ಅಡುಗೆಯವ ಮತ್ತೂ ನಕ್ಕ. ಅಡುಗೆ ಮನೆಯ ಬಾಗಿಲ ಮೇಲಿನ ಹಲಗೆಯನ್ನು 
ತಡವಿ ಕೆಲವು ನಾಣ್ಯಗಳನ್ನು ತೆಗೆದು ಆತ ಚೇರಪ್ಪನ್‌ಗೆ ಕೊಟ್ಟ. | 

"ತೆಕ್ಕೊಳ್ಳೋ ನಿನ್ನ ಮೂರಾಣೆ. ದೊಡ್ಡಮಾವ್ರು ಎದ್ದು ಬರ್ಬೇಕಿದ್ರೆ 
ಹೊರ್ಟೊಗು. ಬೈದು ಕಣ್ಣು ಕಿತ್ತಾರು. ಮುಖಮನೆಯೆಲ್ಲ ವಾಸ್ತೆ. ನಿನ್ನೊಬ್ಬು 
ಸೋದ್ರಿಯೂ ಅವಳು ಕಾಯ್ಗೆದ ಬಂಗುಡೆಯೂ!' 

"ವಾಸ್ನೆ ಬರ್ಲಿಕ್ಕಿಲ್ಲ. ಸುಮ್ಗೆ ಅನ್ಸೋದು. ನಾ ಹೋಗ್ಲಾ ಮಗೂ.' 


ಮುಂದೆ ಎಲ್ಲಾ ಬೇಸಿಗೆಯಲ್ಲೂ ನಾನು ಚೇರಪ್ಪನಿಂದ ಬಳೆ ಕೊಂಡುಕೊಳ್ಳುತ್ತಿದ್ದೆ. 
1975ರಲ್ಲಿ ಮಧ್ಯವಯಸ್ಕಳಾದ ಓರ್ವ ಗರತಿಯ ಹಾಗೆ ನಾನು ಊರಿಗೆ ತಲುಪಿದಾಗ 
ಚೇರಪ್ಪನ್‌ ಆ ದಾರಿಯಾಗಿ ಬಂದ. ಗುಂಗುರು ತಲೆ ಕೂದಲು ನರೆತು ಹೋಗಿತ್ತು. 
ಅದೇ ಹಳೆಯ ವೇಷ. 

'ಚೇರಪ್ಪನಲ್ವೆ fk 

"ಹೌದು. 

"ರಬ್ಬರ್‌ ಬಳೆಯುಂಟಾ ?' 

"ಅಮ್ಮಾವ್ರ ಕೈಯ ಹಾಳಕ್ಕಾ?' 

"ಹೌದು.' 

“ಇಲ್ವಲ್ಲಾ. ಮಕ್ಳಿಗಿರೋ ಸಣ್ಣ ಬಳೆಗಳೇ ನನ್ನ ಪೆಟ್ಟಿಗೇಲಿರೋದು.' 

"ನೋಡುವಾ.' 

ನೈಲಾನ್‌ ಬಳೆಗಳು, ಕೆತ್ತನೆಯುಳ್ಳ ಕುಪ್ರಿಬಳೆಗಳು. ಮೇಣದಲ್ಲಿ ಅಂಟಿಸಿದ ಒಂದು 
ಪೊಟ್ಟಣ. 

"ಆ ಪೊಟ್ಟದಲ್ಲೆಂತ?' 
ದ್ರಲ್ಲಿ ಸ್ವಲ್ಪ ಅನ್ನ, ತೆಂಗಿನೆಣ್ಣೆ ಹಾಕಿದ ಅನ್ನ. ಒಂದು ಬಂಗುಡೆ. ಮೆಣಸು 
ಚ್ಚ ಹುರ್ದ ಮೀನು. 
"ಸೋದ್ರಿ ಹುರ್ದು ಕೊಟ್ಟದ್ದಾ?' 
"ಸೋದ್ರಿಯೊ? ನಂಗೆ ಸೋದ್ರಿಯಿಲ್ಲ. ಒಟ್ಟು ನಂಗಿದ್ದ ಒಬ್ಬಳೇ ಬಬ್ಬು ಸೋದ್ರಿ 
ಸತ್ತು ವ ಅದು ವರ್ಷಾಯ್ತು. ನನ್ನ ಕೊನೆಯ ಮಗಳು ಹುರಿದು ಕೊಟ್ಟದ್ದು. ನನ್ನ 
ಮೇರಿ.' 

"ಹಿಂದ ಇಲ್ಲಿಗ ಬರ್ತಿದ್ದದ್ದು ನೆನಪುಂಟೋ ಚೇರಪ್ಪಾ? ಕಮಲಾಂತ ಹೆಸರಿದ್ದ 
ಒಂದು ಹುಡುಗಿ ಇಲ್ಲಿತ್ತಲ್ಲ. ಅದು ರಬ್ಬರ್‌ ಬಳೆ ಕೊಳ್ಳಿತ್ತು.' 


ನಂ 


"ಆ... ಆ ಮಗೂನ್ನ ನೆಂಪಿದೆ. ಅದು ಕಲ್ಕತ್ತಕ್ಕೆ ಹೋಯ್ತಲ್ಲ. ಮತ್ತೆ ಅದನ್ನು 


ತ್ಮೆ 


ಕಾ 


el. 
pe 


ಬಾಲ್ಯದ ನೆನಪುಗಳು 7] 


ಕಾಣಲೇ ಇಲ್ಲ. ಅದು ಸತ್ತು ಹೋಯ್ರೂಂತ ಕೇಳಿದೆ. ಒಳ್ಳೇ ಬುದ್ಧಿ ಇದ್ದ 
ಮಗ್ವಾಗಿತ್ತು.' 

"ಯಾರು ಹೇಳಿದ್ದು ಆ ಮಗು ಸತ್ತಿತೂಂತ?' 

"ನಾನು ಕೊಟ್ಟಪ್ಪಡಿಯಿಂದ ಕೇಳಿದ್ದು.... ಆ ಮಗು ಆಸ್ಪತ್ರೆಯಲ್ಲಿ ಸತ್ತಿತಂತೆ. ನನ್ನ 
ಎದೆ ಬಿರಿದೋಯ್ತು. ಅದೂಂದ್ರೆ ನಂಗೆ ಜೀವ. ಚೇರಪ್ಪ ಚೇರಪ್ಪ ಅಂತ ಕರ್ದು 
ಹಿಂದೇನೇ ಓಡಿ ಬರ್ತಿತ್ತು. ಯಾವಾಗ್ಲೂ ನಗ್ಮಿದ್ದ ಮಗು. ಪಾಪ, ಅದು 


ಸತೋಯು.' 
po dD 


ನನ್ನ ಅತ್ತೆಯ ತಂಗಿಯ ಹಿರಿಯ ಮಗಳು ಲೀಲಾಳನ್ನು ನಾವು ಅಂದು ಲೀಲಕ್ಕ 
ಎಂದು ಕರೆಯುತ್ತಿದ್ದೆವು. 

ಎತ್ತರದ ಸಪೂರವಾದ ದೇಹ. ಎಳ್ಳೆಣ್ಣೆಯ ಬಣ್ಣ. ದಪ್ಪಕ್ಕಿದ್ದರೂ ಆಕರ್ಷಕವಾದ 
ತುಟಿಗಳು. ಹೆಗಲು ಕುಲುಕುತ್ತ ಯಾರನ್ನೂ ಲೆಕ್ಕಿಸದ ರೀತಿಯ ನಡೆಯುವಿಕೆ. 
ಲೀಲಕ್ಕನ ಭಾವ ಭಂಗಿಗಳನ್ನು ಅನುಸರಿಸಲು ನಾವು ಪ್ರಯತ್ನಿಸಿದೆವು. ನಮ್ಮೊಂದಿಗೆ 
ಆಟವಾಡುವುದಕ್ಕೂ ಅವರು ಮನಸ್ಸು ಕೊಡಲಿಲ್ಲ. "ಬದಿಗೆ ಸರೀರಿ ಮಕ್ಸೇ' ಎಂದು 
ಹೇಳುತ್ತಾ ಅವರು ನಮ್ಮನ್ನು ದಾರಿಯಿಂದ ಬದಿಗೆ ತಳ್ಳುತ್ತಿದ್ದರು. ಹದಿನಾರರ 
ಹರೆಯದವರ ಎಲ್ಲಾ ಅಬ್ಬರಗಳನ್ನೂ ಅವರು ಪ್ರದರ್ಶಿಸುತ್ತಿದ್ದರು. 

ಆ ನಡುವೆಯೇ ಲೀಲಕ್ಕನ ಪುಸ್ತಕ ರಾಶಿಯಿಂದ ಒಂದು ಪ್ರೇಮ ಪತ್ರ ನೆಲಕ್ಕೆ 
ಬಿದ್ದುದು. ಪ್ರಾಣಪ್ರಿಯೆಯಾದ ಲೀಲಾಳನ್ನು ಅಗಲಿ ಒಂದು ದಿನ ಕೂಡಾ ಬದುಕಲು 
ತನ್ನಿಂದಾಗದೆಂದು ಒಬ್ಬಾತ ಅದರಲ್ಲಿ ಬರೆದಿದ್ದ. ಮಾವಂದಿರೂ ದೊಡ್ಡಮ್ಮಂದಿರೂ 
ಮಾತುಕತೆ ನಡೆಸಿದ ನಂತರ ಕಥಾನಾಯಕಿಯನ್ನು ಕರೆಯಿಸಿ, ಕಾಗದವನ್ನು 
ಅವಳೆದುರಿಗೆ ಚಾಚಿದರು. ಲೀಲಕ್ಕ ಪತ್ರವನ್ನು ತೆಗೆದು ಜೋರಾಗಿ ನಕ್ಕಳು. 
ಹಿಂತಿರುಗಿ ನಡೆಯಬೇಕಿದ್ದರೆ ಮಾವ ಕೇಳಿದರು: 

"ಇದ್ಕಾರು ಬರೆದ ಪತ್ರ?” 

'ಅಮ್ನಾಳು ಬರೆದದ್ದು... ನನ್ನ ಕ್ಲಾಸಿನಲ್ಲಿ ಕಲಿಯುವ ಅಮಾಳು.' 

ಪರಿಶುದ್ಧಳಾದ ಲೀಲಕ್ಕನನ್ನು ಹೆಚ್ಚು ತಡವಿಲ್ಲದೆ ಆಂಧ್ರ ಪ್ರದೇಶದಲ್ಲ 
ಕಲಸದಲ್ಲಿದ್ದ ಒಬ್ಬ ಯುವಕನಿಗೆ ಮನೆಯವರು ಮದುವೆ ಮಾಡಿಕೊಟ್ಟರು. 
ಲೀಲಕ್ಕನ ಮದುವೆಯ ದಿನ ಧರಿಸಲೆಂದು ಅತ್ತೆಯ ಇನ್ನೋರ್ವ ತಂಗಿಯಾದ 
ಶಾರದಕ್ಕ ಕೊಯಂಬತ್ತೂರಿನಿಂದ ನನಗೂ ಮಾಲತಿಕುಟ್ಟಿಗೂ ರೇಷ್ಮೆಯ 
ರವಕೆಗಳನ್ನು ತಂದು ಕೊಟ್ಟಿದ್ದರು. ನಸುನೀಲಿಯ ರೇಷ್ಮೆ ಬಟ್ಟೆಯಲ್ಲಿ ಬಣ್ಣದ 
ನೂಲುಗಳಿಂದ ಹೂಗಳನ್ನೂ, ಬಳ್ಳಿಗಳನ್ನೂ ಹೊಲಿದಿದ್ದರು. ಅದರ ಸೌಂದರ್ಯ 
ಹಾಗೂ ಹೊಳಪು ಕಂಡು ನಾನು ಸ್ವಬ್ಧಳಾದೆ. ಅಷ್ಟು ಮನೋಹರವಾದ ಒಂದು 
ಉಡುಗೊರೆ ನನ್ನ ಜೀವನದಲ್ಲಿ ಅದಕ್ಕೆ ಮೊದಲಾಗಲೀ ಅನಂತರವಾಗಲೀ 
ಲಭಿಸಲಿಲ್ಲ. ನನ್ನ ಆಶೆಯನ್ನು ಈಡೇರಿಸುವುದಕ್ಕೆ ಬೇರೆ ದಾರಿಯಿಲ್ಲದೆ ಅಜ್ಜಿ 
ಶಾರದಕ್ಕನಿಗೆ ರೇಷ್ಮೆ ಬಟ್ಟೆ ತರಲು ಬರೆದಿದ್ದರು. ನನ್ನ ತಂದೆಗೆ ಅಂತಹ ಬೇಡಿಕೆಗಳನ್ನು 


72 ಬಾಲ್ಯದ ನೆನಪುಗಳು 


ಮುಂದಿಡುವುದರ ಬಗ್ಗೆ ತಿರಸ್ಕಾರವಿತ್ತು. ತನ್ನ ಮಕ್ಕಳು ಕಡಿಮೆ ಕ್ರಯದ, 
ಅಬ್ಬರವಿಲ್ಲದ ವಸ್ತುಗಳನ್ನು ಮಾತ್ರವೇ ಉಪಯೋಗಿಸಬಹುದೆಂದು ಅವರು 
ನಂಬಿದ್ದರು. ನಮಗೆ ಅನುಮತಿಸಿದ ಜೀವನ ರೀತಿಯೇ ಅವರ ಮಕ್ಕಳಾಗಿ 
ಹುಟ್ಟಿದಕ್ಕಿದ್ದ ಶಿಕ್ಷೆಯೂ ಆಗಿತ್ತು. 

ನೀಲ ಬಣ್ಣದ ರವಕೆಯ ಮೋಹಕತೆ ನನ್ನನ್ನು ಆಕರ್ಷಿಸಿತ್ತು. ಆಲದೆಲೆಯ 
ಮೇಲಿನ ಕೃಷ್ಣನ ಪದಕವುಳ್ಳ ಒಂದು ಸರ ನನ್ನ ಬಳಿ ಇತ್ತು. ಮಾಲತಿಕುಟ್ಟಿ ತನ್ನ 
ಅತ್ತೆಯ ಕಲ್ಲಿರಿಸಿ ಮಾಡಿದ ನೆಕ್ಷೇಸ್‌ ಧರಿಸಿದ್ದಳು. ಲೀಲಕ್ಕ ಹಳದಿ ರೇಷ್ಮೆ ಸೀರೆ 
ಉಟ್ಟು ತಲೆಗೆ ಹೂ ಮುಡಿದು ನವ ವಧುವಾದಳು. ಆ ಮದುವೆಯ ನಂತರ ನಾನು 
ಕೂದಲನ್ನು ಹೆಣೆದಿಡುವುದಕ್ಕೆ ಪ್ರಯತ್ನಿಸತೊಡಗಿದೆ. ಬಾವಿ ಬದಿಯಲ್ಲಿ ಬೆಳೆದು 
ನಿಂತಿದ್ದ ಮಲ್ಲಿಗೆ ಮೊಗ್ಗುಗಳ ಮಾಲೆಗಳನ್ನು ಮಾಡಲು ನಾನು ಕಲಿತೆ. ಶಾರದಕ್ಕನ 
ಬಗ್ಗೆ ನಮಗೆಲ್ಲ ತುಂಬ ಗೌರವವಿತ್ತು. ಅವರು ತನ್ನ ಗಂಡ, ಇಂಜಿನಿಯರಾಗಿದ್ದ 
ಕಾತ್ತೋಳಿನ ಕುಮಾರ ಮೆನೋನ್‌ ಹಾಗೂ ಮಕ್ಕಳ ಜೊತೆಗೆ ಕೊಯಂಬತೂರಿನಲ್ಲಿ 
ವಾಸಿಸುತ್ತಿದ್ದರು. ವರ್ಷಕ್ಕೆ ಮೂರೋ ನಾಲ್ಕೋ ಬಾರಿ ಅವರು ತಮ್ಮ ಫೋರ್ಡ್‌ 
ಕಾರಿನಲ್ಲಿ ಊರಿಗೆ ಬರುತ್ತಿದ್ದರು. ದೇವಸ್ಥಾನಗಳ ಸಂದರ್ಶನ ಅವರಿಗೆ ಬಹು 
ಪ್ರಿಯವಾದ ಕಾರ್ಯಕ್ರಮವಾಗಿತ್ತು. ಆದ್ದರಿಂದ ಯಾವಾಗ ಬರುವುದಿದ್ದರೂ 
ಎಲ್ಲರಿಗೂ ಹಂಚುವುದಕ್ಕೆ ಬೇಕಾದಷ್ಟು ಬಗೆ ಬಗೆಯ ಪ್ರಸಾದಗಳನ್ನು ಅವರು 
ತರುತ್ತಿದ್ದರು. ಗಟ್ಟಿ ಪಾಯಸ, ಪಂಚಾಮೃತ, ಕೆಂಪು ನೂಲುಗಳು, ಗಂಧ, ನೈಯಪ್ಪ, 
ವಡೆ, ಹಣ್ಣು, ಸಕ್ಕರೆ ಮೊದಲಾದುವುಗಳನ್ನೆಲ್ಲ ಆ ಕಾರಿನೊಳಗೆ ಕಾಣಬಹುದಾಗಿತ್ತು. 
ಮಕ್ಕಳನ್ನು ನೋಡಿಕೊಳ್ಳುವ ಕಲ್ಯಾಣಿಯಮ್ಮಎಂಬ ಮುದುಕಿಯೂ ಅವರೊಂದಿಗೆ 
ಬರುತ್ತಿದ್ದರು. ಆ ಮುದುಕಿಯ ಸ್ವರ ಕರ್ಕಶವಾಗಿತ್ತು. ಅವರ ಮಾತುಕತೆಯನ್ನು 
ಗಲಾಟೆ ಎಂಬುದಾಗಿ ತಪ್ಪಾಗಿ ತಿಳಿದು ಹಲವು ಸಲ ನಾನು ಜಾಗ ಬಿಟ್ಟು 
ನಾಲಪ್ಪಾಟ್ಟಿಗೆ ಓಡಿದ್ದುಂಟು. ' ಶಾರದಕ್ಕನೊಂದಿಗೆ ಆಗೆಲ್ಲ ಮೂವರು ಮಕ್ಕಳು 
ಇರುತ್ತಿದ್ದರು. ಕೃಷ್ಣ ಕುಮಾರಿ, ರೋಜಿ ಎಂಬ ರಾಜೇಶ್ವರಿ ಮತ್ತು ವಿಜಯನ್‌. 
ರೋಜಿಗೆ ಅಂದು ಎದುರು ಭಾಗದ ಹಲ್ಲು ಹೋಗಿದ್ದ ಸಮಯ. ಅವಳ 
ಮುಗುಳ್ನಗೆಯ ವೈಚಿತ್ರ್ಯವನ್ನು ಇಂದೂ ನಾನು ಮರೆತಿಲ್ಲ. ಒಮ್ಮೆ ಶಾರದಕ್ಕ ಊರಿಗೆ 
ಬಂದಿದ್ದಾಗ ರೋಜಿ ಜೊತೆಗಿರಲಿಲ್ಲ. ಆ ಹುಡುಗಿ ತೀರಿ ಹೋದಳೆಂದು ಅಜ್ಜಿ 
ನಾಲಪ್ಪಾಟ್ಟಿನ ಹೊರಮನೆಯಲ್ಲಿ ಕೆಳಸ್ಟಿರದಲ್ಲಿ ಹೇಳಿದರು. 

"ರೋಜಿ ಸ್ವರ್ಗಕ್ಕೆ ಹೋದಳೊ ?' ಸಾನು ಅಜ್ಜಿಯನ್ನು ಕೇಳಿದೆ. 

ಅಜ್ಜಿ ತಲೆ ಅಲುಗಿಸಿದರು. 

ರೋಜಿಗೆ ಸ್ವರ್ಗದ ದಾರಿಯನ್ನು ಯಾರು ತೋರಿಸಿಕೊಟ್ಟರೆಂದು ನಾನು ಕೇಳಿದೆ. 
ಸ್ವರ್ಗಕ್ಕೆ ರೋಜಿ ನಡೆದುಕೊಂಡೇ ಹೋದಳೋ ಎಂದೂ... 

ಅಜ್ಜ ಮುಂಡಿನ ತುದಿಯಿಂದ ಕಣ್ಣು ಮೂಗುಗಳನ್ನು ಒರಸಿದರು. 


"ಹೋಗಿ ಕಲಿ' ಅವರು ಹೇಳಿದರು. ನಮ್ಮೊಂದಿಗೆ ಆಡಲು ಬರುತ್ತಿದ್ದ ರಾಧೆಯ 
ತಂಗಿ ರುಕ್ಮಿಣಿಯೂ ಅದೇ ಕಾಲಘಟ್ಟದಲ್ಲಿ ತೀರಿ ಹೋದಳು. ಸಾವಿನ ಬಗ್ಗ ಇನ್ನಷ್ಟು 
ವನ್ನು 


ತಿಳಿದುಕೊಳ್ಳಲು ನಾನು ಬಯಸಿದೆ. ನಾಲಪ್ಪಾಟ್ಟಿನ ಹೆಂಗಸರು ಆ ವಿಷಯ 


ಬಾಲ್ಯದ ನೆನಪುಗಳು 73 


ಚರ್ಚೆಗೆತ್ತಿಕೊಳ್ಳುವುದಕ್ಕೆ ಒಪ್ಪಲಿಲ್ಲ. ಕಣ್ಣತ್ತಿ ಉಣ್ಣಿಮಾಯಮ್ಮವಎಂಬ ಮುದುಕಿಯೇ 
ಸಾವಿನ ಬಗ್ಗೆ ಸುಮಾರು ವಿವರಣೆಗಳನ್ನು ನನಗೆ ನೀಡಿದ್ದು. ಸಾಯುವಾಗ ನಾಲಗ 
ಬಾಯಿಯಿಂದ ಹೊರಕ್ಕೆ ಬರುತ್ತದೆ ಎಂದೂ ಕಣ್ಣು ತೆರೆದಿರುತ್ತದೆಂದೂ ಅವರು 
ಹೇಳಿದ್ದರು. "ಮತ್ತೊಂದು ಆಗಮನ, ಊರ್ಧ್ವ ಶ್ವಾಸದ್ದು. ಅದು ಕೊನೆಯುಸಿರು. 
ಚೆಂಡೆಯ ಪೆಟ್ಟಿನಂತೆ ಕಿವಿ ಕಿವುಡಾದೀತು' ಉಣ್ಣಿಮಾಯಮ್ಮ ಹೇಳಿದರು. 

"ನೀವು ಯಾರಾದರೂ ಸಾಯೋದನ್ನು ನೋಡಿದ್ದೀರಾ?” ನಾನು ಕೇಳಿದೆ. 

"ಮತ್ತೇ! ನಾನು ನೋಡಿದ್ದೇನೆ. ಯಾರಾದ್ರೂ ಸಾಯ್ಲಿಕ್ಕಾದ್ರೂಂತ ಕೇಳಿದ್ರೆ ನಾ 
ಅಲ್ಲೋಗೇನೆ. ನಂಗೆ ಎಲ್ಲಾ ಗೊತ್ತುಂಟು ಮಗೂ. ಕಣ್ಣು ಮುಚ್ಚಿಸ್ಲಿಕ್ಕೂ ಕಾಲು 
ಜೋಡ್ಲ್ಸಿ ಕಟ್ಟಿಕ್ಕೂ ಬಾಯಿ ಮುಚ್ಚಿಕ್ಕೂ ಎಲ್ಲ ನಂಗೊತ್ತುಂಟು. ಬಾಕಿದ್ದೋರು 
ಬೆಪ್ಪಾಗಿ ನಿಲ್ಬೇಕು' ಅವರು ಹೇಳಿದರು. 

`"ನಾಲಪ್ಪಾಟಿನಲ್ಲಿ ಯಾರಾದ್ರೂ ಸಯ್ತಾರಾ?' ನಾನು ಕೇಳಿದೆ. 

"ಸಾಯ್ಲಿಕ್ಕಾದ್ರೆ ಸಾಯ್ತಾರೆ ಮಗು, ಕಾಲನಿಗೆ ಅಲ್ಲೊಂದು ಪುಸ್ತಕವುಂಟು. ಅದ್ರಲ್ಲಿ 
ಬರ್ದಿಟ್ಟಿರ್ತಾರೆ, ನಮೆಸ್ರೆಲ್ಲಾ ಸಾಯೋ ಸಮಯ ಯಾವ್ಹೂಂತಾನೂ 
ಬರ್ದಿಟ್ಟಿರ್ತಾರೆ.' 

"ನನ್ನ ಹೆಸ್ರಿದ್ದೀತಾ?' 

"ಮತ್ತೇ! ಮಗೂನಾ ಹೆಸ್ರೂ ಇದ್ದೀತು. ಸಂಶಯವೇ ಇಲ್ಲ. 

"ಅಜ್ಜಿ ಹೆಸ್ರೊ?' 

"ಅಜ್ಜಿದ್ದೂ ಇದ್ದೀತು.' 

"ಅಜ್ಜೀ ಹೆಸ್ತಿರ್ಲಿಕ್ಕಿಲ್ಲ' ನಾನು ದನಿಯನ್ನು ಎತ್ತರಿಸುತ್ತ ಹೇಳಿದೆ. 

ಉಣ್ಣಿಮಾಯಮ್ಮ ಗಟ್ಟಿಯಾಗಿ ನಕ್ಕರು: "ಕೊಚ್ಚಮ್ಮನೂ ಮನುಷ್ಯ ಸ್ತೀಯಲ್ವೇ? 
ದೇವತಾ ಸ್ವೀಯಲ್ವಲ್ಲ? ಹುಟ್ಟಿದ್ರೆ ಸಾಯ್ದೆ ಇದ್ದೀತಾ? ಅದಕ್ಕಾಕೆ ನನ್ನತ್ರ ಸಿಟ್ಟು 
ಮಾಡೋದು ಮಗು? ಕೋಣವನ್ನೂ ಹಗ್ಗವನ್ನೂ ಹಿಡ್ಕೊಂಡು ಜೀವ 
ಕೊಂಡೋಗ್ಲಿಕ್ಕೆ ನಾನಲ್ವಲ್ಲಾ ಬರೋದು?' 

ಆ ವರ್ಷ ನಾಲಪ್ಪಾಟ್ಟಿನ ಮನೆಯಲ್ಲಿ ಒಂದು ಮರಣ ಸಂಭವಿಸಿತು. ಪಕ್ಷವಾತ 
ಹಿಡಿದು ಮೂರು ವರ್ಷ ಅಲುಗಾಟವಿಲ್ಲದೆ ಮಲಗಿದ್ದ ಅಮಾುವಿನ ಮುತ್ತಜ್ಜಿ. 
ಲ್ಪ ಹೊತ್ತು ಅವರ ಮೃತ ದೇಹವನ್ನು ಬಡಗು ಛಾವಡಿಯಲ್ಲಿ ಹೊದೆಸಿ 
ುಲಗಿಸಿದ್ದರು. ಆ ನಂತರ ಸುಡುವುದಕ್ಕಾಗಿ ತೆಂಕಶಿತ್ರಿಲಿಗೆ ತೆಗೆದುಕೊಂಡು 
ಹೋದರು. ಯಾರೂ ಅಳಲಿಲ್ಲ. 

ಅಮಾ ಳು ಎಂಬ ಮುತ್ತಜ್ಜಿ ಚಿತಾಗ್ನಿಯಿಂದ ಎದ್ದು ಆಕಾಶಕ್ಕೆ ಹಾರಿರಬಹುದೆಂದು 
ನಾನು ಭಾವಿಸಿದ್ದ. ನಾನು ಏನನ್ನೂ ಕಂಡಿರಲಿಲ್ಲ. 


ಇ 
ತ 
ವ 


ುಧ್ಯಾಷ್ನದ ಊಟ ಆದ ಕೂಡಲೇ ಹೊಸ ಒಟ್ಟಂತುಳ್ಳಲಿನವನು ಅಂಬಾಳತ್ರಿನ 
ಮುಖದ್ವಾರದ ಉತ್ತರ ಪಶ್ಚಿಮ ದಿಕ್ಕಿನಲ್ಲಿರುವ ಸಣ್ಣ ಕೋಣೆಗೆ ಸರಿದು ತನ್ನ 


ಮುಖಕ್ಕ  ಅರದಾಳ ಹಚ್ಚಶೊಡಗಿದ. ಆತನ ಪೂರ್ವತಯಾರಿಯನ್ನು 


| 


tl tL Et 


74 ಬಾಲ್ಯದ ನೆನಪುಗಳು 


ನೋಡುವುದಕ್ಕೆ ಮಾಲತಿ ಕುಟ್ಟಿ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದಳು. 
ವೇಷಭೂಷಣಗಳನ್ನೂ ಇತರ ಸಾಹಿತ್ಯಗಳನ್ನೂ ಮೇಜಿನ ಮೇಲೆ ಹರಡುತ್ತಾ 
ಚಂಡೆಯವ ಕೇಳಿದ: 

“ಅಪ್ಪುಣ್ಣಿಯಣ್ಣನಿಗೆ ಕುಡಿಯೋದಕ್ಕೆ ಮಜ್ಜಿಗೆ ನೀರು ಬೇಕೆ?” 

“ಬೇಡವಾ. ಈಗ ಹೊಟ್ಟೆ ತುಂಬಾ ಉಂಡದ್ದಲ್ವಾ. ಒಂದು ಗಿಂಡಿ ತಣ್ಣೀರು 
ಇಲ್ಲಿಟ್ರೆ ಸಾಕು' ಪುನ್ನಯೂರ್‌ಕುಳದಲ್ಲಿ ಯಾವತ್ತೂ ಕುಣಿಯುವುದಕ್ಕೆ ಬರುವ 
ವ್ಯಕ್ತಿಯ ಹಾಗೆ ಈ ಹೊಸಬ ಇರಲಿಲ್ಲ. ಬೆಳ್ಳಗೆ, ತೋರವಿಲ್ಲದ ಶರೀರ. ಹೆಗಲ 
ಮೇಲೆ ಬಿದ್ದು ಕೊಂಡಿರುವ ಕೂದಲು. ಸ್ವಲ್ಪ ದಿಕ್ಕು ತಪ್ಪಿದ್ದರೂ ಆಕರ್ಷಕವಾಗಿರುವ 
ಹಲ್ಲುಗಳು. 

"ಇಂದಿನ ಕಥೆ ಏನೂಂತ ಗೊತ್ತುಂಟೋ?' ಆತ ಕನ್ನಡಿಯಿಂದ ಕಣ್ಣು ತೆಗೆಯದೆ 
ಕೇಳಿದ. 

ನಾವೇನೂ ಮಾತಾಡಲಿಲ್ಲ. 

"ನಿಮತ್ರವಾ ಕೇಳಿದ್ದು ಮನ್ಕೂ-.' 

"ನಮಗೊತ್ತಿಲ್ಲ' ಮಾಲತಿ ಟ್ಟಿ ಹೇಳಿದಳು. 

"ಕಲ್ಯಾಣ ಸೌಗಂಧಿಕಂ.' 

ಆತ ತನ್ನ ಕೂದಲನ್ನು ಬಾಚಿ ಸೇರಿಸಿ ಒಂದು ಬಟ್ಟೆಯಲ್ಲಿ ಕಟ್ಟಿ ನೆತ್ತಿಯ ಮೇಲೆ 
ನಿಲ್ಲಿಸಿದ. ಆಮೇಲೆ ಕಿರೀಟವನ್ನು ತಲೆಗಿಟ್ಟು ಮತ್ತೂ ಕನ್ನಡಿ ನೋಡಿದ. 

"ಕಲ್ಯಾಣ ಸೌಗಂಧಿಕದ ಕಥೆ ಗೊತ್ತಲ್ಹಾ?' 

"ಇಲ್ಲ' ನಾನು ಹೇಳಿದೆ. 

ಅಯ್ಯೋ! ದೊಡ್ಡ ಕುಟುಂಬದ ಮಕ್ಕಲ್ಪೆ? ಕಲ್ಯಾಣ ಸೌಗಂಧಿಕದ ಕಥೆ 
ಗೊತ್ತಿಲ್ಲಂತೆ. ಇದು ಯಾರತ್ರವೂ ಹೇಳ್ಬೇಡಿ, ನಾಚಿಕೆಗೇಡು! 

"ಮಂಗನ ಕಥೆಯಲ್ಪ ?' ಮಾಲತಿಕುಟ್ಟಿ ಕೇಳಿದಳು. 

"ಮಂಗಲ್ಲ ಸಾಕ್ಷಾತ್‌ ಹನುಮಂತ. ಭೀಮಸೇನ ಪಾಂಚಾಲಿಗಾಗಿ ಕಲ್ಯಾಣ 
ಸೌಗಂಧಿಕ ಕೊಯ್ದು ತರೋದಕ್ಕೆ ತನ್ನ ಗದೆ ತೆಕ್ಕೊಂಡು ಹೋಗೋ ಕಥೆ. ಪಾಂಚಾಲಿ 
ಯಾರೂಂತ ಗೊತ್ತಲ್ಲವಾ?' 

"ಗೊತ್ತುಂಟು.' 

"ಏಳು ಲೋಕದಲ್ಲೂ ಇರದ ಸುಂದರಿ. ಪಂಚಪಾಂಡವರ ಪತ್ನಿ. ಪಟ್ಟ ಮಹಿಷಿ. 
ಲೋಕೈಕ ಸುಂದರಿ. ಲೋಕೈಕ ಸುಂದರಿಯಂತಂದ್ರೆ ಹೇಗಿರ್ಬಹುದೂಂತ 
ಗೊತ್ತುಂಟೋ ಮಕ್ಸೇ ?' 

"ಇಲ್ಲ' ನಾನು ಹೇಳಿದೆ. ಮಾಅತಿಕುಟ್ಟಿ ಮುಖ ತಿರುಗಿಸಿದಳು. ಒಂದು ಕಾಲನ್ನು 
ಆ ಕೋಣೆಯಿಂದ ಹೊರಗಿಟ್ಟಾಗಿತ್ತು. | 

"ಲೋಕೈಕ ಸುಂದರೀಂತ ಹೇಳಿದರೆ ಅದಕ್ಕೊಂದು ಉದಾಹರಣೆಯಾಗಿ 
ಭಾ ನಾನು ತೋರಿಸೋದು? ಇಲ್ಲೇನು ಅಂತ ಲೋಕ ಸುಂದರಿ 

ಹುಟ್ಟಿರ್ಲಿಕ್ಕಿಲ್ಲ. ಇದೊಂದು ಗುಡ್ಡಗಾಡು. ಈ ಪುನ್ನಯೂರ್‌ಕುಳ. ಕಲವರು ವಲಸ 
ಬಂದ್ರೂಂತಾನೂ ಹೇಳ್ತಾರೆ. ಯಾವುದು ಸರೀಂತ ಯಾರಿಗ್ಗೊತ್ತು? ಇಲ್ಲಿ ಒಬ್ಬ 


ಬಾಲ್ಯದ ನೆನಪುಗಳು 75 


ಸುಂದರಿಯನ್ನಾದರೂ ಕಾಣ್ಬಹುದೂಂತ ಅನ್ನಿಸೋದಿಲ್ಲ. ತ್ರಿಚೂರಿಗೆ ಹೋಗ್ಬೇಕು, 
ಸುಂದರಿಯರನ್ನು ನೋಡ್ಬೇಕ್ಕಿದ್ರೆ. ಅತೀ ಬೆಳಿಗ್ಗೆ ವಡಕ್ಕುನ್ನಾಥ ದೇವಾಲಯದಲ್ಲಿ 
ನಿಂತ್ರೆ ಸಾಕು. ನನ್ನತ್ರ ಕೃಷ್ಣನ್‌ ನಂಬೂದಿರಿ ಹೇಳಿದ್ದು. ನೋಡ್ಲಿಕ್ಕೆ ದೇವತಾ 
ಸ್ತೀಯರಂತಿರ್ತಾರ - ಕೈ ಮುಗೀಲಿಕ್ಕೆ ಬರೋ ಹಣ್ಣುಡುಗೇರು. ನಂಬೂದಿರಿ 
ಹೇಳ್ತಾರೆ, ಏ ಅಪ್ಪುಣ್ಣಿ, ನಿಂಗೊಂದು ಸುಂದರಿಯನ್ನೇ ಮದ್ವೆ ಮಾಡ್ಬೇಕೂಂತ ಹಟ 
ಇದ್ರ ತ್ರಿಚೂರಿಗೆ ಹೋಗ್ಬೇಕು. ಒಂದೋ ವಡಕ್ಕುನ್ನಾಥನ ಕ್ಷೇತ್ರಕ್ಕೆ. ಅಲ್ಲಿದ್ರೆ 
ಪಾರಕಾವಿನ ಭಗವತೀ ಕ್ಷೇತ್ರಕ್ಕೆ. ಬೆಳಿಗ್ಗೆ ಹುಡುಗೇರ ಸಮೂಹವೇ ಬರ್ತದೆ. ಹೆಣ್ಣು 
ಸ್ಫನ್ಯ. ದೇವತಾ ಸ್ವೀಗಳ ಹಾಗೆ ತೋರ್ತಾರೆ. ತ್ರಿಚೂರಿಗೋಗ್ಬೇಕು. ಹೋಗದೆ 
ಆಗ್ಲಿಕ್ಕಿಲ್ಲ.' 

"ನಿಮ್ಮ ಮದ್ವೆ ಆಗಿದ್ಯಾ?' ನಾನು ಕೇಳಿದೆ. 

"ಯಾಕೆ, ಮಗೂಗೆ ನನ್ನನ್ನು ಮದ್ವೆ ಆಗ್ಬೇಕೂಂತುಂಟ?' 

ನನ್ನ ಕಿವಿಗಳೂ, ಕುತ್ತಿಗೆಯೂ ಥಟ್ಟನೆ ಬಿಸಿಯಾದಂತೆ ನನಗೆ ಭಾಸವಾಯಿತು. 
ನಾನು ಮಾಲತಿಕುಟ್ಟಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದೆ. 

“ನಾವು ಹೋಗೋಣ' ಮಾಲತಿಕುಟ್ಟಿ ಹೇಳಿದಳು. 

ಕುಣಿತದವ ಗಟ್ಟಿಯಾಗಿ ನಗಾಡಿದ. ಆತನಿಗೆ ಕಿರೀಟ ಕಟ್ಟಿಯಾಗಿತ್ತು. ಕಣ್ಣುಗಳು 
ಕೆಂಪಗೆ ಬಣ್ಣ ಬದಲಿಸಿತ್ತು. "ನನ್ನ ಕಂಡ್ರೆ ಹೆದ್ರಿಕೆ. ಆಗ್ರದಾ ? ನಾನು ಮಕ್ಚನ್ನು ಓಡಿದು 
ಶಿನ್ನೋದಿಲ್ಲ ನಿನ್ನ ಹೆಸರಂತಾ?' 

ಕಮಲ!” 

'ನಾಲಪ್ಪಾಟ್ಟಿನ ಬಾಲಾಮಣಿಯಮ್ಮೆಯ ಮಗಳು. ಅಲ್ವಿ 7 

ಹ್ಞೂಂ. 

"ನಿನ್ನ ಬಳೆ ನಂಕೊಡ್ತಿಯಾ ಮಗೂ? ನಿನ್ನ ನಿಂಪಿಗೇಂತ ಯಾವತ್ತೂ” 
ಹಾಕೊಳ್ಳೋದಕ್ಕೆ, ಕೊಡಿಯಾ ಕೆ 

"ಬೇಡ. ಏನೂ ಕೊಡ್ಬೇಡ' ಮಾಲತಿಕುಟ್ಟಿ ಹೇಳಿದಳು. 

“ಅದು ನಾಲಪ್ಪಾಟ್ರಿನ "ಹುಡುಗಿ. ಕೇಳಿದ್ರೆ ಕೊಡದಿರ್ಲಿಕ್ಕಿಲ್ಲ. ಬಳೆ ಕೊಡಿಯಾ 
ಮಗೂ ? 

ನಾನೂ ಬಳೆ ತೆಗೆದು ಆತನಿಗೆ ಕೊಟ್ಟ. ಪ್ಲಾಸ್ಟಿಕ್ಕಿನಲ್ಲಿ ತಯಾರಿಸಿದ ಒಂದು ಕಪ್ಪು 
ಬಳೆಯಾಗಿತ್ತದು. ಅದನ್ನು ತನ್ನ ಎಡಗೈಗೆ ತುರುಕಿಸುವುದಕ್ಕೆ ಕುಣತದವ ಬಹಳ 
ಹೂತ್ತು ಪ್ರಯತ್ನಿಸಿದ. ಕೊನೆಗೂ ಆತ "ಗೆದ್ದ. 

"ನನ್ನ ಕೈಗೆ ಒಳ್ಳೆದಾಗಿ ಸೇರ್ತದೆ. ಮಗೂಗಿಂತ ಒಳ್ಳೆ ಬಣ್ಣ ನಂಗುಂಟಲ್ಲಾ' ಆತ 
ಹೇಳಿದ. 

“ಹೋಗ್ಹಾ' ಮಾಲತಿಕುಟ್ಟಿ ನನ್ನ ಕೈಹಿಡಿದುಕೊಂಡು ಗಟ್ಟಿ ಹೇಳಿದಳು. 

“ಬಳ ನಂಗ ಚೆನ್ನಾಗಿ ಹೂಂತದ, ಅಲ್ವ ಮಗು? ನನ್ನ ಕೈಲೇ ಚಂದ ಕಾಣ 
ಒಳ್ಳೆ ಚೆಂದ ಕಾಣ್ತದೆ. ಅಲ್ವಿ ಮಗೂ?' ಆತ ಕೇಳಿದ. - 

ನಾವು ಕೂಡಲೇ ಅಲ್ಲಿಂದ ಒಳಕ್ಕೆ ಓಡಿದೆವು. 

“ಅವನನ್ನು ನಂಗ ನೋಡಿದ್ರ ಆಗೂದಿಲ್ಲ. ಅವನ ನೋಟ ನೋಡ್ಲಿಲ್ಲ? ಒಬ್ಬ 


ಗೆ 


ಎ 


76 ಬಾಲ್ಕದ ನೆನಪುಗಳು 


ಖೂಳನ ಹಾಗ ನಂಗೆ ಕಂಡ' ಮಾಲತಿಕುಟ್ಟಿ ಹೇಳಿದಳು. 

"ಖೂಳಾಂದ್ರೆ ಏನರ್ಥ ?' 

"ಖೂಳಾಂದ್ರೆ ಖೂಳ.' 

ಕಲ್ಯಾಣ ಸೌಗಂಧಿಕಂ ಕುಣಿತ ನಡೆಯೂದ್ರೆಡೆಯಲ್ಲೂ ಆ ಮನುಷ್ಯ ನನ್ನನ್ನೂ 
ಮಾಲತಿಕುಟ್ಟಿಯನ್ನೂ ಕೊಂಡಾಟ ಮಾಡ್ಲಿಕ್ಕೆ ಪ್ರಯತ್ನಿಸುತ್ತಿದ್ದ. 

ನೋಡೆಲೋ ನಮ್ಮ ಮಾರ್ಗದಿ ಮಲಗಿರುವ 
ಮಂಗನೇ ನೀನೊಮ್ಮೆ ದಾರಿ ಬಿಡು ನನಗೆ 

ಎಂದು ಹೇಳುವಾಗ ಆತ ನಮ್ಮ ಮುಖವನ್ನೇ ನೋಡುತ್ತಿದ್ದ. ಅದನ್ನು 
ಗಮನಿಸುತ್ತಿದ್ದ ಹುಡುಗರು ಮುಸಿ ಮುಸಿ ನಕ್ಕರು. 

"ನನ್ನ ಕಂಡ್ರೆ ಮಂಗನ ಹಾಗೆ ತೋರ್ತದಾ ?' 

ಆ ರಾತ್ರಿ ಹಾಸಿಗೆಯಲ್ಲಿ ಮಲಗುತ್ತಾ ನಾನು ಅಜ್ಜಿಯಲ್ಲಿ ಕೇಳಿದೆ. 

"ನೀನ್ಯಾಕೆ ಇಂಥ ಕೋಡಂಗಿ ಪ್ರಶ್ನೆಗಳನ್ನು ಕೇಳೋದು ಕಮಲಾ?' 

"ನನ್ನ: ಕಂಡ್ರೆ ಏನನ್ನಿಸ್ತದೆ ?' 

"ಒಳ್ಳೆ ಮಗೂಂತ ಅನ್ನಿಸ್ತದೆ.' 

"ನಾನಾ, ಪಾಂಚಾಲಿಯಾ "9 ಯಾರು ಸುಂದರಿ? ಕಲ್ಮಾಣ ಸೌಗಂಧಿಕ ಬೇಕೂಂತ 
ಹೇಳ್ಳಿಲ್ಪ? ಆ ಪಾಂಚಾಲಿ. ನಾನಾ, ಅವಳಾ ಸುಂದರಿ?' 

"ಶಿವ ಶಿವಾ, ಇವಳೆಂಥಾ ಪ್ರಶ್ನೆಗಳನ್ನು ಕೇಳಿದ್ದಾಳೆ! ನಿಂಗೇನು ಬೇಕೀಗಾ ? ನೀನು 
ಕಾಣ್ಣಿಕ್ಕೆ ಚಂದ ಇಲ್ಲಾಂತ ಯಾರಾದ್ರೂ ಹೇಳಿದ್ರಾ? ಏನಾಯ್ತೀಗ?' 

ನಾನು ಅಜ್ಜಿಯ ರವಿಕೆಯಲ್ಲಿ ಮುಖ ಮರೆಸಿ ಬಿಕ್ಕಳಿಸಿ ಅತ್ತೆ. ಅಳುವಿನ 
ಕಾರಣಗಳು ಅಂದು ನನಗೇ ಸ್ಪಷ್ಟವಿರಲಿಲ್ಲ. 

ಮಾರನೆಯ ದಿವಸ ಮಾಲತಿಕುಟ್ಟಿ ನನ್ನ ಬಳೆಯ ಘಟನೆಯನ್ನು ಅಜ್ಜಿಯೊಂದಿಗೆ 
ಹೇಳಿದಳು. ಅಜ್ಜಿಯ ಮುಖದಲ್ಲಿ ಸಿಡುಕು ಕಾಣಿಸಿತು. 

"ಮಕ್ಕಳ ಕೈಯಿಂದ ಬಳೆಯನ್ನು ತೆಗೆಯೋದೆ! ಇದೆಂಥ ಅವಸ್ಥೆ? 

"ಕೇಳಿದ್ದಕ್ಕೆ ಕೊಟ್ಟದ್ದು.' 

“ಕೇಳ್ಬಹುದಾ ? ಪಿಟ್ಟಾಸಿ. ಅನಾಗರಿಕ. ಹಳೆಯ ಕುಣಿತದೋನೇ ವಾಸಿ. ಇವನನ್ನು 
ಇನ್ನಿಲ್ಲಿ ಕುಣಸೋದು ಬೇಡ. 

ಅಂಬಾಳತ್ರಿನಲ್ಲಿ ಕುಣಿಯುವಾಗ ನಮ್ಮ ಬಳಿ ತೋರಿಸಿದ ದುರ್ಬುದ್ದಿಯನ್ನೇನೂ 
ನಾಲಪ್ಪಾಟ್ರಿನಲ್ಲಿ ಆ ಕುಣಿತದವ ತೋರಿಸಲಿಲ್ಲ. ಮಾವನ ಟೀಕೆಗಳಿಗೆ ಹದರಿ ಆತ 
ಏಕಾಗ್ರತೆಯಿಂದ ಕುಣಿದ. ಶೀತಂಕನ್‌ ಎಂಬ ಕುಣಿತವಾಗಿತ್ತದು. ಆತ 
ನಾಲಪ್ಪಾಟ್ರಿನಲ್ಲಿ ಅಂದು ಸಂಜೆಗೆ ಪ್ರದರ್ಶಿಸಿದ. ಮಾವನ ಒತ್ತಾಯಕ್ಕೆ ಬೇಕಾಗಿ 


"ನಂಗಷು. gp ಲ. ನಾರಾಯಣ ಮೇನೋನ್ರು ಹೇಳೋವಾಗ 


ವಾಗ ಆತ ಹೇಳಿದ. ಶೀತಂಕನ್‌ ಕುಣತಕ್ಕೆ ಲಾಡಿಗಳನ್ನು 
ದ ರ್ಯ ಸಾ ಬೊಟ್ಟವಿರುವ ಜಡ) 


ky 


ಬಾಲ್ಯದ ನೆನಪುಗಳು 77 


ಹೊಸ ವೇಷ ಅತಿ ಮನೋಹರವಾಗಿ ತೋರಿತು. ಕೆಲಸದಾಕ ಎಡಗೆಡೆಗ ನನ್ನನ್ನು 
ಚಿವುಟುತ್ತ ಹೇಳಿದಳು: ಸಾಕ್ಷಾಶ್‌ ದೇವೇಂದ್ರನ ಹಾಗೆ. ಅಲ್ವೆ ಮಗೂ ?' 

ಮಾವ ಆತನಿಗೆ ಏಳು ಬೆಳ್ಳಿಯ ರೂಪ್ಸಾಗಳನ್ನೂ ಅತ್ತೆ ಒಂದು ಮುಂಡನ್ನೂ 
ಕೊಡಮಾಡಿದರು. ಓಣದ ದಿವಸಗಳಲ್ಲಿ ಮತ್ತ ಬರುವಂತೆ ಮಾವ ಆತನಿಗೆ 
ಹೇಳಿದರು. 

"ಪರವರ ಕುಣಿತ ಕುಣೀಬೇಕು.' 

"ಅದಕ್ಕೆ ತೆಂಗಿನ ತಿರಿಯ ವೇಷ ಆಗ್ಬೇಕು.... ನಾನೀವರೆಗೆ ಕುಣೀಲಿಲ್ಲ. ತಮಗೆ 
ಆಗ್ಯೇ ಸಿದ್ಧಾಂತಿದ್ದರೆ ಕುಣಿದೇನು. ಅಷ್ಟೆ.' ಆತನ ಮುದುಕನಾದ ತಂದೆಗೆ ಅಜ್ಜಿ 
ಒಂದಷ್ಟು ವೀಳ್ಯದೆಲೆಯನ್ನೂ ಹೊಗೆ ಸೊಪ್ಪನ್ನೂ ಒಂದು ಕಾಗದದಲ್ಲಿ 
ಕಟ್ಟಿ ಕೊಟ್ಟರು. ಮುದುಕ ಅಜಿ ಜ್ಹಿಗೆ ಬಾಗಿ ವಂದಿಸಿದ. 

"ಆತ ಮೆಟ್ಟಲು ದಾಟುವಾಗಲಾದರೂ ನನ್ನನ್ನು ನೋಡಬಹುದೆಂದೂ ವಿದಾಯ 
ಹೇಳಬಹುದೆಂದೂ ನಾನು ಭಾವಿಸಿದ್ದೆ. ನಾನು ಬಳ ದಾನ ಮಾಡಿದ್ದಕ್ಕೆ 
ಪ್ರತಿಫಲವಾಗಿಯಾದರೂ ಒಮ್ಮೆ ನಗುವನೆಂದು: 

ಆತನ ತಂದೆಯೂ ಚೆಂಡೆಯವನೂ ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾ ಉತ್ತರ 
ದಿಕ್ಕಿಗೆ ನಡೆದರು. ನಡೆಯನ್ನು ನಿಧಾನಗೊಳಿಸುತ್ತಾ ಆತ ಬೇಲಿಯ ಬಳಿ ನಿಂತು 
ಕೆಲಸದವಳೂಂದಿಗೆ ಏನೋ ಹೇಳಿದ. ಅವಳು ಅದಕ್ಕುತ್ತರವಾಗಿ ಏನೋ 
ಹೇಳಿದಳು. ಕೊನೆಯಲ್ಲಿ ಆತ ಗದ್ದೆಯ ಬದಿಯಿಂದಲಾಗಿ ನಡೆದು ಮರೆಯಾದ 
ಮೇಲೆ ಕೆಲಸದವಳು ನನ್ನ ಬಳಿಗೆ "ಬಂದಳು. ಅವಳ ಮೇಲುಟಿಯಲ್ಲಿ ಬೆವರಿನ 
ಹನಿಗಳು ಅಂಟಿ ನಿಂತಿತ್ತು. ಅವಳ ಶರೀರ ಬೆವರಿನ ವಾಸನೆಯಿಂದ ಕೂಡಿತ್ತು. 

“ದೇವೇಂದ್ರನೇನೂ ಅಲ್ಲ. ಒಬ್ಬ ಮಾಮೂಲಿ ಮನುಷ್ಯ' ನಾನು ಹೇಳಿದೆ. 
ಕೆಲಸದವಳು ಗಟ್ಟಿಯಾಗಿ ನಕ್ಕಳು. | 

“ಬಾರೀ ದೊಡ್ಡ ಆಸಾಮಿಯಾತ. ನಾನೋರ್ವ ಲೋಕೈಕ ಸುಂದರಿಯಂತೆ! 
ನನ್‌ನ್ನು ಲೇವಡಿ ಮಾಡ್ಲಿಕ್ಕೆ ಹೇಳಿದ್ದಾಯ್ತಾ.' 

“ಅದಕ್ಕೆ ನೀಯೇನು ಹೇಳಿದೆ ?' 

'ದುಡ್ಡಿಲ್ಲೋರನ್ನು ಸುಮ್ಮಗೆ ಲೇವಡಿ ಮಾಡ್ಬೇಡೀಂತ ಹೇಳಿದೆ. ನಾ ಬೇರೆಂತ 
ಹೇಳೋದು. ಅಲ್ವೆ ಮಗೂ?' | 

'ಮಾಲತಿಕುಟ್ಟಿ ಹೇಳಿದ್ಲು, ಅವ ಒಬ್ಬ ದುಷ್ಟಾ 

ಮಾಲತಿಕುಟ್ಟಿಗೆ ಒಳ್ಳೆ ಬುದ್ಕುಂಟು. ಅದು ನಿಮ್ಮಾಗ ॥ ಬರೀ ಪೂಟ್ಟಿ ಹುಡ್ಲಿಯಲ್ಲ 
ಎಲ್ರನ್ನೂ ನಂಬಿಬಿಡ್ಲಿಕ್ಕೆ ಮಾಲತಿಕುಟ್ಟಿ ಹೇಳಿದ್ದು ಸರಿ. ಅವನೊಬ್ಬ ದುಷ್ಟನೆ. ಆ 
ಓರೆ ನಿಂತು ಡ್ಡ ನೋಟ ನೋಡಿದಾಗ ನಂಗೆ ಗೂತಾಗಿತ್ತು. ಅವ ಒಬ್ಬ 
ದುಷ್ಟಾಂತ... 


ಸ್ವಲ್ಪ ಕಾಲ ಎಲಿಯಜಾಟ್‌ ಶಾಲೆ ಎಂದೇ ಕರೆಯಲಾಗು ದ ಒಂ py ಶಾಲೆಯಲ್ಲ 
ನಾನು ಕಲಿತದ್ದಾಗಿ ನೆನಪು. ಕಲ್ಕತ್ತೆ ಬಿಟ್ಟು ತ್ರಿಶೂರಿನ ಕಾನ್ವೆಂಟ್‌ ಶಾಲೆಗೆ ಸೇರುವುದಕ್ಕೆ 


78 ಬಾಲ್ಯದ ನೆನಪುಗಳು 


ನನ್ನನ್ನು ತಂದೆ ಪ್ರತಿನಿತ್ಯ ಒತ್ತಾಯಿಸುತ್ತಿದ್ದ ಕಾಲವದು. ತ್ರಿಶೂರಿನ ಅಪರಿಚಿತರ 
ನಡುವೆ ಆ ಪುಟ್ಟ ಮಗುವನು ಬಿಟ್ಟು ವಿದಾಯ ಹೇಳಿ ಹಿಂದಿರುಗುವುದಕ್ಕೆ 
"ವಿ.ಎಂ. ನಾಯರ್‌'ಗೆ ಹೇಗೆ ಮನಸ್ಸು ಬಂದೀತು ಎಂಬುದಾಗಿ ಹಲವು ಬಾರಿ 
ತೆಂಕಮೂಲೆಯ ಕಂಬಗಳೊಂದಿಗೆ, ಕುಣಿದು ಕುಣದು ವರಾಂದಕ್ಕೆ ಬರುತ್ತಿದ್ದ 
ದೇಗುಲದ ಪಾರಿವಾಳಗಳೊಂದಿಗೆ - ನನ್ನ ಅಜ್ಜಿ ಕೇಳುತ್ತಿದ್ದ ಕಾಲ. ನನ್ನ ವಿದ್ಯಾಭ್ಯಾಸ 
ಸಂಬಂಧವಾದ ಈ ವ್ಯವಸ್ಥೆಗಳು ಮುತ್ತಜ್ಜಿಗಾಗಲೀ ನಸ ನ 
ಚಿಕ್ಕಮನಿಗಾಗಲೀ ಏನೇನೂ ಸರಿಬರಲಿಲ್ಲ. "ಅದು ಮಗುವಲ್ಲ? ರಾತ್ರಿ ಏನಾದ್ರೂ 
ಕಂಡು ಹೆದರಿದ್ರೆ?' ಮುತ್ತಜ್ಜಿಯೆಂಬ ಮುಗ್ದೆ ಅಜಿ ಜ್ಲಿಯನ್ನು ಕೇಳಿದರೆ. 
ಅವರಿಗೊಂದು ನಂಬಿಕೆಯಿತ್ತು: ಲೋಕದ ಎಲ್ಲಾ ರೋಗ ರುಜಿನಗಳಿಗೂ ಪೂರ್ವ 
ಸೂಚನೆಯಾಗಿ ಭೀಕರ ್ಹಸ್ವಪ್ನವೊಂದನ್ನು. ರೋಗಬಾಧಿತರಾಗುವವರು 
ಕಾಣುವರೆಂದು. 

"ನಿಂಗೆ ಸನ್ನಿ ಹಿಡಿದದ್ದು ನೆನಪಿಲ್ಹೆ ಕೊಚ್ಚೂ. ನಿಂಗವತ್ತು ಎರಡೂವರೆ ವರ್ಷ 
ಪ್ರಾಯ. ಶುಕ್ರವಾರ ರಾತ್ರಿ ಮಲಗಿ ಬೆಳಗಾಗ್ಮಿರಬೇಕಾದ್ರೆ ಶುರುವಾದ್ದು ನಿನ್ನ ಬೊಬ್ಬೆ. 
ಹೇಗೆ ಕೇಳಿದ್ರೂ ಒಬ್ರತ್ರಾನೂ ಹೇಳ್ಲಿಲ್ಲ. ನಾನು ಇಡೀ ಹೆದ್ರಿ ಕಂಗಾಲು. ಬಚ್ಚಲು 
ಮನೆಯಿಂದ ಏನಾದ್ರೂ ಹರಿದಾಡೋ ಜಂತು ಬಂದು ಮಗೂನ್ನ ಕಚ್ಚಿ 
ಬಿಟ್ಟಿತೋಂತ ನಾನು ಹೆದರಿದ್ದೆ. ಬಟ್ಟೆ ಬಿಚ್ಚಿ ನೆಲದಲ್ಲಿ ಮಲಗಿಸಿ ನಾವೆಲ್ಲಾ ಸೇರಿ 
ನೋಡಿದ್ದು. ಒಂದು ಗೀರು ಕೂಡ ಇರಲಿಲ್ಲ. ಬಿಲ್ಲಿನ ಹಾಗೆ ಡೊಂಕಾಗಿ ಬೊಬ್ಬೆ! 
ಅಂಬಾಳತ್ತಿನಿಂದ ಮಾಧವ ಮೇನೋನ್‌ ಕೂಡ ಎದ್ದು ಬಂದ್ರು. ಅವತ್ತು ಮಾಧವ 
ಮೇನೋನ್‌ಗೆ ಚಿಲ್ಲರೆ ಔಷಧಿಗಳೆಲ್ಲ ಗೊತ್ತಿದ್ದ ಸಮಯ. ದೊಡ್ಡಮನಿಗೆ ಹೊಟ್ಟೆ 
ಗಟ್ಟಿಯಾದಾಗ ಮಾಧವ ಮೇನೋನ್‌ ಇಂಗು ತೇದು ಹೊಟ್ಟೆಗೆ ಹಚ್ಚಲು 
ಹೇಳಿದ್ದರು. ಎರಡು ಗಂಟೆಗಳಲ್ಲಿ ಸಮಾಧಾನ ಸಿಕ್ತಾಯ್ತಾ?' 

ಖತ್ತಜ್ಜಿಯ ಉದ್ದುದ್ದ ಬೆಳೆಯುತ್ತಿದ್ದ ಮಾತುಕತೆ ಕೇಳಿ ಕುಳಿತುಕೊಳ್ಳಲು ನಾವು 
ಮಕ್ಕಳು ಮಾತ್ರ ಉತ್ಸಾಹ ತೋರಿಸುತ್ತಿದ್ದೆವು. ಉಳಿದವರಿಗೆಲ್ಲ ಮನೆಗೆಲಸವೂ, 
ಪುಸ್ತಕ ಪಾರಾಯಣವೂ, ಅಧ್ಯಯನವೋ ಮಾಡಿ ಮುಗಿಸಬೇಕಿತ್ತಲ್ಲ. ಮುತ್ತಜ್ಜಿಯ 
ಶುದ್ಧ ಮನಸ್ಸನ್ನು ಎಲ್ಲರೂ ಬುದ್ಧಿಯ ದಾರಿದ್ರ್ಯವೆಂದೇ ಬಗೆದಿದ್ದರು. ತನಗಾಗಿ 
ಏನನ್ನೂ ಅವರು ಕೇಳಿದ್ದಿಲ್ಲ. ಧನಿಕನೂ ಆಡಂಬರಶಾಲಿಯೂ ಆಗಿದ್ದ 
ಪುನ್ನತ್ತೂರ್‌ಕೋಟೆಯ ಹಿರಿಯ ತಂಬುರಾನ್‌ರ ಮಗಳಾಗಿ ಜನಿಸಿಯೂ 
ವಿವಾಹದಂದು ಸರ್ವಾಲಂಕಾರ ಭೂಷಿತೆಯಾಗಿ ಆನೆಯ ಮೇಲೆ ಕುಳಿತು 
ದೇವಾಲಯ ದರ್ಶನ ಮಾಡಿಯೂ ಮುತ್ತಜ್ಜ ಆಡಂಬರ ಜೀವನದಲ್ಲಿ ತಾನು 
ಕಂಡುಕೊಳ್ಳಬಹುದಾಗಿದ್ದ ಸ್ಥಾನವನ್ನು ಕಂಡುಕೊಳ್ಳಲಿಲ್ಲ. ಸಂಪತ್ತಿನ ಭಾಷೆ ಅವರಿಗೆ 
ಶಿಳಿಯದೆ ಹೋಯಿತು. ಧನದಾಹದ ಕಾಗ ಕೂಗುಗಳನ್ನು ಗಮನಿಸಲೂ ಅವರು 
ಆಸಕ್ತಿ ತೋರಲಿಲ್ಲ. ಹತ್ತೊಂಬತ್ತರ ಹರಯದಲ್ಲಿ ತನ್ನ ಏಕಮಾತ್ರ ಪುತ್ರಿ 
ಕೊಚ್ಚೂವನ್ನು MAY, ಪಲ್ಲಕ್ಕಿಯಲ್ಲಿ  ಅನುಚರರ ಗಟ್ಟಿಯಾದ 
ಹೂಂಕಾರಗಳೊಂದಿಗೆ ನಾಲಪ್ಪಾಟ್ಟಿಗೆ ಬಂದು ತಲುಪಿದ ಅಮುಶುಟ್ರಿಯನ್ನು 
ಬೇಸರಪಡಿಸುವ ಪ್ರಶ್ನಗಳೊಂದನ್ನೂ ಅಲ್ಲಿನವರು ಕೇಳಲಿಲ್ಲ. 


ಬಾಲ್ಯದ ನೆನಪುಗಳು | 79 


"ಇನ್ನು ನಾನು ಅರಮನೆಗೆ ಹೋಗೋದಿಲ್ಲ. ಕೊಚ್ಚೂ ಇನ್ನಿಲ್ಲೇ ಬೆಳೆಯಲಿ' 
ಸ್ವಾಭಿಮಾನಿಯಾದ ಓರ್ವ ಹೆಂಗಸಿನ ಪುನರಾಗಮನ. ಪತಿಯನ್ನೂ ಆತನ 
ಶಯ್ಯಾಗೃಹ ಒದಗಿಸಿಕೊಡುವ ಸುರಕ್ಷಿತತೆಯನ್ನೂ ಧಿಕ್ಕರಿಸುತ್ತ ನಾಲಪ್ಪಾಟ್ರಿನ 
ಸಾಂಬಾರೂ ಹುಳಿಯೂ ಸಾಕು ತನಗೆ ಎಂದು ದೃಢವಾಗಿ ಫೇಳುತ್ತ ಸುಂದರಿಯಾದ 
ಹೆಣ್ಣುಮಗಳು ಹಿಂದಿರುಗಿ ಬಂದಿದ್ದಳು. ವಿವಾಹದಿಂದ ವಿಮೋಚನೆ ಪಡೆಯಲು 
ಬಯಸಿದಳು - ಪುರುಷನ ಯಜಮಾನಿಕೆಯಿಂದ ವಿಮೋಚನೆ ಪಡೆಯಲು 
ಕಾತರಿಸಿದಳು. ನಾಲಪ್ಪಾಟ್ಟಿನ ಒಂದೇ ಒಂದು ಹುಬ್ಬು ಕೂಡಾ ಮೇಲೇಳಲಿಲ್ಲ. 
ಯಾರ ಮುಖವೂ ಕಪ್ಪಿಡಲಿಲ್ಲ. ಆಮೇಲೆ ಎಷ್ಟೋ ಕಾಲ ಕಳೆದು ಪ್ರೇಮದ ಬಗೆಗಿನ 
ಮೊದಲ ಪಾಠ ಕಲಿಯಬಯಸುವ ಕೌಮಾರ್ಯದಲ್ಲಿ ನಾನು ಮುತ್ತಜ್ಜಿಯೊಂದಿಗೆ 
ಅವರು ಹೊರಟುಬಂದುದ್ದರ ಬಗ್ಗೆ ಕೇಳಿದೆ. ಅವರು ಹೊಟ್ಟೆ ಬಿರಿದು ನಕ್ಕರು. 

"ಕ್ಷಮೆ ಕೊಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ ಅಷ್ಟೆ' ಅವರು ಹೇಳಿದರು. 
ವಾರ್ಧಕ್ಕದಲ್ಲೂ ಅವರ ದೇಹಕ್ಕೆ ಮನೋಹರತ್ವವಿತ್ತು. ಸುಕ್ಕುಸುಕ್ಕಾದ ಚಿನ್ನದ 
ತಗಡಿನಲ್ಲಿ ನಿರ್ಮಿಸಿದ ಒಂದು ಚಿಕ್ಕ ಗೊಂಬೆ. ಕೊನೆಯ ದಿನಗಳಲ್ಲಿ ಅವರ 
ಬಲಕೆನ್ನೆಯಲ್ಲಿ ಮುಕ್ಕಾಲಿನಷ್ಟು ಅಗಲಕ್ಕೆ ಒಂದು ಮಚ್ಚೆ ಕಾಣಿಸಿಕೊಂಡಿತ್ತು. 
ಕಣ್ಣುಗಳು ಪುರಲೆಹಕ್ಕಿಗಳ ಹಾಗೆ ಚಂಚಲವೂ ಸುಂದರವೂ ಆಗಿದ್ದುವು. ಕೂದಲಿಗೆ 
ಎಣ್ಣೆಯ ವಾಸನೆ. ಒಮ್ಮೆಯೂ ಬಣ್ಣಗುಂದದ ಕಾಲಬೆರಳುಗಳು. 

"ಸುಂದರಿಯಾಗಿದ್ದಿರೊ ?' ನಾನು ಕೇಳಿದೆ. 

"ಕುತ್ತಿಗೆಯಲ್ಲಿ ಕೊಳಲು, ತಾಲಿಗಳನ್ನು ಕೋದಮಾಲೆ ಧರಿಸುತ್ತಿದ್ದೆ. ಎಡಗೈಯಲ್ಲಿ 
ಜೋಡುಕಡಗವೂ ರಾಮಾಯಣ ಕೆತ್ತಿದ ಬಳೆಯೂ. ಬಲಗೈಯಲ್ಲಿ ರತ್ನಕೂರಿಸಿದ 
ಮಂಗ್ಳೂರ ಬಳೆಗಳು. ನನ್ನ ಬೆಂಡೋಲೆಯ ಮಧ್ಯದಲ್ಲಿ ಪಚ್ಚೆ ಕಲ್ಲಿತ್ತು. ಆ 
ಬೆಂಡೋಲೆಯೇ ಬಿದ್ದೋಯ್ತು. ಗೋವಿಂದಪುರಕ್ಕೆ ಏಕಾದಶಿಗೆ ನಮಸ್ಕರಿಸ್ಸಿಕ್ಕೆ 
ಹೋಗಿದ್ದಾಗ. ಅವತ್ತು ಮಾರಾತ್ತಿನ ಹುಡುಗೇರ ಅರಸಿನ ದೀಪವಿತ್ತು. ಅದನ್ನು 
ನೋಡ್ಲಿಕೇಂತ ನಾನು ಹೋದದ್ದು. ಮಡಪು್ರಲಾಯಿಯ ಶಂಕುಣ್ಣಯೋರೂ 
ನಮ್ದೊತೆ ಇದ್ರು. ಹಿಂದಿನಿಂದ ಕಲ್ಬಾಂಚೇರಿಯ ಒಬ್ಬ ಹುಡುಗ, ಅದು ಕೇಶವನಾ 
ನಾರಾಯಣನಾಂತ ಈಗ ನೆನಪಿಲ್ಲ. ಅಂಬಾಳತ್ತಿನಿಂದ ಕಲ್ಯಾಣಿಯಮ್ಮ ಕೈಮುಗೀಲಿಕ್ಕೆ 
ಬಂದಿದ್ರು. ಹಣೆಗೆ ಪಚ್ಚೆ ಕುತ್ತಿದ್ರು. ಕೆಂಪು ಕಲ್ಲಿನ ಮೂಗುತಿ, ಬಿಳಿ ಕಲ್ಲಟ್ಟ 
ನೆಕ್‌ಲೇಸು, ಇಪ್ಪತ್ನಾಲ್ಕು ಮಂಗ್ಳೂರ ಬಳೆ ಕೈಗೂ ಹಾಕಿ ನಡಕೊಂಡು ಬರೋದನ್ನು 
ನೋಡಿದೋರೆಲ್ಲ ಬೆರಗಾಗಿಬಿಟ್ರೂಂತ ಹೇಳಿದ್ರೆ ಸಾಲೆ? ಮಾಧವ ಮೇನೋನ್‌ 
ಚಿತೂರಿಗೆ ಹೋಗಿ ಅತಿ ಸುಂದರಿಯಾದ ಹೆಂಡತಿಯನ್ನು ತಂದು ಪುನ್ನಯೂರ್‌ 
ಕುಳದಲ್ಲಿ ನಿಲ್ಲಿಸಿದ್ದಾರೇಂತ  ಕೇಳದವರಿಲ್ಲ'. ಆದರೆ ಹೆಂಗಸ್ರನ್ನು ಹೊರಗೆ 
ಕರದುಕೊಂಡು ಹೋಗುವುದೇ ಕುಟುಂಬದ ಅಂತಸ್ತಿಗೆ ಕೊರತೆ ಎಂದು ನಂಬಿದ್ದ 
ಮಾಧವ ಮೇನೋನ್‌ ತನ್ನ ಹೆಂಡತಿಯ ಯೌವನ ಸಂಪೂರ್ಣವಾಗಿ ಕೊನಮುಟ್ಟದ 
ಮೇಲೇನೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಲು ಅವರಿಗೆ ಅನುಮತಿ 
ನೀಡಿದ್ದು. ಗಂಡಸಾಗಿದ್ದರೆ ಅವನಿಗೆ ಸಂಪತ್ತು ಬೇಕು. ಹೆಂಗಸಾಗಿದ್ದರೆ 
ಸೌಂದರ್ಯವೂ. ಆ ಎರಡು ದಾಳಗಳಿಲ್ಲದವರು ಉತ್ತಮ ದಾಂಪತ್ಯ ನಡೆಸುವುದು 


| ಬಾಲ್ಯದ ನೆನಪುಗಳು 


ಸಾಧ್ಯವಿಲ್ಲ ಎಂದು ಫ್ಯೂಡಲ್‌ ರಾಜರುಗಳು ನಂಬಿದ್ದರು. 
ತಾನೊಬ್ಬ ತಪ್ಪಿತಸ್ಥನೆಂದು ತಿಳಿದೂ ಮುತ್ತಜ್ಜಿಯ 'ತಂಬುರಾನ್‌ ಕ್ರಮಕೇಳಲೆಂದು 
ನಾಲಪ್ಪಾಟ್ಟಿಗೆ ಬರಲಿಲ್ಲ. ಒಂದು ಪತ್ರ ಕೂಡಾ "ಬರೆಯಲಿಲ್ಲ. 

ಉಪದೇಶಿಸುವ ಕ್ರಿಯೆ ಆ ದಿನಗಳಲ್ಲಿ ಒಂದು ಪ್ರಧಾನ ಹವ್ಯಾಸವಾಗೇನೂ 
ಇರಲಿಲ್ಲ. ಉಪದೇಶ ಕೇಳುವ ಆಸಕ್ತಿ ಯಾರಿಗೂ ಇರಲಿಲ್ಲ. ಕ್ರೈಸ್ತರು ಮಾತ್ರ 
ದುಡ್ಡು ಸುರಿದು ಉಪದೇಶಿಸುವವರನ್ನು ಕರೆಸಿ, ಗೌರವಿಸಿ ತಮ್ಮ ವಿನಯವನ್ನು 
ವ್ಯಕ್ತಪಡಿಸುತ್ತಿದ್ದರು. ಅಜ್ಜಿಯೇ ತನ್ನ ಸ್ವೀವಾದಿ ತಾಯಿಯ ಉದರಕ್ಕೆ ಆತು 
ಮಲಗಿಕೊಂಡು ಪಲ್ಲಕ್ಕಿಯಲ್ಲಿ ನಾಲಪ್ಪಾಟ್ರಿಗೆ ಬಂದು ತಲುಪಿದವರು. ಚಿರಳಯದ 
ರಾಜಕುಟುಂಬದ ಮುಖಲಕ್ಷಣವನ್ನು ವಹಿಸಿಕೊಂಡವರು. ಚಂದ್ರನ ಹಾಗೆ 
ಅಗಲವಾದ ಮುಖವೂ ದುಂಡಗಿನ ಶರೀರವೂ ದೊಡ್ಡದಾದ ಕಣ್ಣುಗಳೂ ಬೆವರಿಗೆ 
ಅವ್ಯಕ್ತವಾದ ಸುಗಂಧವೂ ಉಳ್ಳ ಬದುಕನ್ನು ಬದುಕುವವರು. ತಂದೆಯ 
ಉಡುಗೊರೆಯಾಗಿ - ಬರಿಯ ಒಂದು ಚಿನ್ನದ ಸಂಕೋಲೆಯನ್ನೂ ಗಾಜು ಹಾಕಿದ 
ಅವರ ಚಿತ್ರವನ್ನೂ ಪಡೆದುಕೊಂಡ ಮಗಳು. ಅಜ್ಜಿ ಸ್ವೀವಾದಿಯಾಗಿರಲಿಲ್ಲ. ಆದರೆ, 
ಅತಿ ಹೆಚ್ಚು ಸ್ವೀತ್ವ ಉಳ್ಳವರಾಗಿದ್ದರು. ಆದ್ದರಿಂದಲೇ ಇರಬೇಕು, ಗಂಡನ ಸ್ನೇಹ 
ಪ್ರಕಟಣೆಗಳಲ್ಲೂ ಸೇವೆಯಲ್ಲೂ ಅವರು ಸ್ವರ್ಗವನ್ನೇ ಕಂಡುಕೊಂಡದ್ದು. ಅವರ 
ಅಧೈರ್ಯ, ಅವರ ಅಸಹಾಯಕತೆ, ಅವರ ಅಬಲತೆ ಇವೆಲ್ಲಾ ಸೇರಿಯೇ 
ಬೆಟ್ಟತ್ತೂರಿನ ಹಿರಿಯ ಕುಂಜುಣ್ಣಿ . ತಂಬುರಾನರಿಗೆ ಅವರು ಅತ್ಯಂತ 
ಹತ್ತಿರದವರಾದದ್ದು., ಅವರು ನಿಜವಾದ ಗಂಡಸಾಗಿದ್ದರು. ಅವರಿಗೆ 
ದಯಾಶೀಲೆಯೂ ಮೃದುವಚನೆಯೂ ಆದ ಓರ್ವ ಪತ್ನಿಯ ಅಗತ್ಯವಿತ್ತು. ಅಜ್ಜಿ 
ವಿಧವೆಯಾದ ಬಳಿಕ ಹುಟ್ಟಿದವಳು ನಾನು. ಅವರು ಯಾವತ್ತೂ ಹೇಳುತ್ತಿದ್ದರು: 
"ಅವರವರ ಗಂಡಂದಿರೊಂದಿಗೆ ಅಪ್ರಿಯವಾದದ್ದನ್ನು ಹೇಳಕೂಡದು.' 

"ಅಪ್ರಿಯ ಅಂದರೇನು ?' ನಾನು ಕೇಳುವುದುಂಟು. 

"ಅಪ್ರಿಯ ಎಂದೆನಿಸುವುದೇನನ್ನೂ ಹೇಳಬಾರದು. ಅಷ್ಟೆ.' 

"ಅಪ್ರಿಯ ಏನೂಂತ ಗೊತ್ತಿಲ್ಲದೆ ಅಪ್ರಿಯ ಹೇಳಿದರೆ? 

"ಹಾಗೇನಿಲ್ಲ. ನೀನು ಆತನನ್ನು ದೇವರೆಂದೇ ಬಗೆದು ಬದುಕ್ಟೇಕು.' 

"ನೀವು ನಿಮ್ಮ ತಂದೆಯನ್ನು ಪೂಜಿಸಿದ್ದಿರೊ ? ಮುತ್ತಜ್ಜನನ್ನು ದೇವರೂಂತ 
ಕರೆದಿದ್ದಿರೊ ?' 

"ಹ್ಞೂಂ... ಹೋಗಿ ಸ್ನಾನ ಮಾಡು ಕಮ್ಸಾ. ಮಕ್ಕಳು ಮನೆಯೊಳಗೇ 
ಹುದುಗಬಾರ್ದು. ಅಲ್ಲಿದ್ರೆ ಹೋಗಿ ಪಾಠ ಪುಸ್ತಕಿ ಓದು.' 

"ನಂಗೆ ಪಾಠ ಪುಸ್ತಕ ಸಾಕಾಯ್ತು. ಎಲ್ಲ ಕಲಾಯ್ತು. ನಂಗೊಂದು ಮದ್ವೆ 
ಮಾಡ್ಬೇಕು. ಒಳ್ಳೆ ಚಂದದ ಒಬ್ಬ ತಂಬುರಾನ್‌ನನ್ನು. ಹಣೆಯಲ್ಲಿ ಗೋಪೀ ಚಂದನ 
ಧರಿಸಿದ ತಂಬುರಾನ್‌. ನಂಗ ಶಾಲೆ ಸಾಕಾಯ್ತು ಸಣ್ಣಜ್ಜ.' 

ನಾನು ಅತೃಪ್ತಿಯೊಂದಿಗೆ ಅವರ ಮಡಿಲಲ್ಲಿ ಪಯ ೨ ಮಲಗಿದೆ. 

ರ ಹುಚ್ಚು ಕಮ್ಹಾ. ಹೀಗೆಲ್ಲ ಮಾವನ ಎದ್ರು ಹೇಳ್ದೆ ಡಾಯ್ತಾ. 


ಯರು ಹೀಗೆಲ್ಲ ಮಾತಾಡಿದ್ರ: ಭಾರೀ ಅವಾನಾಯ್ತಾ. ಮಾವ ನ ಎದ್ರು ಹೇಳೇಡಾಯ್ತಾ' 


ry ಧಿ 


ಬಾಲ್ಯದ ನೆನಪುಗಳು 81 


"ನಂಗೆ ಮದ್ವೆ ಮಾಡುವ ಪ್ರಾಯಾಯೂಂತ ತೋರ್ತದೆ.' 

"ಅದ್ಯಾಕೆ ಹಾಗೆ ತೋರಿದ್ದು ?' 

"ಮಾರಾತಾಟ್ಟಿನ ತಮ್ಮನನ್ನೂ ಅಂಬಾಳತ್ತಿನ ಉಣ್ಣಿಯಣ್ಣನನ್ನೂ ಶಾಲೆಯ 
ಗೋವಿಂದ ಕುರುಪ್ಪನ್ನೆಲ್ಲ ನೋಡುವಾಗ ನಂಗೆ ಮದ್ವಯಾಗುವಾಂತ ಆಗದೆ.' 

"ಛೆ... ಛೆ... ಎಂಥದ್ದೆಲ್ಲ ಹುಚ್ಚು ಈ ಕಮ್ಮ ಹೇಳ್ತಿರೋದು! ನಿಂಗೆ ಏಳು ವರ್ಷ 
ಪೂರ್ತಿಯಾಗ್ಬೇಕಷ್ಟೆ ಮಗೂ. ಏಳು ವರ್ಷದಲ್ಲಿ ಯಾರಾದ್ರೂ ಮದ್ವೆ ಆಗ್ತಾರಾ? 
ಹದಿನೈದಾದ್ರೂ ಆಗ್ಬೇಡ್ವ ಮದ್ವೆ ಮಾಡಿಕೊಡ್ಲಿಕ್ಕ. ಈಗ ಮದ್ವೆ ಮಾಡಿಕೊಟ್ರೆ ನೀನು 
ಹೇಳಿದ ಮಕ್ಸೆಲ್ಲ ಸೇರಿ ನಿನ್ನನ್ನು ತೊಟ್ಟಲ್ಲಿ ಹಾಕಿ ಆಡಿಸ್ಪೇಕಾದೀತು, ಬಾಯಿಗೆ ಅನ್ನ 
ಉಂಡೆ ಮಾಡಿ ಕೊಡ್ಡೇಕಾದೀತು, ಬಟ್ಟೆ ಕಳಚಿ ಸ್ನಾನ ಮಾಡಿಸ್ಟೇಕಾದೀತು, ಕೊನೆಗೆ 
ಅವರು ಹೇಳ್ಯಾರು - ನಮಗಿಷ್ಟು ಚಿಕ್ಕ ಹೆಂಡ್ತಿ ಬೇಡಾಂತ. ನಮಗೆ ಬೇಕಾದ್ದು ಅನ್ನ, 
ಸಾಂಬಾರು ಮಾಡ್ಲಿಕ್ಕೆ ಗೊತ್ತಿರುವ ಹೆಂಡ್ತೀಂತ. ಮುಚ್ಚಿದ ಬಾಗಿಲನ್ನು 
ತರೀಲಿಕ್ಕಾಗುವ ಹೆಂಡತೀಂ...' 

"ಸಾಕು ಸಾಕು ಕೊಚ್ಚುವಜ್ಜಿ. ಇನ್ನು ಹೇಳ್ಬೇಡಿ. ನನಗೆ ಯಾರೂ ಸಿಗ್ಲಿಕ್ಕಿಲ್ಲ. ನನ್ನನ್ನು' 


ಗಾ 
ಓಟ 


ಮದ್ವೆ ಮಾಡ್ಲಿಕ್ಕೆ ಯಾರೂ ಬರ್ಲಿಕ್ಕಿಲ್ಲ. ಅಲ್ವೆ?' ಅಜ್ಜ ನನ್ನನ್ನು ತನ್ನ ಕೈಗಳಿಂದ 
ಅಪ್ಪಿ ಹಿಡಿದು ಮತ್ತೆ ನಿದ್ದೆಗಾಗಿ ಮಲಗಿಸಿದರು. ಅವರು ಹಾಡಿದರು... “ತಪ್ಪೋ 
ತಪ್ಪೋ ತಪ್ಪಾಣಿ, ದೊಡ್ಮ ಕೊಡದಲ್ಲೇನುಂಟು, ನಾಕೊಳಗ ಬತ್ತದ ಅನ್ನವುಂಟು. 
ಅಮ್ಟ್ಧೋರು ಕಾಯ್ಗೆದ ಮಜ್ಜಿಗೆಯೂ.....' 

"ಕಮಲೆಗೆ ಹಾಡು ಕೇಳಿದ ತಕ್ಷಣ ನಿದ್ದೆ ಹತ್ತಿ ಬಿಡ್ತದ, ಅಲ್ವೆ?' ಮುತ್ತಜ್ಜಿ 
ಕೇಳಿದರು. “ಇವಳನ್ನು ಒಬ್ಬ ಭಾಗವತರಿಗೆ ಮದ್ವೆ ಮಾಡಿ ಕೊಟ್ರಾಗ್ಫೋದು.' 

"ಕುರುಡ ಭಾಗವತರಿಗಾ? ನಮ್ಮ ಮನೆಗೆ ದುಡ್ಡು ಕೇಳ್ಲಿಕ್ಕೆ ಬರುವ 
ಭಾಗವತರಿಗಾ ? ಅವ್ರು ಮುದುಕನಲ್ವ ಅಜ್ಜಿ? ನಂಗೆ ಮುದುಕರನ್ನು ಮದ್ವೆ 
ಮಾಡೋದು ಬೇಡ. ಮುದುಕನಿಗೆ ನನ್‌ನ್ನ ಮದ್ವೆ ಮಾಡ್ಲಿದ್ರೆ ನಾ ಸತ್ತೋಗ್ಮೇನ.' 

“ಮುದುಕನಾದ್ರೆ ಒಳ್ಳೇದು ಮಗೂ' ಮುತ್ತಜ್ಜಿ ಜೇಷ್ಟಮಧು ಜಗಿಯುತ್ತ 
ಹೇಳಿದರು: ಅವು ಒಂದು ಮೂಲೆಯಲ್ಲಿ ಮಲಕ್ಕೂಂಡು ನಿದ್ದೆ ಹೋಗವೆ. 
ಮುದುಕರಿಂದ ಏನೂ ತೊಂದ್ರೆಯಾಗ್ಲಿಕ್ಕಿಲ್ಲ ಯುವಕರನ್ನು ಮದ್ವೆ ಮಾಡಿದ್ರೆ 
ಪ್ರತಿನಿತ್ಯ ಅಳ್ಳೇಕಾದೀತು.' 

"ಇನ್ನು ವಿ.ಎಂ. ನಾಯರ್‌ಗೆ ಮುದುಕನನ್ನು ಹುಡ್ಕೊಂಡು ನಡಿಯೋ ಕೆಲ್ಲಾನೂ 
ಇಲ್ವೆ? ನಮ್ಮ ಮೋಡಪ್ಪಿಲಾಯಿಯ ಶಂಕುಣ್ಣಿನಾಯರಾದ್ರೋ? ಅಲ್ಲಿದ್ರೆ ಹಿಂದೆ 
ನಾಟಕದಲ್ಲಿ ಕಲಿಯ ಪಾತ್ರ ಮಾಡಿದ ಚನ್ನಾತ್ರೇಲೆಯ ನಾರಾಯಣನ್‌ 
ನಾಯರಾದ್ರೋ?” ಅಜ್ಜಿ ನಕ್ಕೂ ನಕ್ಕೂ ನನ್ನ ಹಾಸಿಗೆಯಲ್ಲಿ ಮಲಗಿ ಅತ್ತ ಇತ್ತ 
ಉರುಳಾಡಿದರು. ನಗುವಾಗಲೆಲ್ಲ ಅವರ ಕೆನ್ನಯೂ ಕಿವಿಗಳೂ ಕೆಂಪಾಗುತ್ತಿದುವು. 

ನಿ 


¢ ಲಿ : | ಸ 
ನಾನೂಂದು ಉಪಾಯ ಹೇಳೇ 


ನಮ್ಮ ಅಂಬಾಳತ್ತಿನ ದಾಸನನ್ನು ಇವಳಿಗ 
ಮದುವೆ ಮಾಡಿಸುವ. ದಾಸ, ಮುದ್ಯನ ವೇಷಕಟ್ಟೆ ನಕ್ಷಿ ಗಡ್ಡ ಇಟ್ಟು ಇಲ್ಲಿಗೆ 
ಬರ್ತಿದ್ದಲ್ಲ, ನಮ್ಮನ್ನು ಹೆದ್ರಿಸ್ಲಿಕ್ಕ ಕಮಲ ಊರಲ್ಲಿರುವಾಗ ರಚ ಮಾಡಿ ಬರ್ಲಿಕ್ಕೆ 


82 ಬಾಲ್ಯದ ನೆನಪುಗಳು 


"ಅಯ್ಯೊ ಬೇಡ. ಬಾಯಲ್ಲಿ ನೀರುಳ್ಳಿ ವಾಸ್ನೆ ಇರೋ ಜನ ಅಲ್ವ? ದಾಸಣ್ಣನನ್ನು 
ಕರೆಸ್ಟೀಡ. ಅವರು ನೀರುಳ್ಳಿ ಸಾಂಬಾರಿನಲ್ಲಿ ಇಡ್ಲಿ ತಿಂದು ಇಲ್ಲಿಗೆ ಬಂದು ನನ್ನ 
ಹತ್ರಕ್ಕೆ ಬಾಯಿತಂದು ಮಾತಾಡ್ತಾರೆ. ನಂಗಾಗ ವಾಂತಿ ಬಂದಾಗಾಗ್ದದೆ. ನಂಗೆ 
ನೀರುಳ್ಳಿ ತಿನ್ನದವರು ಸಾಕು.' 

"ಹಾಗಾದ್ರ ನಿಂಗೆ ನಂಬೂರಿಯೋ ತಂಬ್ರಾನೋ ಆದ್ರೆ ಸಾಕು. ಅಲ್ವೆ? 

ಮೂಷಿಕಸ್ಟೀ ಮತ್ತೆಯೂ ಮೂಷಿಕಸ್ತ್ರೀಯಾಗಿಯೇ ಹುಟ್ಟಾಳೆ' ಅಜ್ಜಿ “ಹೇಳಿದಳು. 

ನಂಬೂದಿರಿ ಸಿಕ್ಬೇಕಿದ್ರೆ ಹೆಚ್ಚು ಮೂ ಹೋಗ್ಬೇಡ. ನಮ್ಮ ಕಾಟ್ಟುಮಾಡದಲ್ಲಿ 
ಹುಡುಕಿದ್ರೆ ಸಾಕು. ಹಳೆಯ ನೆಂಟರೂ... 

ಅಜ್ಜಿಯೂ ಮುತ್ತಜ್ಜಿಯೂ ಗಟ್ಟಿ A ನಗುತ್ತಿದರು. ಕೊನೆಗೆ ಅಜ್ಜಿ ಹೇಳಿದರು: 
"ಇವಳ್ಳಾ ವಾಗ ಬೆಳೆಯುವುದು ? 'ಬಾಯಿಗೆ ಬಂದದೆಲ್ಲ ಈ ಬೆಪ್ರಿಗೆ ಹಾಡಾಯ್ತು. 
ಬುದ್ಧಿಗೆ ಸಾಕಷ್ಟು ಬೆಳವಣಿಗೆಯಿಲ್ಲಾಂತ ನನಗೆ ಕೆಲವೊಮ್ಮೆ ತೋ ರಿಹೋಗ್ತದೆ. 
ಎಂಥದ್ದೆಲ್ಲ ಕೀಲಾಛೇಂತಿಲ್ಲ. "ಇವಳಿಗೆ ಒಳ್ಳೆಯದೆಂದ್ರೆ ಕಾನ್ವೆಂಟೇ. ಮಾಧವನ್‌ 
ನಾಯರ ಇಷ್ಟವೂ ನೆರವೇರಲಿ. ಇಲ್ಲಿದ್ರೆ ಪರಿಷ್ಕಾರ ಕಲಿಯೋದಿಲ್ಲಾ ೦ತಲ್ಪೆ ಆಕ್ಷೇಪ ?' 

"ನನಗೆ ಪರಿಷ್ಕಾರ ಕಲಿಸಿದ್ರೆ ನಾನಾಗ್ಗೆ ಸಾಯೇನೆ. ಮೇಲಿನ ವರಾಂದದಿಂದ ತೆಗ್ದು 
ಹಾರ್ತೆನೆ. ಆತಹತ್ಯೆ' 

_ "ಯಾರಿಂಥ ಮಾತನ್ನೆಲ್ಲ ಮಗೂಗೆ ಕಲಿಸ್ಟೋರು?' 

"ನಂಬಿಡಿ ಮೇಷ್ಟ್ರು' 

"ಆಯಿನಿಯ ನಂಬಿಡಿಯಾ? ಆ ಜನಕ್ಕೇನು ಹುಚ್ಚು ಹಿಡಿದಿದಾ, ಮಕ್ಕತ್ರ 
ಸಾಯ್ಲಿಕ್ಕೇಳ್ಳಿಕ್ಕೆ ೫ ಎಂಥೊಂದು ಮೇಷ್ಟವ. ಮಗೂಗೆ ಮನೇಲ್ಲಿ ಕಲ್ಲೋದೇ 
ಒಳ್ಳೇದು. 


ಮಾವನ ಲೈಬ್ರೇರಿಯಿಂದ ಮೊತ್ತಮೊದಲು ನಾನು ಓದಲೆಂದು ತೆಗೆದುಕೊಂಡ 
ಪುಸ್ತಕ "ಪಾವಂಜಳ್‌'. ಅಂದು ಆ ಕಥೆಯನ್ನು ಮೂರು ಸಂಪುಟಗಳಾಗಿ 
ಪ್ರಕಟಿಸಲಾಗಿತ್ತು. ನನಗೆ ಇಷ್ಟವಾಗುತ್ತಿದ್ದ ಭಾಗಗಳನ್ನಷ್ಟ ನಾನು ಒದುತ್ತಿದ್ದೆ. 
ಬಿಷಪ್ಪರ ಬೆಳ್ಳಿ ಸಾಮಗ್ರಿಗಳನ್ನು ಕದ್ದೂ ಕಥಾ ನಾಯಕ ಶಿಕ್ಷಿಸಲ್ಪಡದ್ದು ನನಗೆ 
ಸಂತೋಷ ನೀಡಿತು. ಕೋಸಳಿಗೆ ಗೊಂಬೆಮಗು ಸಿಕ್ಕಿದಾಗಲೂ ಆಮೇಲೆ 
ಮರಿಯಾಸ್‌ ಎಂಬ ಯುವಕ ಗಂಡನಾಗಿ ಸಿಕ್ಕಿದಾಗಲೂ ನಾನು ಅತಿ ಹೆಚ್ಚು 
ಸಂತೋಷಪಟ್ಟೆ. ಏಳು ವಯಸ್ಸಾಗಿದ್ದಾಗ "ಪಾವಂಜಳ್‌' ಕಾದಂಬರಿಯ ಒಂದು 
ಘಟನೆಯನ್ನು ನಾಟಕವನ್ನಾಗಿ ಮಾಡಿ ಎಪ್ಪೊನೈನಳ ಪಾತ್ರವನ್ನು ಅಭಿನಯಿಸಿದ್ದೆ. 
ತನಾದಿಯರ್‌ ದಂಪತಿಗಳ ದುಷ್ಟ ಮಗಳಾಗಿದ್ದಳಾಕೆ. ಅವಳ ಪಾತ್ರವನ್ನು 
ಅಭಿನಯಿಸುವ ತೀರ್ಮಾನದ ಬಗ್ಗೆ ಅಜ್ಜಿಯ ವಿರೋಧವಿತ್ತು. "ನಿಂಗೆ ಆ ಪಾತ್ರ 
ಎಳ್ಳಷ್ಟೂ ಹಿಡಿಸ್ಲಿಕ್ಕಿಲ್ಲ ಕಮ್ಲಾ' ಅಜ್ಜಿ ಗೊಣಗಿದ್ದರು. 

ಅಂಬಾಳತ್ತಿನ ಮನೆಯ ಹಾಗೂ ನಾಲಪ್ಪಾಟ್ಬಿನ ನಡುವೆಯಿದ್ದ 
ಹೊರಮನೆಯೊಂದರಲ್ಲಿ ನಾಟಕ ಅಭಿನಯಿಸಲಾಯಿತು. ಅದರ ಮಾಲಿಕರಾಗಿದ್ದ 


ಬಾಲ್ಯದ ನೆನಪುಗಳು 83 


ದಾಸಣ್ಣನೇ ನಾಟಕದ ನಿರ್ದೇಶಕರು. ಪ್ರೇಕ್ಷಕರಲ್ಲಿದ್ದ ಮಾವ ಅತಿ ಹೆಜ್ಜು 


ಸಂತುಷ್ಟರಾಗಿ ಕಂಡು ಬಂದರು. "ಪಾವಂಜಳ'ನ್ನು ಮಲಯಾಳಕ್ಕೆ ಭಾಷಾಂತರಿಸಿದ್ದು 
ದೊಡ್ಮ ಮಾವನಾಗಿದ್ದರು. ನನ್ನ ಹಾಗು ಅಣ್ಣನ ಅಭಿನಯ ನೈಪುಣ್ಯದ ಬಗ್ಗೆ ಮಾವ 
ಆ ದಿನ ರಾತ್ರಿ ತುಂಬಾ ಹೊತ್ತು ಹೊಗಳಿ ಮಾತನಾಡಿದರು. ನಾಟಕದಲ್ಲಿ 
ಅಭಿನಯಿಸಿದ್ದ ಉಳಿದ ಮಕ್ಕಳನ್ನು ಹೊಗಳಲಿಲ್ಲ. ಮಾವನವರಿಗೆ ನಾಲಪ್ಪಾಟ್ಟಿನ 
ಮಕ್ಕಳ ಬಗ್ಗೆ ಮಾತ್ರ ಆಸಕ್ತಿಯಿತ್ತು. ಉಳಿದ ಮನೆಗಳಲ್ಲಿ ಜನಿಸಿದ ಮಕ್ಕಳು 
ಪ್ರದರ್ಶಿಸಿದ ಅಭಿನಯಕ್ಕೆ ಅವರು ಬೆಲೆ ಕೊಡಲಿಲ್ಲ. ಆದ್ದರಿಂದಲೇ ಇರಲೇಕು, 
ಮಾವನೇ ನಮಗೆ ಜಡ್ತೂ ವಿಮರ್ಶಕರೂ, ವಿಧಿನಿರ್ಣಯಿಸುವುವವರೂ 
ಆಗಬೇಕಾಗಿ ಬಂದದ್ದು. ಕೈ ಬರಹದ ಮಾಸಪತ್ರಿಕೆ ಬರೆದು ಮುಗಿಯಬೇಕಿದ್ದರೆ ಆ 
ಕೂಡಲೇ ಅದನ್ನು ಮಾವನವರಿಗೆ ತೋರಿಸಿದವು. ಮಾವನನ್ನು ಮಾತ್ರ 
ಉದ್ದೇಶವಾಗಿಟ್ಟುಕೊಂಡು ನಾಟಕವನ್ನು ಅಭಿನಯಿಸಿದೆವು. ಒಮ್ಮೆಯಾದರೂ "ಇದು 
ಚೆನ್ನಾಗಿ ಆಗಲಿಲ್ಲ” ಎಂದು ಅವರು ಹೇಳಲಿಲ್ಲ. 
ಆದ್ದರಿಂದಲೇ ನಾವು ಆಯ್ಕೆಗೊಂಡ ಮಕ್ಕಳಂತೆ ನಮಗೆ ತೋರತೊಡಗಿದ್ದು. 
ಮುಂದೊಮ್ಮೆ ಉಳಿದವರಿಗೆ ಮಾರ್ಗದರ್ಶನ ಕೊಡುವ ಯೋಗ್ಯತೆಯುಳ್ಳವರಾಗಿ 
ಬೆಳೆಯುತ್ತೇವೆಂದು ನಾವು ನಂಬಿದ್ದೆವು. 
ನನಗೆ 'ಉಪದೇಶಿಸಲಿಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ಯಾರೂ ಪ್ರಯತ್ನಿಸಲಿಲ್ಲ. 
ಆದ್ದರಿಂದ ಸ್ವಂತ ಮನಃಸಾಕ್ಷಿಗೆ ಮಾತ್ರ ಉತ್ತರ ಹೇಳಬೇಕಾದವಳಾಗಿ ನಾನು ಬೆಳೆದೆ. 
ಯಾವುದು ತಪ್ಪು, ಸರಿಯಾವುದು ಎಂದು ಚೆನ್ನಾಗಿ ಅರ್ಥಮಾಡಿಕೊಳ್ಳಲಾಗದ 
ಒಂದು ಮನಸ್ಸಾಕ್ಸಿಯ ಒಡತಿ ನಾನಾಗಿದ್ದೆ. ಯಾವತ್ತೂ ಹೂನಗೆ ಬೀರುವ 
ಮನಸ್ಸಾಕ್ಸಿ,ಕ್ಟಮಿಸುವುದಕ್ಕೆ ತುಡಿಯುವ ಮನಸ್ಸಾಕ್ಷಿ. 
ನಮ್ಮ ನೆಂಟರವನಾದ ಯುವಕನೂ ಒಬ್ಬ ಯುವತಿಯೂ ಅನ್ಯೋನ್ಯ 
ತೋರತೊಡಗಿದ್ದ ಪ್ರೀತಿಯ ಬಗ್ಗೆ ಪರಸ್ಪರ ಮಾತನಾಡುತ್ತಿದ್ದುದನ್ನು ಆ ಕಾಲದಲ್ಲಿ 
ನಾನು ಕೇಳಿಸಿಕೊಳ್ಳುವ ಸಂದರ್ಭ ಬಂತು. ನಾನೂ ನನ್ನ ಗೆಳತಿಯೂ ನಿದ್ರಯನ್ನು 
ನಟಿಸುತ್ತಾ ಮಲಗಿದ್ದೆವು. ಆಗ ಕಿಟಕಿಯ ತಟ್ಟಿನಲ್ಲಿ ಕುಳಿತು ಆ ಯುವಕ ಅವಳನ್ನು 
ಕೇಳುತ್ತಿದ್ದ: 
"ನನ್ನಲ್ಲಿ ಪ್ರೀತಿಯುಂಟಾ?' 
"ಹೌದು.' 
"ಎಷ್ಟು ಪ್ರೀತಿಯುಂಟು ?' 
"ಹೇಳ್ಳಿಕ್ಕಾಗದಷ್ಟು ಪ್ರೀತಿಯುಂಟು." 
"ನಾನು ಕ ಓಡ್ಕೊಳ್ಳಿಯಾ 
"ಹಿಡ್ಕೂೊಳ್ಳಿ.' 
ಅಣ್ಣ -ನಲ್ಲದ UA ಹೇಳಲಿಕ್ಕಾಗದಷ್ಟು ಪ್ರೀತಿ ಉಕ್ಕುವ 
ತೇ ಎಂದು ನಾನು ನನ್ನಲ್ಲೆ ಅನೇಕ ಬಾರಿ 
ಜ್ಯ ನನ್ನನ್ನು ಪ್ರೀತಿಸಲಿಕ್ಕ ಓರ್ವ ಮನೋಹರ ಬಂದಾನೆ? ನನ್ನನ್ನು 
ಕೊಂಡಾಡು ವುದಕ್ಕೊಬ್ಬ ಮಜ್ಞೂ 


೮. 2 
ಗ್ದ 
| 
ಣ್ಳಾೆ 
1. 
ಗ 
ಟೆ 
a 
CL 
ಐ 
a 
al 
jae 
(್ರ 
4 

ಹ. 


84 ಬಾಲ್ಕದ ನೆನಪುಗಳು 


ಅಂದು ನಮ್ಮ ಗ್ರಾಮದಲ್ಲಿ ಸಿನಿಮಾ ಇರಲಿಲ್ಲ. ನಾಟಕವೂ ಇರಲಿಲ್ಲ. ಗಂಡಸರ 
ಏಕೈಕ ವಿನೋದವೆಂದರೆ ಹುಡುಗಿಯರನ್ನು ಬೇಟೆಯಾಡುವುದು ಮಾತ್ರವಾಗಿತ್ತು. 
ವರ್ಷಕ್ಕೊಮೆ ಯಾದರೂ ಗರ್ಭಿಣಿಯಾದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ 
ಹೆಣ್ಣು ಮಕ್ಕಳ ಬಗ್ಗೆ ಕೇಳುತ್ತಿದ್ದೆವು. ಕಿಬ್ಬೊಟ್ಟೆ ಉಬ್ಬಿದ ಹಣಗಳು ಬಾವಿಗಳಲ್ಲೂ 
ಕೆರೆಗಳಲ್ಲೂ ತೇಲಿ 'ಬಂದವು, ಬಿಳಿಚಿದ ನೃದಿಲೆ ಹೂಗಳಂತೆ. ಪುರುಷರ ಬೇಟೆ 
ಮುಂದುವರಿದಿದೆ. ಅವರನ್ನು ತಡಯುವುದಕ್ಕೆ ಯಾವ ಕಾನೂನೂ ಜಾರಿಗ 
ಬರಲಿಲ್ಲ. ಉಳಿದವರ ಕೆಲಸದಲ್ಲಿ ಯಾಕ ಮೂಗು ತೂರಬೇಕು ಎಂಬುದಾಗಿ 
ಕಲವರು ತಮಗೆ ತಾವೇ ಅಂದುಕೊಂಡರು. ಸತ್ತ ಹೆಣ್ಣು ನೀತಿಗೆಟ್ಟ ಹೆಣ್ಣು 
ಎಂಬುದು ಇನ್ನು ಕೆಲವರ ಅಂಬೋಣ. ಕೆಟ್ಟ ನಡತೆಯವರು ಸತ್ತರೆ ನಮಗೇನು 
ನಷ್ಟ? ಕೆಟ್ಟ ನಡತೆಯ ಗಂಡಂದಿರನ್ನೂ ಸೋದರರನ್ನೂ ಗಂಡಸರನ್ನೂ ಕೆಲವರು 
ಮೌನವಾಗಿ ಸಂರಕ್ಷಿಸುತ್ತಿದ್ದರು. ಕೊನೆಯಲ್ಲಿ ತಮ್ಮ ಹೆಣ್ಣು ಮಕ್ಕಳು ಆಕ್ರಮಣಕ್ಕೆ 
ಗುರಿಯಾದಾಗ ಅವರೂ ಗಂಟಲು ಬಿರಿದು ಅಳುತ್ತಿದ್ದರು. 

ಪುರುಷನ ಕಾಮಾಸಕ್ತಿ ಆ ಗ್ರಾಮದಲ್ಲಿ ವಿಷವಾಯುವಿನಂತೆ ಅಂತರಿಕ್ಷವನ್ನು 
ಮಲಿನಮಾಡಿತು. ಅದರ ಬಗ್ಗೆ ಯಾರೂ ಮಾತನಾಡಲಿಲ್ಲ. ಆದರೆ ಹುಡುಗಿಯರೂ 
ಕೂಡ ಅದರ ಬಗ್ಗ ಎಚ್ಚರವುಳ್ಳವರಾದರು. ದೇವಾಲಯಗಳಲ್ಲಿ ಅರಸಿನದಾರತಿ 
ಹಿಡಿದು ಪ್ರದಕ್ಷಿಣೆ ಬರುವ ಹತ್ತು ವಯಸ್ಸಿನ ಹೆಣ್ಣು ಮಕ್ಕಳ ಕಾಲ ಹೆಜ್ಜೆಗಳೂ 
ಅದರ ಸಾಮೀಪ್ಯದಿಂದ ನಡುಗುತ್ತಿದ್ದುವು. ತೊಟ್ಟಿಲಲ್ಲಿ ಅಂಗಾತ ಮಲಗಿದ್ದ 
ಕಂದಮ್ಮಗಳು ತಮ್ಮ ಮೇಲೆ ಬೀರುತ್ತಿದ್ದ ತೀವ್ರ ನೋಟ ಸಹಿಸಲಾಗದೆ 
ಬಾಯಿತೆರೆದು ಕಿರಿಚಿದವು. 

ಅದೊಂದು ನಿಕೃಷ್ಟ ಕಾಲಘಟ್ಟವಾಗಿತ್ತು. ಕೆಟ್ಟದ್ದು ಒಳ್ಳೆಯದರಂತೆ ಅಬ್ದಿನಯಿಸುವ 
ಕಾಲ. ಕಾಮಾಂಧರಾದವರು ರಾತ್ರಿಯಲ್ಲಿ ಹೆಣ್ಣು ಮಕ್ಕಳನ್ನು ಹುಡುಕಾಡುವ ಕಾಲ. 
ಪಾಪ ಪರಿಹಾರಕ್ಕಾಗಿ ನಿತ್ಯ ಪಾಪಿಗಳಾದವರು ಭಾಗವತ ಪಾರಾಯಣವನ್ನೂ 
ಅಯ್ಯಪ್ಪ ಕ್ರ ಪೂಜೆಯನ್ನೂ ಉದಯಾಸ್ತಮಾನ ಪೂಜೆಯನ್ನೂ ನಡ ಸುತ್ತಿದ್ದ ಕಾಲ. 
ಹಿಪ್ಪೋಕ್ರೆಸಿ ರಾಜದಂಡ ಎತ್ತಿದ ಕಾಲ. 

ಪಾಪ ನಿವಾರಣೆಗಾಗಿ ಸಿರಿವಂತರು ಆಗಿಂದಾಗ ಬಹು ಖರ್ಚು ಬರುವ ವಿಶೇಷ 
ಪೂಜೆಗಳನ್ನು ನಡೆಸುತ್ತಿದ್ದರು. ಒಂದು ಕೊಲೆ ನಡದರೆ ಅದೇ ವರ್ಷ ಒಂದು ವಿಶೇಷ 
ಜಾತ್ರೆ ನಡೆಯುತ್ತಿತ್ತು. ಹಾಗಿತ್ತು ಪರಿಸ್ಥಿತಿ. ಈ ರೀತಿಯ ವಿಶೇಷ ಪೂಜೆಗಳಿಂದ 
ಸಂಪಾದನೆ ಮಾಡುವ ಕೆಲವು ನಿಕೃಷ್ಟ ಜನರೂ ಆ ಊರಿನಲ್ಲಿ ಹೇರಳವಾಗಿದ್ದರು. 
ಅವರಿಗೆ ಪಾಪದ ವ್ಯಾಪಾರೀ ಬೆಲೆ ಎಷ್ಟಂದು ಗೊತ್ತಿತ್ತು. ಪಾಪ ಮಾಡಿದವರು 
ಮಾತ್ರವೇ ಪಾಪ ಪರಿಹಾರಕ್ಕಾಗಿ ವಿಶೇಷ ಪೂಜೆಗಳನ ನ್ನ "ಮಾಡಿಸುತ್ತಿದರೆಂಬುದು 
ಅವರಿಗಿಂತ ಹೆಚ್ಚು ಡೆ ಗ ಕ ಅಡು ಗ ಪದ: ಅವರು ಪಾಪ 


ಬಾಲ್ಯದ ನೆನಪುಗಳು 85 


ಅವರಲ್ಲಿ ಪ್ರತಿಯೊಬ್ಬರೂ ಉತ್ಸಾಹ ತೋರಿದರು. 

ಇಂದಿನ ನೈತಿಕ ವಾತಾವರಣದೊಂದಿಗೆ ತುಲನೆ ಮಾಡಿದರೆ ಅಂದಿನ ಕಾಲ 
ತೀರಕೆಟ್ಟ ಕಾಲವಾಗಿತ್ತೆಂದು ನಾನು ನಿಸ್ಸಂಕೋಚವಾಗಿ ಹೇಳಬಲ್ಲೆ. ಇಂದು 
ಕಾರ್ಮೋಡಗಳು ಹರಿದು ಹೋದ ನೀಲಾಕಾಶವನ್ನು ನಾನು ಕಾಣುತ್ತಿದ್ದೇನೆ. ಇಂದಿನ 
ಹೆಣ್ಣು ಮಕ್ಕಳು ಅದೃಷ್ಟವಂತೆಯರು. ಅವರನ್ನು ಅವಮಾನಿಸುವುದಕ್ಕೆ ಯಾವೊಬ್ಬ 
"ಸದಾಚಾರಿಗೂ' ಇಂದು ಧೈರ್ಯ ಬರಲಿಕ್ಕಿಲ್ಲ. ಕಾರಣ, ಈ ರಾಜ್ಯದಲ್ಲಿರುವ ಎಲ್ಲ 
ಯುವಕರೂ ಅವರ ರಕ್ಷಕರು, ಸೋದರರು. ಅವರಿಗೆ ಧನಬಲವಿರಲಿಕ್ಕಲ್ಲ, 
ಉದ್ಯೋಗವಿರಲಿಕ್ಕಲ್ಲ. ಆದರೆ, ಮೃಗಸದೃಶನಾದ ಒಬ್ಬನ ಕತ್ತು ಹಿಚುಕುವುದಕ್ಕೆ 
ಬೇಕಾದ ಶಕ್ತಿ ಅವರ ಕೈಗಳಿಗೆ ಕಂಡಿತವಾಗಿಯೂ ಇದ. 


ವಡೇಕರ ನಾರಾಯಣಿಯಮ್ಮ ಎಂಬ ಹೆಸರಿನ ತಂದೆಯ ಚಿಕ್ಕಮ್ಮ ಒಬ್ಬ ಆಳಿನ 
ಕೈಯಲ್ಲಿ ಒಂದು. ಬುಟ್ಟಿಯನ್ನೂ ಗಾಂಧಿಯ ಚಿತ್ರವಿದ್ದ ಗೋಣಿಚೀಲವನ್ನೂ 
ಹೊರಿಸಿಕೊಂಡು ನಾಲಪ್ರಾಟ್ಟಿಗೆ ಬಂದು ತಲುಪಿದ ಕೂಡಲೆ ಗಟ್ಟಿಯಾಗಿ ಕೇಳಿದರು: 

"ಎಲ್ಲಿ ನಮ್ಮ ಹಲ್ಲುಗಿಂಜೋ ಬೆಪ್ಪಿ?' 

ಹಲ್ಲುಗಿಂಜೋ ಬೆಪ್ಪಿ ಎಂಬ ಹೆಸರು ಚಿಕ್ಕಮ್ಮ ನನಗೆ ದಯಪಾಲಿಸಿದ್ದಾಗಿ 
ದುದರಿಂದ ಉಯ್ಯಾಲೆಯಾಟ ಬಿಟ್ಟು ನಾನು ತೆಂಕ ಕೋಣೆಗೆ ಓಡಿ ಬಂದೆ. 

ಚಿಕ್ಕಮ್ಮ ಆಯಾಸ ಪರಿಹಾರಕ್ಕಾಗಿ ಕೋಣೆಯ ಗೋಡೆಗೆ ಆತು 
ಕುಳಿತುಕೊಳ್ಳುತ್ತಿದ್ದರು. ನಿದ್ದೆ ಮಾಡುವಾಗ ಮಾತ್ರ ಮರೆಯಾಗುವ ಆ ಅಗಲವಾದ 
ಮಂದಹಾಸ ಮುಖ ತುಂಬ ತುಂಬಿರುತ್ತಿತ್ತು. ದೊಡ್ಡ ಹಲ್ಲುಗಳನ್ನು ಕಿತ್ತು ಹಾಕಿಸಿ 
ಡಾಕ್ಟರ್‌ ಕುರುವಿಳ ಎಂಬ ಡೆಂಟಿಸ್ಟ್‌ ಸಿದ್ಧಪಡಿಸಿಕೊಟ್ಟ ಚಿಕ್ಕ ಹಲ್ಲುಗಳನ್ನು ಅವರು 
ಬಾಯೊಳಗಿರಿಸಿಕೊಂಡಿದ್ದರು. ಅವರು ನಗುವಾಗಲೂ ಆ ಹಲ್ಲುಗಳು ಹೊರಗೆ 
ಕಾಣುತ್ತಿರಲಿಲ್ಲ. ಬೆಳ್ಳನೆ ದಪ್ಪಕ್ಕೆ ಭೀಮಾಕೃತಿಯುಳ್ಳ ಓರ್ವ ವೃದ್ಧೆ. ತೆಳ್ಳಗಿನ 
ಕೂದಲಿನೆಡೆಯಿಂದ ಬಿಳಿಯ ತಲೆಯೋಡು ಅಲ್ಲಲ್ಲಿ ಕಾಣಿಸುತ್ತಿತ್ತು. ಕೂದಲಗಂಟಿಗೆ 
ಶಕ್ತಿ ಬರಲೆಂದು ಜಿಂಕೆಯ ಕುಚ್ಚು ರೋಮ ಎಂಬುದಾಗಿ ಅವರು ಕರೆಯುವ ಒಂದು 
ಸಣ್ಣ ಚೌರಿಯನ್ನು ಚಿಕ್ಕಮ್ಮ ಉಪಯೋಗಿಸುತ್ತಿದ್ದರು. ಸ್ನಾನ ಮುಗಿಸಿ ಹೊರ 
ಚಾವಡಿಯ ಎಳೆಬಿಸಿಲಿನಲ್ಲಿ ಕುಳಿತುಕೊಳ್ಳುವಾಗಲೆಲ್ಲ ಆ ಚೌರಿಯನ್ನು ನೆಲದಲ್ಲಿ 


ಹರಡಿ ಬಿಸಿಲು : ತಾಗಿಸುತ್ತಿದ್ದುದು ಚಿಕ್ಕಮ್ಮನ ಅಭ್ಯಾಸ. ಅದಕ್ಕೆ ಜಿಂಕೆಯ 
ಪರಿಮಳವಿರಬಹುದೆಂದು ಭಾವಿಸಿ ಒಂದು ದಿನ ನಾನದನ್ನು ತೆಗೆದು ನನ್ನ ಮೂಗಿನ 
ಹತ್ತಿರ ಹಿಡಿದೆ. ಕರಿಮೆಣಸು ಸೇರಿಸಿ ಕಾಯಿಸಿದ ಎಳ್ಳೆಣ್ಣೆಯ ಪರಿಮಳ ಅದಕ್ಕಿತ್ತು. 
ಚಿಕ್ಕಮ್ಮನನ್ನು ಕಂಡಾಗ ನಾನದನ್ನೆಲ್ಲ ನೆನಪಿಸಿಕೊಂಡೆ. 


ಚಿಕ್ಕಮ್ಮನೊಂದಿಗೆ ಬಂದ ಬಾಲನ್‌ ಎಂಬ ಯುವಕನ ಹಲ್ಲುಗಳ ಅಸಾಮಾನ್ಯ 
ಉದ್ದ ನಿಮಿತ್ತವಾಗಿ ಆತ ೫ಖಿಸುವಾಗಲೂ ಸಂತೋಷದಿಂದ 
ನಗುತ್ತದ್ದಾನೆಂಬುದಾಗಿ ಜನಗಳಿಗೆ ತಪ್ಪು ಅಭಿಪ್ರಾಯ ್ಛನೀಡುತ್ತಿರುವಂಥ 


ಮುಖವುಳ್ಳೆ ಸಜ್ಜನ - ನನ್ನ ಕೈ ಹಿಡಿದು ನಿಜವಾಗಿಯೂ ಸಂತೋಷಪಟ್ಟು ನಕ್ಕ. 


86 ಬಾಲ್ಯದ ನೆನಪುಗಳು 


"ಗಮತ್ತಲ್ವಾ! ಯಾವಾಗ್ಲೂ ಉಯ್ಯಾಲೇಲಿ ಆಟ.... ಅಲ್ಲೆ ?' ಆತ ಕೇಳಿದ. 

"ಬುಟ್ಟಿಯಲ್ಲೇನಂತೆ?' ನಾನು ಕೇಳಿದೆ. 

"ಉಣ್ಣಿಯನ್ನೂ ಕರಿ. ಅವ ಬಂದ ಮೇಲೇನೆ ಇದನ್ನು ಬಿಚ್ಚೋದು. ಅಲ್ಲೀವರೆಗೆ 
ತಾಳ್ಮೆಯಿಂದ ಕೂತ್ಕೋ, ಹಲ್ಲುಗಿಂಜೋಳೆ' ಚಿಕ್ಕಮ್ಮ ಹೇಳಿದರು. 

"ಚಿಕ್ಕಮ್ಮ ಬಂದಿಯಾರೆ' ನಾನು ಗಟ್ಟಿಯಾಗಿ ಕೂಗಿ ಹೇಳಿದೆ. 

ಮುಖದ್ದಾರದಿಂದ ಮಾವನೂ ತೆಂಕ ಚಾವಡಿಯಿಂದ ಅಜ್ಜಿಯೂ ಮುತ್ತಜ್ಜಯೂ 
ಮೇಲಿನ ತೆಂಕಕೋಣೆಯಿಂದ ನನ್ನ ಚಿಕ್ಕಮ್ಮನೂ ಅಡುಗೆ ಮನೆಯಿಂದ 
ಅಡುಗೆಯವನೂ ಪಶ್ಚಿಮದ ಶಿತ್ರಿಲಿನಿಂದ ಕೆಲಸದವಳೂ ಬಂದು ಸೇರಿದರು. 

"ನಾನು ಕೂಗಿ ಹೇಳಿದ್ದಕ್ಕೆ ಅಷ್ಟು ಶಕ್ತಿಯಿತ್ತು. ಮುಖ ಚಾವಡಿಯ ಕಲಿಯುವ 
ಕೋಣೆಯಲ್ಲಿ ಕುಳಿತು ಸಮಾಜ ಶಾಸ್ತ್ರ ಕಲಿಯುತ್ತಿದ್ದ ಅಣ್ಣ ಮಾತ್ರ ಚಿಕ್ಕಮ್ಮನನ್ನು 
ಎದಿರುಗೊಳ್ಳುವುದಕ್ಕೆ ಬರಲಿಲ್ಲ. ಅದಕ್ಕೆ ಚಾಮಿ ಅಯ್ಯರ್‌ ಎಂಬ ಮಾಸ್ಟರ್‌ 
ಕಾರಣವಾಗಿದ್ದರು. ಮಾಸ್ಟರ್‌ ನಮಗೆ ಪ್ರತಿದಿನ ಟ್ಯೂಶನ್‌ ನೀಡುತ್ತಿದ್ದರು. ಅರ್ಧ 
ಗಂಟೆ ಹೊತ್ತು ಮಲೆಯಾಳದಲ್ಲಿ ಎರಡೊಂದ್ಲಿ ಎರಡು ಎರಡೆರಡ್ಲಿ ನಾಲ್ಕು ಅಂತೆಲ್ಲ 
ನನ್ನಿಂದ ಬಾಯಿಪಾಠ ಹೇಳಿಸಿ ಮಾಸ್ಟರ್‌ ಹೇಳುತ್ತಿದ್ದರು: "ಅಮ್ಮಿಹೋಗಿ ಆಡಿಕೊಳ್ಳಿ. 
ನಾನು ಮೋಹನ್‌ಗೆ ಕಲಿಸ್ತೇನೆ.' 

"ನಾರಾಯಣ್ಯಮ್ಮ ಯಾವಾಗ ಹೊರಟದ್ದು?' ಮಾವ ಕೇಳಿದರು. 
ಗುರುವಾಯೂರಿನಿಂದ ಕಾಲ್ನಡಿಗೆಯಲ್ಲಿ ಬರುತ್ತಾರೆಂಬ ವಿವರ ಎಲ್ಲರಿಗೂ 
ಗೊತ್ತಿತ್ತು. ಒಂಬತ್ತು ಗಂಟೆಗೆ ನಾಲಪ್ಪಾಟ್ಟಿಗೆ ತಲುಪಬೇಕಿದ್ದರೆ ಎಳು ಗಂಟೆಗಾದರೂ 
ವಡೇಕರ ಬಿಡಬೇಕೆಂಬುದು ಎಲ್ಲರಿಗೂ ಗೊತ್ತು. ಹಾಗಿದ್ದೂ ಶಿಷ್ಟಾಚಾರಕ್ಕೋಸ್ಕರ 
ಚಿಕ್ಕಮ್ಮನನ್ನುಮಾವ ಮಾತ್ರವಲ್ಲ, ಎಲ್ಲರೂ ವಿಚಾರಿಸುವವರೆ'. 

"ಯಾವಾಗ ಹೊರಟಿರಿ?' 

"ಬೆಳಿಬೆಳಿಗ್ಗೆ ದೇವಸ್ಥಾನಕ್ಕೋಗಿ ಕೈಮುಗಿದು ನೆಟ್ಟಗೆ ಈ ಕಡೆ ಹೊರಡ್ಬೇಕೂಂತ 
ಗ್ರಯಿಸಿದ್ದು. ಆದ್ರೆ ಆಗ್ಲಿಲ್ಲ. ಮಿಂದು ಬರ್ಬೆಕಿದ್ರ ಎಚ್ಚುಮಿ ಕಾಫೀ ಇಡ್ಲಿ ತಂದಿಟ್ಟು. 
ಚಿಕ್ಕಮ್ಮ ಬರಿಹೊಟ್ಟೆಗೆ ಆರು ಮೈಲು ನಡೀಬಾರ್ದೂ....೦ತ ಅವಳ ತರ್ಕ. ಅಷ್ಟಲ್ಲ 
ಇವ ಕಾಪಿ ಕುಡೀಲಿಕ್ಕೆ ಶುರು ಮಾಡೇ ಬಿಟ್ಟ. ಇವ ಅಷ್ಟು ಬೇಗ ಏಳೋವ್ನಲ್ಲಲ್ಲ? 
ಕೂತ ಪೆಟ್ಟಿಗೆ ಎಂಟಿಡ್ಲಿ ಗುಳುಂ ಮಾಡಿದ. ಎಂತ ಹೇಳೋದು, ನಾವು ವಾರಿಯತ್ತಿನ 
ಮೆಟ್ಲು ತಲುಪಬೇಕಿದ್ರೆ ಗಂಟೆ ಏಳಾಯ್ತು. ಆ ಡೇವಿಡ್‌ ಡಾಕ್ಟ್ರು ನಡೀಲಿಕ್ಕೆ 
ಹೋಗಿದ್ರು.” "ಗಂಟೆಷ್ಟಾಯ್ತು ಡೇವಿಡೇ'ಂತ ನಾ ಕೇಳಿದೆ. ವಾಚು ನೋಡಿ ಅವ 
ಹೇಳಿದ, ನಾರಾಯಣ್ಯಮ್ಮೇ, ಗಂಟೆ ಏಳಾಯ್ತು. ಇಷ್ಟೊತ್ತಿಗೆ ನಿಮ್ಮದಿದೆಲ್ಲಿಗೆ 
ಸವಾರಿ? -ನಾಯೇಳಿದೆ, ನಿಮಗೆಲ್ಲ ಸರ್ಕೀಟೊಡೀಬೋದಾದ್ರೆ ನಂಗೂ 
ಒಡೀಬಾರ್ದಾ? ನ ಸ್ತ್ರೀ ಸ್ವಾತಂತ್ರ್ಯಮರ್ಹತೀಂತೆಲ್ಲ ನಾನ್ನಂಬ್ಲಿಕ್ಕಿಲ್ಲ.' ಆಗ ಅವ 
ಹೇಳಿದ - "ನಾರಾಯಣ್ಯಮೈ ಅದು ನಿಮನ್ನು ಕಂಡ್ರೇನ ಗೊತ್ತಾಗ್ತದೆ.' 

ಹಟ ಪ ಹನಿ 

ಎಲ್ಲರೂ ಜೋರು ಜೋರಾಗಿ ನಕ್ಕರು. 
ಉಣ್ಣಿಮಾಯೇ, ಅಂಬಾಳತ್ತಿಗೋಗಿಯೇಳು, ವಡೇಕರೇಂದ ನಾರಾಯಣ್ಮಮ 


ಬಾಲ್ಯದ ನೆನಪುಗಳು 87 


ಬಂದ್ಯಾರೇಂತ' ಅಜ್ಜಿ ಹೇಳಿದರು. ಅಂಬಾಳತ್ತಿನ ಮನೆಯಲ್ಲೂ ಪ್ರಾಯದವರೂ 
ಮಕ್ಕಳೂ ಚಿಕ್ಕಮ್ಮನ ಬರುವಿಕೆಯನ್ನು ನಮ್ಮ ಹಾಗೆಯೇ ಕಾತರತೆಯಿಂದ 
ನಿರೀಕ್ಷಿಸುತ್ತಿದ್ದರು. ಅವರು ಪುನ್ನಯೂರ್‌ಕುಳದಲ್ಲಿ ಒಂದು ವಾರ ತಂಗಿದ್ದಾಗ ನಮ್ಮ 
ನೆಂಟರಿಗೆ, ನಮಗೆ, ಕೆಲಸದವರಿಗೆ ಎಲ್ಲರಿಗೂ ಒಂದು ಉತ್ಸವವಿದ್ದ ಹಾಗೆ. ಚಿಕ್ಕಮ್ಮ 
ಅಂಬಾಳತ್ತಿನ ಉಣ್ಣಿಯಣ್ಣನನ್ನು ನಿಂಬೆ ಮೊಯ್ದೂಂತಲೂ ಮಾರಾತ್ತಾಟ್ಟಿನ 
ತಮ್ಮನನ್ನು ಹೂಚೆಂಡು ಎಂತಲೂ ಕರೆದರು. 

"ನಾರಾಯಣ್ಯಮ್ಮ ಬಂದರೆ ನಾಟಕ, ಚಾಕ್ಕಾರ್‌ಕೂತ್ತ್‌ ಒಟ್ಟಗೇ ನೋಡಿದ 
ಹಾಗಾಗ್ದದೆ'. ಅಂಬಾಳತ್ತಿನ ಗುರಿಕಾರರಾದ ಕೇಶುವಣ್ಣ ಒಮ್ಮೆ ಹೇಳಿದ್ದರು. 
ಚಿಕ್ಕಮನಿಗೆ ಉಳಿದವರನ್ನು ಅನುಕರಿಸಿ ನಡೆಯೋದಕ್ಕೂ ಮಾತನಾಡೋದಕ್ಕೂ 
ಗೊತ್ತಿತ್ತು. ತನ್ನ ಬಲದ ಹೆಗಲಿನ ಮೇಲಿನಿಂದ ಭೂತ ಒಳಗೆ ಪ್ರವೇಶಿಸಿತು ಎಂದು 
ನಂಬಿದ್ದ ಹುಚ್ಚಿಯಂತೆಯೂ ಹಾವುಗೋವಿಂದನ ಹಾಗೆಯೂ ಕೊಳತ್ತಾಪುಳ್ಳಿ 
ನಂಬೂದಿರಿಯಂತೆಯೂ ಚಿಕ್ಕಮ್ಮ ನಮಗಾಗಿ ಅನುಕರಿಸಿ ತೋರಿಸಿದರು. 

ಆಮೇಲೆ ಎಷ್ಟೋ ವರ್ಷಗಳ ನಂತರ "ನಗುವ ಬುದ್ಧ' ಎಂಬುದಾಗಿ ಪ್ರಸಿದ್ಧಿ 
ಪಡೆದ ಪ್ರತಿಮೆಯನ್ನು ಕಂಡಾಗ ಅದಕ್ಕೂ ಚಿಕ್ಕಮನಿಗೂ ಆಕೃತಿಸಾಮ್ಯ 
ಉಂಟೆಂಬುದಾಗಿ ನನಗೆ ತಿಳಿದು ಬಂತು. ಆ ಬುದ್ಧನ ದೋಣಿಯ ಹಾಗಿರುವ 
ಮುಗುಳ್ನಗೆಯೇ ಚಿಕ್ಕಮ್ಮನ ಊದಿದ ಮುಖವನ್ನು ಯಾವತ್ತೂ 
ಅಲಂಕರಿಸುತ್ತಿದ್ದುದು. | 

ಚಿಕ್ಕಮ್ಮ ನೆಂಟರಾಗಿ ಬಂದರೆ ನಾನೂ ಅಜ್ಜಿಯೂ ನಡುಕೋಣೆ ತೆರವು ಮಾಡಿ 
ಉತ್ತರದ ಕೋಣೆಯಲ್ಲಿ ಮಲಗುತ್ತಿದ್ದೆವು. ಅದಕ್ಕೆ ಕಾರಣವಿತ್ತು. ನಡುವಿನ 
ಕೊಣೆಯ ಮೂತ್ರದ ದಿಣ್ಣೆಗೆ ಮಾತ್ರ ಚಿಕ್ಕಮ್ಮನನ್ನು ಆದರಿಸುವ ಶಕ್ತಿಯೂ 
ಎಸ್ತಾರವೂ ಇದ್ದುದು. ಚಿಕ್ಕಮನಿಗಾದರೆ ರಾತ್ರಿ ಹತ್ತು ಸಲವಾದರೂ ಮೂತ್ರ 
ಮಾಡಬೇಕು. ಚಿಕ್ಕಮ್ಮ ಅಲ್ಲಿ ಉಳಿದುಕೊಳ್ಳುತ್ತಿದ್ದಾಗ ರಾತ್ರಿಯಲ್ಲಿ ಯಾವಾಗ ನನಗೆ 
ಎಚ್ಚರವಾದರೂ ಹತ್ತಿರದ ಕೋಣೆಯಿಂದ ಚೆಂಬಿನ ಪಾತ್ರೆಗೆ ಗಿಂಡಿ ಮುಳುಗಿಸುವ 
ಶಬ್ದ ಕೇಳಿಸುತ್ತಿತ್ತು. ರಜಾ ದಿನಗಳಿಲ್ಲದ ಫ್ಯಾಕ್ಟರಿಯಂತಿದ್ದರು ಚಿಕ್ಕಮ್ಮ ಹಗಲಿಡೀ 
ಬಾಕಿಯಿದ್ದೋರನ್ನು ಬಾಯಿತುಂಬಾ ನಗಾಡಿಸುವುದು, ರಾತ್ರಿಯಿಡೀ ಮೂತ್ರ 
ಮಾಡುತ್ತ ಪಾಠಿಗೆ ನೀರರೆಯುವುದು. ಹಾಗಿದ್ದೂ ನೋಡಲು ಅವರು 
ಆರೋಗ್ಯವತಿಯಾಗಿದ್ದರು. ಚಿಕ್ಕಮ್ಮ ನಿತ್ಯವೂ ಬಿಳಿ ಉಡುತ್ತಿದ್ದರು. ಯಾವತ್ತೂ 
ಗಂಜಿ, ನೀಲ ಹಾಕಿ ಒಗೆದ ಮುಂಡನ್ನೂ ಶಾಲನ್ನೂ ಬಿಳಿಯ ರವಿಕೆಯನ್ನೂ ಅವರು 
ಧರಿಸುತ್ತಿದ್ದರು. ಹಸಿರು ಅಂಚಿನ ಶಾಲೆಂದರೆ ಚಿಕ್ಕಮ್ಮನಿಗೆ ಇಷ್ಟ. ಅವರ 
ಮುಂಡುಗಳಿಗೆ ಸಾಂಬ್ರಾಣಿ ಹೊತ್ತಿಸಿದಾಗಿನ ಹೊಗೆಯ ಪರಿಮಳವಿರುತ್ತಿತ್ತು. ನಾನು 
ಆ ಪರಿಮಳವನ್ನು ಆಘ್ರಾಣಸುವುದಕ್ಕಾಗಿ ಅವರ ಮಡಿಲೇರಿ ಕುಳಿತು ನನ್ನ 


ಮುಖವನ್ನು ಅವರ ಎದೆಯಲ್ಲಿ ಹುದುಗಿಸುತ್ತಿದ್ದೆ. ಆಗ ಚಿಕ್ಕಮ್ಮ ನನ್ನ ಮುಖವನ್ನು 
ತನ್ನ ದಪ್ಪನೆಯ ಮೊಲೆಗಳೆಡೆಯಲ್ಲಿ ಅದುಮುತ್ತಲೂ ವಾತ್ಸಲ್ಯಭರಿತರಾಗಿ ನನ್ನ 


ನೀ ದೊಡ್ಡೋಳಾದ್ರ ನಮ್ಮ ಅಪ್ಪುಣ್ಣಿಯನ್ನು ಮದ್ರೆ ಮಾಡ್ಲೇಕು' ಅವರು ಒಮೆ 


ಟ್ರ 


88 ಬಾಲ್ಯದ ನೆನಪುಗಳು 


ಹೇಳಿದರು: "ಅಪ್ಪನತ್ರ ಹಠಹಿಡೀಬೇಕು. ನಂಗೆ ಅಪ್ಪು ಣ್ಣ ಗಂಡನಾದ್ರೆ ಸಾಕೂಂತ.' 
ನಾನಾವ ಅಭಿಪ್ರಾಯವನ್ನೂ ಹೇಳಲಿಲ್ಲ. ಅಪ್ಪು ಣ್ಣಿಯಣ್ಣ ತಂದೆಯ ಏಕ 

ಸಹೋದರಿಯ ಏಕೈಕ ಪುತ್ರನಾಗಿದ್ದ. ಅವರನ್ನು ಚಿಕ್ಕಮ್ಮ. ತನ್ನ ಮಗನಂತೆ 

ನೋಡಿಕೊಳ್ಳುತ್ತಿದ್ದುದಷ್ಟೇ ಅಲ್ಲ ಅಗಾಧವಾಗಿ ಪ್ರೀತಿಸುತ್ತಿದ್ದರು ಕೂಡ. 

"ಯಾಕೆ ನೀನೇನೂ ಮಾತಾಡ್ಲಿಲ್ಲ? ನಿನಗೆ ಅಪ್ಪುಣ್ಣಿಯಣ್ಣನನ್ನು ಮದ್ವೆ 
ಮಾಡಿಕೊಳ್ಳಿಕ್ಕೆ ಇಷ್ಟ ಇಲ್ಲೆ ?' ಚಿಕ್ಕಮ್ಮ ಕೇಳಿದರು. 

"ನನಗೆ ಹತ್ತು ವಯಸ್ಸಾಗಲಿ. ಆಮೇಲೆ ಮದ್ವೆ. ಅಷ್ಟೊತ್ತಿಗೆ ಅಪ್ಪುಣ್ಣಿಯಣ್ಣ 
ಬೇರೆ ಯಾರನ್ನಾದ್ರೂ ಮದ್ವೆ ಮಾಡ್ಕೊಂಡಿರ್ತಾರೆ' ನಾನು ಹೇಳಿದೆ. 

"ಇದು ನೋಡಿದ ಹಾಗಲ್ಲಾಯ್ತಾ ಬಾಲ' ಚಿಕ್ಕಮ್ಮಬಾಲನನ್ನು ಕರೆದು ಹೇಳಿದರು: 
"ಇದು ಭಯಂಕರ ಆಸಾಮಿ ಆಯ್ತಾ. 

ಬಾಲನ್‌ ನಕ್ಕ. ಬಾಲನ ಕೆಲಸವೆಂದರೆ ಚಿಕ್ಕಮ್ಮ ಹೇಳಿದ್ದಕ್ಕೆ ನಗುವುದೂ ಅವರನ್ನು 
ಹಿಂಬಾಲಿಸುವುದಷ್ಟೇ ಆಗಿತ್ತು. ಆ ಔದಾರ್ಯಕ್ಕೆ ಪ್ರತಿಫಲವಾಗಿ ತಾನು 
ಯಾವತ್ತಾದರೂ ಕುಟ್ಟನ ಹತ್ತಿರ ಹೇಳಿ ಕಲ್ಕತ್ತಾದಲ್ಲಿ ಒಂದು ಕೆಲಸ ತೆಗಿಸಿಕೊಡುವ 
ಎಂದು ಚಿಕ್ಕಮ್ಮ ಆಶ್ವಾಸನೆ ಕೊಟ್ಟಿದ್ದರು. 

"ಕಲ್ಕತ್ತಾದ ಕೆಲಸದ ವಿಚಾರ 'ಎಲ್ಲಿಗ್ದಂತು ?' ಅಜ್ಜಿ ಒಂದು ದಿವಸ ಬಾಲನಲ್ಲಿ 
ಕೇಳಿದರು. ಚಿಕ್ಕಮ್ಮ ಸ್ನಾನಕ್ಕೆ ಹೋಗಿದ್ದರು. ಆದ್ದರಿಂದ ಮನಸ್ಸು ಬಿಚ್ಚಿ 
ಮಾತನಾಡುವುದಕ್ಕೆ ಬಾಲನಿಗೆ ಒಂದು ಅವಕಾಶ ಸಿಕ್ಕಿ ತು. 

"ಆ ಕೆಲ್ಲ ಸಿಗ್ಗಹುದೂಂತ ನಂಗಂತೂ ಏನೂ ವಿಶ್ವಾಸಿಲ್ಲ. ಚಿಕ್ಕಮ್ಮೋರು ಹೇಳಿದ್ರೆ 
ಕುಟ್ಟಣ್ಣೋರು ಕೇಳ್ಯಾರೂಂತಾನೂ ನಂಗೆ ನಂಬಿಕೆಯಿಲ್ಲ. ಆದ್ರೂ ಚಿಕ್ಕಮ್ಮೋರನ್ನು 
ಬಿಟ್ಟೋಗ್ಲಿಕ್ಕೆ ನಂಗ್ಯಾಂ'ಕೋ ಆಗೋದಿಲ್ಲ. ನನ್ನ ಸ್ವಂತ ಅಮನಿಗೆ ನನ್ನತ್ರ ಇಷ್ಟು 
ಪ್ರೀತಿಯಿರ್ಲಿಕ್ಕಿಲ್ಲ. ಈ ಚಿಕ್ಕಮ್ಮೋರ ಕಾಲಕಳೀದೆ ನಂಗೆ ವಡೇಕರ ಬಿಟ್ರೋಗ್ಲಿಕ್ಕೆ 
ಆಗ್ಲಿಕ್ಕಿಲ್ಲ. ಅಷ್ಟೇ ನಂಗೆ ಹೇಳ್ಳಿಕ್ಕಿರೋದು.' 

ದುಃಖ ಪ್ರಕಟಿಸುವಾಗಲೂ ಬಾಲನ ಹಲ್ಲುಗಳು ಬೆಳಗಿ ನಕ್ಕವು. ಆ ದೃಶ್ಯ ನನ್ನನ್ನು 
ವಿಶೇಷವಾಗಿ ಆಕರ್ಷಿಸಿತು. ಸೌಂದರ್ಯಕ್ಕಿರುವ ಆಕರ್ಷಣ ಶಕ್ತಿ ವಿರೂಪಕ್ಕೂ 
ಉಂಟೆಂಬುದಾಗಿ ಅಂದೇ ನಾನರಿತುಕೊಂಡದ್ದು. 

ಚಿಕ್ಕಮ್ಮ ಅಂದೂ ಫಲಾಹಾರದ ಬುಟ್ಟಿಯೊಂದಿಗೇ ಬಂದಿದ್ದರು. ನನ್ನ ಅಣ್ಣನ 
ಟ್ಯೂಶನ್‌ ಮುಗಿದು ಮಾಷ್ಟು ಹೊರಡುವ ಸಿದ್ಧತೆ ಮಾಡುತ್ತಿದ್ದಾಗ ಚಿಕ್ಕಮ್ಮ ಕೂಗಿ 
ಹೇಳಿದ್ರು: 

"ಮಾಷ್ಟೇ ಅಲ್ಲಿ ನಿಲ್ಲಿ. ನಿಮ್ಗೆ ನಾನೊಂದು ಸಂಗತಿ ತಂದ್ಯೇನೆ'. 

ಮಾಷ್ಟು ತನ್ನ ಮೂಗು" ಹಿಂಡಿ, ಕೈಯನ್ನು ಮುಖಮನೆಯ ಗೋಡೆಗೆ ಒರಸಿ 
ಚಿಕ್ಕಮ್ಮನನ್ನು ನೋಡಿ ಮುಗುಳ್ನಕ್ಕರು. 

ಚಿಕ್ಕಮ್ಮ ಒಂದು ಚಿಕ್ಕ ಪೂಟ್ಟಣ ತೆಗದು ಮಾಷ್ಠಿಗ ಕೂಟ್ಟರು. ಅವರು 
ಚಿಕ್ಕಮ್ಮನನ್ನು ಮುಟ್ಟದೇನೆ ಅದನ್ನು ಸ್ವೀಕರಿಸಿದರು. ಅದನ್ನು ಆ ಕಡೆ ಈ ಕಡೆ 
ತಿರುಗಿಸಿ ನೋಡಿದ "ಮೇಲೆ ಮಾ ಉತ್ಸಾಹದೊಂದಿಗೆ ತಲೆ ಅಲುಗಿಸಿದರು. 

"ನನಗೆ ಹೇಳಿದ ಉಡುಗೊರೇನೆ' ಅವರು ಹೇಳಿದರು. 


ಬಾಲ್ಕದ ನೆನಪುಗಳು 89 


"ಪರೀಕ್ಷಿಸಿ ನೋಡಿ' ಚಿಕ್ಕಮ್ಮ ಮಾಷ್ಟಿಗೆ ಹೇಳಿದರು. "ನಿಂತ ನಿಲುವಿಗೇ 
ನೂರೊಂದು ಸಲ ಸೀನ್ಹಿಕ್ಕುಂಟು.' 

ಮಾಷ್ಟ್ಟು ಪೊಟ್ಟಣ ತೆರೆದರು. `ಒಂದು ಚಿಟಿಕೆ ಹುಡಿ ತೆಗೆದು ಗತ ತ್ತು 
ಕೂಡಲೆ ಆವರು ಭಯಂಕರ ಶಬ್ದದೊಂದಿಗೆ ಸೀನತೊಡಗಿದರು. ಸೀನಿನೊಂದಿಗೆ 
ಅವರ ಮುಖ. ಕೆಂಪಾಗತೊಡಗಿತು. ಅವರು ಸೀನುತ್ತ ಸೀನುತ್ತ ಸತ್ರೇ 
ಹೋಗಬಹುದೆಂದೂ ನಾನು ಹೆದರಿದೆ. ಚಿಕ್ಕಮ್ಮ ಗೋಡೆಗೆ ಆತು ಕುಳಿತು ಮಾಷ್ಟ್ರು 
ಪ್ರತಿಬಾರಿಯೂ ತಲೆಕೆಳಹಾಕುವುದೂ ಮೇಲೆತುವುದೂ ನೋಡುತ್ತ ತಲೆಕುಲುಕಿ 
ನಕ್ಕರು. | 

"ಸಾಕಾಯ್ತಾ ಮಾಷ್‌ಷೇ' ಅವರು ಕೇಳಿದರು. 

"ಸಾಕಾಯ್ತು ನಾರಾಣ್ಮಮ್ಮೇ, ಸಾಕಾಯ್ತು. ಇದೆಂಥ ಹುಡಿಯಪ್ಪಾ! ಇದಕ್ಕೆ..... 
(ಸೀನು).... ಶಕ್ತಿ ಜಾಸ್ತಿಯುಂಟಲ್ಲಾ. ಒಳ್ಳೆ ಮೆಣಸು ಹುಡಿಮಾಡಿ ಅದನ್ನೇ ಎಳೆದ 
ಹಾಗೆ' ಮಾಷ್ಟ್ರು ಬೆವರುತ್ತ ಹೇಳಿದರು. 

“ಇದು ಊರಿ ವ್ಯಾಪಾರಿಚೆಟ್ಟಿಗಳು ಉಪಯೋಗಿಸೋ ಹುಡಿ. ಅವಕ್ಕೆ ಇದ್ರ ಶಕ್ತಿ 
ಸಹಿಸ್ಲಿಕ್ಕಾಗ್ರದೆ. ಮಾಷಿಗೆ ಸುಸ್ತಾಯ್ತಾ? ಸ್ವಲ್ಪ ಮಜ್ಜಿಗೆ ಕುಡೀತೀರಾ ”' 

"ಬೇಡ. ನಾನಿನ್ನು ಮಠಕ್ಕ ಹೋಗಿ ಏನಾದ್ರೂ ತಿನ್ನೇನೆ' ಮಾಷ್ಟ್ರು ಹೇಳಿದ್ರು. 

ಅವರು ಹೋದ ಮೇಲೆ ನಾನೂ ಅಣ್ಣನೂ ಬುಟ್ಟಿಯಲ್ಲದ್ದ ವಸ ಸ್ತುಗಳನ್ನು ಒಂದು 
ಹುಲ್ಲು ಚಾಪೆಯಲ್ಲಿ ಬಿಡಿಸಿಟ್ಟೆವು. ದೊಡ್ಡ ಕಣ್ಣುಳ್ಳ ಚಕ್ಕುಲಿಯೂ "ಅಮ್ಮಂದಿರು 
ತಯಾರಿಸಿದ ಲಡ್ಡೂ, ಖರ್ಜೂರವೂ, ಹೊದಳೂ, ನೈಯಪ್ಪವೂ, ಗಂಧದ 
ಉಂಡೆಗಳೂ ಅದರಲ್ಲಿದ್ದುವು. ಗಂಧದ ಉಂಡೆಗಳನ್ನು ಒಂದೊಂದಾಗಿ ಚಿಕ್ಕಮ್ಮನೇ 
ವಿತರಣೆ ಮಾಡಿದರು. ನನ್ನ ಚಿಕ್ಕಮನಿಗೂ ಅತ್ತೆಗೂ ಮಾವನ ಅಮನಿಗೂ 
ಒಂದೊಂದು ಸಿಕ್ಕಿತು. ಕೊನೆಗೆ ತನ್ನ ಸೊಂಟದ ಮಡಿಕೆ ಬಿಡಿಸಿ ಒಂದು ಚಿಕ್ಕ ಕಪ್ಪಗಿನ 
ವಸ್ತುವನ್ನು ಅವರು ನನ್ನೆಡೆಗೆ ಚಾಚಿದರು. ಒಳ್ಳೆ ಕಾಡಿಗೆ ಆಯ್ತಾ. ಸಾಣೆಗೆ ತಿಕ್ಕಿ 
ಕಣ್ಣಿಗೆ ಹಚ್ಚಬೇಕು. ಕಣ್ಣು ಚಂದ ಕಾಣ್ತದೆ'. 

ಅದನ್ನು ಅಡಿಮೇಲು. ಮಾಡಿ ನೋಡಿದಾಗ ಅದರಲ್ಲಿ ಬಿಳಿ ಬಣ್ಣದ 
ರೇಖೆಗಳಿದ್ದುದಾಗಿ ಕಂಡು ಬಂತು. ಅಂದು ಸಾಯಂಕಾಲ ಅಂಬಾಳತ್ತಿನ ಅಂಗಳದಲ್ಲಿ 
ಆಡುತ್ತಿದ್ದಾಗ ಪ್ರಸನ್ನೆಯ ತಂದೆ ಕುಂಜುಣ್ಣಿಯಣ್ಣ ನನ್ನನ್ನು ಕರೆದು ಹೇಳಿದರು: 

"ನಾರಾಯಣ್ಯವ ಮ್ಹನಿನಗೆ ಕಾಡಿಗೆ ಕೊಟ್ರೂಂತ ಪ್ರಸನ್ನ ಹೇಳಿದ್ದು. ಅದನ್ನು ಕಣ್ಣಿಗೆ 
ಹಚ್‌ಬಾರ್ದು, ಆಯ್ತಾ, ಅದು ವಿಷ. ರಕ್ತದಲ್ಲಿ ) ಸೇರಿದ್ರ ನೀ ಮಲಗಿದಲ್ಲೇ ಆಗಿಬಿಡಿ'. 

ಆಮೇಲೆ ನಾನು ಆ ಕಾಡಿಗಕಲ್ಲನ್ನು ಉಪಯೋ ಗಿಸಲಿಲ್ಲ. ಅಣ್ಣ ಸ್ಟಾಂಪುಗಳೂ, 
ನಾಣ್ಕಗಳೂ, ಗೋಲಿಗಳೂ ಶೇಖರಿಸಿಡುತ್ತಿ ಸು ಮರದ ಪೆಟ್ಟಿಗೆಯಲ್ಲಿ ಆ ಕಲ್ಲು 
ಉಪಯೋಗಶೂನ್ಯ ವಾಗಿ ಬಿದ್ದಿತ್ತು. 

ನನಗ ಎಂಟು ವಯಸ್ಸಾಗಿದ್ದಾಗ ಚಿಕ್ಕಮ್ಮ ರೋಗಿಷ್ಠಯಾಗಿ ವಡೇಕರ ತಂಕ 
ಕೋಣೆಯಲ್ಲಿ ಮ ಲಗಿದ್ದರು. ಒಮ್ಮ ತ್ರಿಚೂರಿನ ಬೋರ್ಡಿಂಗಿಗೆ ಹೋಗುವ 
ದಾರಿಯಲ್ಲಿ ನಾನು ವಡೇಕರಗ ಹೋದೆ. ತಂಕಕೋಣೆಯಿಂದ ಭಯಂಕರವಾದ 
ಆರ್ತದ್ದನಿ ಕೇಳಿ ನಾನು ಹೆದರಿ ನಡುಗಿದೆ. ಬಾಲನ್‌ ತಲೆ ಹೊರಕ್ಕೆ ಹಾಕಿ ಹೇಳಿದ: 


90 : ಬಾಲ್ಯದ ನೆನಪುಗಳು 


"ಅಮ್ಮಿ ಹೆದರ್ಬೇಡ. ಚಿಕ್ಕಮ್ಮ ಹೊಟ್ಟೇಂದ ಹೋಗದೆ ಮೂರು ದಿವಸಾಯ್ತು. 
ಮಲಗಿ ಬೊಬ್ಬೆ ಹಾಕೋದು! ನೋವಿಂದ ರಾತ್ರಿ ಹಗಲೂ ನಿದ್ರಯಿಲ್ಲ.' 

ನಾನು ತಂದೆಯ ಸೋದರಿಯ ಹಿಂದೆ ಅವಿತೆ. 

"ಚಿಕ್ಕಮನ್ನ ನೋಡ್ಬೇಡ್ವೆ ?' ಬಾಲನ್‌ ಕೇಳಿದ. 

ನನ್ನ ಕಾಲುಗಳು ಕಂಗಾಲಾದಂತೆ ನನಗೆ ತೋರಿತು. ನನ್ನ ಅಂಗೈ ಬೆವರಿತು. 
"ಅವಳನ್ನೊಮ್ಮೆ ಇಲ್ಲಿ ಕರ್ಕೊಂಡು ಬರ್ತೀಯಾ ಬಾಲ' ಚಿಕ್ಕಮ್ಮ ಓರ್ವ ಗಂಡಸಿನ 
ಸ್ವರದಲ್ಲಿ ಆಜ್ಞಾಪಿಸಿದರು. 

"ನಾ ಚಿಕ್ಕಮ್ಮನ್ನ ನೋಡೋದಿಲ್ಲ' ನಾನು ಹೇಳಿದೆ. 


ಜ್ವರ ಪ್ರಾರಂಭವಾದ ಐದೋ ಆರೋ ದಿವಸಗಳಲ್ಲಿ ನನ್ನ ಮುಖದಲ್ಲಿ ಶರೀರದಲ್ಲಿ 
ಕೆಂಪು ಬೊಟ್ಟಗಳು ಕಾಣಿಸಿಕೊಳತೊಡಗಿದಾಗ ಆದಷ್ಟು ಬೇಗ ನನ್ನನ್ನು ಊರಿಗೆ 
ಕೊಂಡು ಹೋಗಿ ಬಿಡಲು ಮದರ್‌ ಸುಪೀರಿಯರ್‌ ಪೊನ್ನಮ್ಮೆಗೆ ಹೇಳಿದರು. 
ಬೋರ್ಡಿಂಗ್‌ನ ನನ್ನ ಕೋ! ಯಲ್ಲಿ ಇನ್ನೂ ಮೂವರು ಹುಡುಗಿಯರಿದ್ದರು. 
ಅವರಿಗೂ ಅಸೌಖ್ಯ ಬಾಧಿಸುವ ಸಾಧ್ಯತೆಯಿದ್ದುದರಿಂದ ನನ್ನನ್ನು ಮನೆಗೆ 
ಕಳುಹಿಸುವುದು ಅತ್ಯಂತ ತುರ್ತಾದ ಅಗತ್ಯವಾಗಿತ್ತು. ಶಾರದೆ ಒಂದು ಓರೆಂಜ್‌ 
ಸಾಟಿನ್‌ ರಿಬ್ಬನಿನಿಂದ ನನ್ನ ಕೂದಲನ್ನು ಅದುಮಿ ಕಟ್ಟಿದಳು. ಮೀನಾಕ್ಷಿ ನನ್ನ 
ಮುಖಕ್ಕೆ ದಪ್ಪಕ್ಕೆ ಪೌಡರನ್ನೂ ಮೆತ್ತಿದಳು. 

ದಡಾರದ ಜ್ವರ. ಹೆದರ್ಕೋಬೇಡ ಹುಡುಗೀ' ಏಲಿ ಹೇಳಿದಳು. 

ಪೂನ್ನಮ್ಮ ಗಂಜಿಯೂ ನೀಲವೂ ಹಾಕಿದ ಒಗೆದ ಪಂಚೆ ಉಂಟುಕೊಂಡರು. 
ತನ್ನ ಊದಿದ ಕೆನ್ನೆಗಳನ್ನು ಚಿವುಟಿ ಇನ್ನಷ್ಟು ಕೆಂಪು ಮಾಡಿದರು. ಮದರ್‌ ಕೊಟ್ಟ 
ರೂಪ್ಭಾಯನ್ನು ಮಡಿಲಲ್ಲಿ ಸಿಕ್ಕಿಸಿದರು. 

"ಬಾ ಹುಡ್ಗೀ, ನಾವು ಬಸ್ಸು ಹಿಡಿಯುವಾ' ಅವರು ಹೇಳಿದರು. 

ಬಸ್‌ಸ್ಟ್ಯಾಂಡಿಗೆ ತಲುಪಬೇಕಿದ್ದರೆ ಎಲ್ಲರೂ ಪೂನ್ನಮ್ಮಯನ್ನು ಕುತೂಹಲದಿಂದ 
ನೋಡಿದರು. 

"ಕಾನ್ವೆಂಟಿಂದ ಬರೋದಾ ?' ಒಬ್ಬಾತ ಕೇಳಿದ. 

"ಅದು ಗೊತ್ತಾಗಿ ನಿಂಗೇನಾಗ್ಬೇಕು?' 

ಪೊನ್ನಮ್ಮ ಒಂದು ಮರು ಪ್ರಶ್ನೆ ಹಾಕಿದಳು. ಡ್ರೈವರ್‌ಗಳು ನಕ್ಕರು. ಒಬ್ಬಾತ 
ರಸ್ತೆಗೆ ಮುಖ ಮಾಡಿ ವಿಚಿತ್ರವಾಗಿ ವೀಳ್ಯ ಜಗಿದು ಉಗುಳಿದ. 

"ಎದುರ್ಗಡೇಂದ ಹತ್ರಿಕೊಳ್ಳಿ ತಂಗೀ - ಹಿಂದಿಡೀ ಹೆಣ್ಣುಚ್ಚರು - ಸಮಾಧಾನ 
ಸಿಗ್ಗಿಕ್ಕಿಲೆ ಡ್ರೈವರ್‌ ಹೇಳಿದರು. 

ಪೂನ್ನಮ್ಮೆ ನನ್ನನ್ನೂ ಎಳೆದು ಹತ್ತಿಸಿಕೊಂಡು ಡ್ರೈವರ ಎಡಭಾಗದಲ್ಲಿ ಕುಳಿತರು. 

"ಮಡ್ಲಲ್ಲಿ ತಲೆ ಇಟ್ಕೋ ಮಗೂ' ಅವರು ಹೇಳಿದರು. ಗಂಜಿ ಪಸೆಯ ಪರಿಮಳ 
ನನಗೆ ಹಿತವೆನಿಸಿತು. 

"ನೋಡೋದಕ್ಕೆ ಚೆಂದಿರುವ ಹುಡುಗೇರನ್ನು ಕಂಡ್ರ ಈ ಹೆಣ್ಣುಚ್ಚರು ನೋಡಿ 


ಬಾಲ್ಯದ ನನಪುಗಳು 9] 


ರಕ್ತಕುಡೀತಾರೆ - ನನ್ನತ್ರಕ್ಕೆ ಸರ್ದು ಕೂತ್ಕೊಳ್ಳಿ' ಡ್ರೈವರ್‌ ಹೇಳಿದ. 

"ಬೇಡ ನಾಯಿಲ್ಲೇ ಕೂತ್ಕೊಲ್ಲೇನೆ' ಪೊನ್ನಮ್ಮ. ಬಾಗಿಲಿನ ಹತ್ತಿರಕ್ಕೆ ಸ್ವಲ್ಪ 
ವಾಲಿಕೊಂಡು ಕುಳಿತರು. ಡ್ರೈವರ, ಪೊನ್ನಮ್ಮೆಯ ಮಧ್ಯದಲ್ಲಿ ನಾನು. 

"ಏನಿದ್ರ ಮುಖದಲ್ಲೆಲ್ಲ? ದಡಾರ, ಸಿಡುಬು, ನರುಕೋಟ್ಸೆ ಎಲ್ಲ ಆದ್ರೆ ಬಸ್ನಲ್ಲಿ 
ಕೊಂಡೋಗ್ಸಾರ್ದಾಯ್ತಾ. ರೂಲಿರೋದು ಆಗೇ. ನಿಜ ಹೇಳಿ. ಈ ಮಗೂಗೆ 
ದಡಾರಲ್ವೆ ?' 
"ನನ್ನ "ದೇವ್ರೇ, ಎಂತ ನೀವೇಳೋದು ? ಅದಕ್ಕೆ ದಡಾರೇನೂ ಇಲ್ಲ. ಅದ್ರ ಬಣ್ಣ, 
ಒಳ್ಳೆ ಬಣ್ಣ. ಕೆಂಪ್ಕೆಂಪಿದ್ದಾಳೆ. ಈಗ ಬಿಸ್ಸು ತಾಗಿ 'ಇನ್ನಷ ಷ್ಟು ಕೆಂಪಾದ್ಲು.' 

"ಮಗೂಗೆ ತಲೆನೋವು. ಮಲಕ್ಕೋಮ್ಮ ನನ್ನ ಮಡ್ಲ ಲ್ಲಿ ತಲೆಯಿಟ್ಟು ಮಲಕ್ಕೊ. 
ಕುನ್ನಂಕುಳ ಬಂದಾಗ ಕರೀತೇನೆ.' 

ಕುನ್ನುಂಕುಳದಿಂದ ಒಂದು ಟ್ಯಾಕ್ಸಿ ಕರೆದು ಪೊನ್ನಮ್ಮೆ ನನ್ನನ್ನು ಅದರಲ್ಲಿ 
ಕೂರಿಸಿದರು. ಕುನ್ನಂಕುಳದ ಒಂದೇ ಒಂದು ಟ್ಯಾಕ್ಸಿ ಕುರುವಾನ್‌ನ ಕಾರು. ಆತ 
ಕಂಡ ಕೂಡಲೆ ಹೇಳಿದ, "ಅರೆ, ಇದು ನಮ್ಮ ನಾಲಪ್ಪಾಟ್ರಿನ ಹುಡ್ಗಿಯಲ್ವ?' ನಿನ್ನೆ 
ನಾನು ನಿಮ್ಮ ಅಣ್ಣನ್ನು ಮನೇಕ್ಕೊಂಡೋಗಿ ಬಿಟ್ಟದ್ಧಪ್ಪೆ. ಅಣ್ಣಂಗೂ ಮುಖದಲ್ಲೆಲ್ಲ 
ದಡಾರ ಎದ್ದಿದೆ.' 

ಆಗ ನನ್ನಣ್ಣ ಕುನ್ನಂಕುಳದಲ್ಲಿ ಇದ್ದುಕೊಂಡು ಕಲಿಯುತ್ತಿದ್ದ. ನಮಗಿಬ್ಬರಿಗೂ 
ಯಾವ ರೋಗವಾದರೂ ಒಂದೇ ಸಮಯಕ್ಕೆ ಬರುತ್ತಿತ್ತು. ಆದ್ದರಿಂದ ನನಗೆ 
ಅಚ್ಚರಿಯೆನಿಸಲಿಲ್ಲ. | 

ಕರುವಾನ್‌ ತನ್ನ ಕನ್ನಡಕವನ್ನು ಟವಲಿನಿಂದ ಉಜ್ಜಿದ. ಆಮೇಲೆ ಕಾರಿನ ಗಾಜನ್ನು 
ಅದೇ ಟವೆಲಿನಿಂದ ಉಜ್ಜಿದ. 

"ಹೋಗ್ತಾ ಮಗೂ. ಸಂಜೆಯಾಗ್ಬೇಕಿದ್ರೆ ಮನಗೆ ತಲುಪಿ ಸುವಾಯ್ತಾ.' 

ಪೊನ್ನಮ್ಮೆಯ ಕೈಗಳಲ್ಲಿ ನಾನು. ವಿಶ್ರಮಿಸಿದೆ. ಕಾರಿನ ಬೋನೆಟ್‌ ತೆರೆದು 
ಕರುವಾನ್‌ ಒಂದು ಮಿಂಚಿನ ಪರಿಶೋಧನೆ ನಡೆಸಿದ. ಬಳಿಕ ತನ್ನ ಸೀಟಿಗೆ ಮರಳಿದ. 

"ಷಾಟಾಯ್ತು, ಕಾರು ಹಾಟಾಯ್ತು' ಆತ ಹಿಂದಕ್ಕೆ ನೋಡಿ ನಗುತ್ತ ಹೇಳಿದ. 
ಆತನ ಹಲ್ಲುಗಳು ವೀಳ್ಯದ "ಕರೆ' ನಿಮಿತ್ತವಾಗಿ ಕಪ್ಪು ಹಿಡಿದಿತ್ತು. 

ಅಂದು ಕುನ್ನಂಕುಳದಿಂದ ಪುನ್ನಯೂರ್‌ಕುಳಕ್ಕೆ ರಸ್ತೆಯಿರಲಿಲ್ಲ. ತೆಂಗಿನ 
ತೋಟಗಳೊಳಗಿಂದ ಕಾರು ಹೋಯಿತು, ಬಹು ನಿಧಾನ, ನಾಲಪ್ಪಾಟ್ಟಿಗೆ 
ತಲುಪಿದಾಗ ಕಾರು ಭಾರೀ ಸದ್ದು ಮಾಡುತ್ತ ನಿಂತಿತು. ಶಬ್ದ ಮುಂದುವರಿಯಿತು. 

“ಷಾಟು ಮಾಡೋದೇ ಕಷ್ಟ. ನಿಲ್ಲಿದ್ರೆ ಮತ್ತೆ ಷಾಟು ಮಾಡೋದು ಕಷ್ಟ' 
ಕರುವಾನ್‌ ಹೇಳಿದ. « } 

ಪೊನ್ನಮ್ಮ ತನ್ನ ಬಟ್ಟೆಯನ್ನು ಕೊಡವುತ್ತ ಇಳಿದು ನಡೆದರು. ರೆಕ್ಕೆ ಬಿಡಿಸಿದ 
ಬಿಳಿಯ ಪಾರಿವಾಳದಂತೆ. ಅವರ ಸೌಂದರ್ಯವನ್ನು ತನ್ನ ಕಣ್ಣುಗಳ ಮೂಲಕ 
ಆಸ್ವಾದಿಸುತ್ತಿದ್ದ ಟ್ಯಾಕ್ಸಿ ಡ್ರೈವರನ ಬಗ್ಗೆ ನನಗೆ ಮಚ್ಚುಗೆಯೆನಿಸಿತು. ನಾನು 
ಪೊನ್ನಮ್ಮಯ ಕೈಬೆರಳಲ್ಲಿ ನೇತುಕೂಂಡೆ. 

ದೊಡ್ಡ ಮಾವ ಚಾವಡಿಯಿಂದ ಎದ್ದು ಬಂದರು. 


92 ಬಾಲ್ಯದ ನೆನಪುಗಳು 


"ಅಮ್ಮಿಯಾ? ಏನಾಯ್ತು?” ಅಜ್ಜಿ ಕಾರಿನ ಹತ್ತಿರಕ್ಕೆ ಓಡಿ ಬಂದರು. ಅಜ್ಜಿಯ 
ಮುಖ ಬಿಳಿಚಿತು. | 

"ಹೆದರ್ಲಿಕ್ಕೇನಿಲ್ಲಾಯ್ತಾ? ಮಗೂಗೆ ದಡಾರದ ಜ್ವರ?” ಪೊನ್ನಮ್ಮ ಹೇಳಿದರು. 

"ಉಣ್ಣಿಯೂ ಬಂದಿಯಾನೆ' ಅಜ್ಜಿ ಹೇಳಿದರು. ಅವರು ನನ್ನನ್ನು ಹತ್ತಿರಕ್ಕೆ 
ಸೆಳೆದರು. ನನ್ನ ಫ್ರಾಕ್‌ ಎತ್ತಿ ಶರೀರ ಪರಿಶೋಧಿಸಿದರು. 

"ಸಾರವಿಲ್ಲ, ಆಯ್ತಾ?' ಅವರು ಹೇಳಿದರು. 

"ಹೆದರ್ಲಿಕ್ಕೆಂತದೂ ಇಲ್ಲ. 

“ಯಾರೂಂತ... ಗೊತ್ತಾಗ್ಲಿಲ್ಲ” ಅಜ್ಜಿ ಹೇಳಿದರು. 

"ನನ್ನೆಸ್ರು ಪೊನ್ನಮ್ಮ ನಾನು ಕಾನ್ವೆಂಟಲ್ಲೇ ಇರೋಳು. ಮಕ್ಸಿಗೆ ಹೊಲಿಗೆ ಕಲಿಸ್ಟೇನೆ. 
ನನ್ನತ್ರ ಮದರ್‌ ಹೇಳಿದ್ರು, ಮಗೂನ್ನ ಕರ್ಕೊಂಡೋಗಿ ಬಿಟ್ಟುಬಾಂತ. ನಾನೀ 
ಕಾರ್ನಲ್ಲೆ ಕುನ್ನಂಕುಳಕ್ಕೆ ವಾಪಾಸೋಗ್ಯೇನೆ.' 

"ಬೇಡ. ರಾತ್ರಿ ಇಲ್ಲೇ ಕಳೀಬೋದು. ಬೆಳಿಗ್ಗೆ ಹೋಗೋದೇ ಸೌಕರ್ಯ.' 

"ತೆಂಕ ಮೂಲೆಯಲ್ಲಿ ಮುತ್ತಜ್ಜಿಯಂದಿರೂ ಚಿಕ್ಕಮ್ಮನೂ ಹುಲ್ಲು ಚಾಪೆಗಳಲ್ಲಿ 
ಕುಳಿತುಕೊಂಡಿದ್ದರು. ಪೊನ್ನಮ್ಮೆಗೆ ಚಿಕ್ಕಮ್ಮನ ಕೋಣೆಯಲ್ಲಿ ಮಲ್ಕೊಳ್ಳುವುದಕ್ಕೆ 
ಅಜ್ಜಿ ಹೇಳಿದರು. 

"ನಂಗೊಂದಕ್ಕೆ ಹೋಗ್ಬೇಕು. 

ಅವರಿಗೆ ಎಲ್ಲಿಗೆ ಹೋಗಬೇಕಾಗಿತ್ತೆಂಬುದು ಚಿಕ್ಕಮನಿಗೆ ಅರ್ಥವಾಗಲಿಲ್ಲ. ಅವರ 
ಭಾಷೆ ನಾಲಪ್ಪಾಟ್ಟಿನವರಿಗೆ ವಿಚಿತ್ರವೆನಿಸಿತು. ಪೊನ್ನಮ್ಮೆ ತನ್ನ ಕೂದಲ ಗಂಟನ್ನು 
ಬಿಡಿಸಿದಾಗ ಅದರ ಸೌಂದರ್ಯ ಕಂಡು ಎಲ್ಲರೂ ಆಶ್ಚರ್ಯಪಟ್ಟರು. 
ಎಲಿಯಜಾಟ್ಟಿನ ಅರಮನೆಯೊಳಗಿನ ತಂಬುರಾಟ್ರಿಯವರಿಗೂ ಪೊನ್ನಮ್ಮೆಯ 
ಕೂದಲಿಂತೆ ಮನೋಹರವಾದ ಕೂದಲು ಇದ್ದಿರಲಿಕ್ಕಿಲ್ಲ ಎಂದು ಆಮೇಲೆ ಅಜ್ಜಿ 
ಪ್ರಸ್ತಾಪಿಸಿದರು. ಕೂದಲಿಗೆ ಜಾತಿಯೂ ಮತವೂ ಬಾಧಕವಲ್ಲ ಎಂದು ಅಜ್ಜಿಯ 
ಅಮ್ಮನಾದ ಮುತ್ತಜ್ಜಿ ಹೇಳಿದರ್ಕು 

"ಬಾರೀ ಒಂದು ಅದ್ಭುತವೇ! ಅಜ್ಜಿ ಹೇಳಿದರು. 

"ಆ ಚೈನಿನಲ್ಲಿ ತೂಗೋ ಶಿಲುಬೆ ಕಂಡಾಗ್ಲೇ ಕ್ರಿಸ್ಕಾನಿ ಹುಡ್ಗೀಂತ ಗೊತ್ತಾದ್ದು. 
ಒಳ್ಳೆ ಮುಖಶ್ರೀ. ನಾಯರಿಕ್ಟೇಕೂಂತ ನಾ ಗ್ರಯಿಸಿದ್ದೆ' ಮುತ್ತಜ್ಜಿ ಹೇಳಿದರು. 


"ಮದ್ವೆ ಹುಡಗಿ ಬಂದ್ಳೂ, ಮದ್ವೆ ಹುಡ್ಗೀ' ಮಧ್ಯಾಹ್ನದ ನಿದ್ದೆಯಿಂದ ಆ ಮಾತುಗಳು 
ನನ್ನನ್ನು ತಟ್ಟಿ ಎಚ್ಚರಿಸಿದುವು. ಯಾರಾ ಮಾತನ್ನುಚ್ಚರಿಸಿದ್ದು? ಕೆಲಸದವಳಾ? 
ಉತ್ತರದ ಕೊ:ಣೆಯ ಕಿಟಕಿಯಿಂದ ನಾನು ಅಂಗಳದ ಕಡೆ ನೋಡಿದೆ. ದೊಡ್ಡ 
ಮಾವಿನ ಕೆಳಗ ಮೂರು ಕಲ್ಲುಗಳ ಮೇಲಿಟ್ಟ ಚೆಂಬು ಪಾತ್ರೆಯಿಂದ ಹೊಗೆ 
"ಹೊಮ್ಮುತ್ತಿತ್ತು. ಭತ್ತ ಬೇಯಿಸುವ ಚೆಂಬು ಪಾತ್ರೆಯದು. ಅದರ ಬಲಕ್ಕೆ ಬಾಗಿದ 
ಹಲಸಿನ ಹತ್ತಿರ ಎಂಟೋ ಒಂಬತ್ತೋ ಹೆಂಗಸರು ಸಾಲು ಸಾಲಾಗಿ ನಿಂತಿದ್ದರು. 
ಅವರ ಮಧ್ಯದಲ್ಲಿ ಹಳದಿ ರೇಷ್ಮೆ ಸೀರೆಯನ್ನು ಮೊಣಕಾಲಿಗಿಂತ ಮೇಲೆ 


ಬಾಲ್ಯದ ನೆನಪುಗಳು 93 


ಸುತ್ತಿಕೊಂಡು ಓರ್ವ ಯುವತಿ ನಿಂತಿದ್ದಳು. ತಲೆಯಲ್ಲಿ ಬಾಡತೊಡಗಿದ್ದ 
ಮಲ್ಲಗೆಮಾಲೆಯೂ ಕೆನ್ನೆಯಲ್ಲಿ ಕಾಡಿಗೆಯ ಕುರುಹುಗಳೂ ಇದ್ದ ಓರ್ವ ವಧು. 

"ಚಿಕ್ಕ ತಂಬ್ರಾಟ್ಯೋರಿಗೆ ಮದ್ವೆ ಹುಡ್ಗಿ ಇಷ್ಟುಯ್ತಾ?' ವಳ್ಳಿ ಕೇಳಿದಳು. ನಾನು 
ಬೇಗಬೇಗ ಮಾಳಿಗೆ ಮೆಟ್ಟಲಿಳಿದು ಉತ್ತರದ ಚಾವಡಿಗೆ ಬಂದೆ. 

"ಚಿಕ್ಕ ತಂಬ್ರಾಟ್ಯೋರಿಗೆ ಮದ್ದೆ ಹುಡ್ಗಿ ಇಷ್ಟಾಯ್ತಾ?' ವಳ್ಳಿ ಮತ್ತೊಮ್ಮೆ 
ಕೇಳಿದಳು. 

ವಧು ಭ್ರಮಿತಳಾಗಿ ನನ್ನ ಮುಖವನ್ನು ನೋಡಿದಳು. ಅಂಚಿನಲ್ಲಿ ಹೂಗಳನ್ನು 
ಹೊಲಿದು ಸೇರಿಸಿದ್ದ ಕರವಸ್ತ್ರವನ್ನು ಅವಳು ತನ್ನ ಕೈಬೆರಳುಗಳಿಂದ ಬರಿದೇ. 
ಹೊಸಕುತ್ತಿದ್ದಳು. 

"ಮದುಮಗಳ ಹೆಸರೆಂತ?' ನಾನು ಕೇಳಿದೆ. 

ವಳ್ಳಿ ತನ್ನ ಬಾಯಲ್ಲಿದ್ದ ಕೆಂಪು ಮಿಶ್ರಣವನ್ನು ಹಿತ್ತಿಲಲ್ಲಿ ಬೆಳೆದುನಿಂತಿದ್ದ 
ನಾಚಿಕೆಮುಳ್ಳಿನ ಗಿಡಗಳ ಮೇಲೆ ಉಗುಳಿದಳು. 

"ಲಚ್ಚುಮೀಂತ ಎಸ್ರು' ವಳ್ಳಿ ಹೇಳಿದಳು. 

"ಹೆಸ್ರೊಳ್ಳೆ ಉಂಟು' ಮುತ್ತಜ್ಜಿ ಹೇಳಿದರು. ವಳ್ಳಿಯ ಹಿರಿಯ ಮಗ ಅಂದು 
ಕೊಲಂಬೋದ ಒಂದು ಎಸ್ಬೇಟಿನಲ್ಲಿ ಕೆಲಸ ಮಾಡುತ್ತಿದ್ದ. ಅಂಜಕಾಳನ್‌ ಎಂಬ 
ರಹಸ್ಯ ಹೆಸರಿದ್ದ ಕುಂಜುಕುಟ್ಟನ್‌. ಮಾಂಬುಳ್ಳಿಕೃಷ್ಣನ ತಂದೆಯ ಹೆಸರು 
ಅಂಜಕಾಳನ್‌ ಎಂದಾಗಿತ್ತು. ಕೊಲಂಬೋದ ಉದ್ಯೋಗ ನಿಮಿತ್ರವಾಗಿಯೇ 
ಇರಬೇಕು, ನಗರವಾಸನೆಯುಳ್ಳ ಹುಡುಗಿ ಮಗನ ಹೆಂಡತಿಯಾಗಿ ವಳ್ಳಿಗೆ ಲಭಿಸಿದ್ದು 
ಎಂಬುದಾಗಿ ಚಿಕ್ಕಮ್ಮ ಅಭಿಪ್ರಾಯಪಟ್ಟರು. ಕ 

'ನೀನವಳನ್ನು ನೋಯಿಸ್ಟಾರ್ದಾಯ್ತಾ ವಳ್ಳಿ' ಮುತ್ತಜ್ಜಿ ಹೇಳಿದರು. 

"ಯಾಕೆ ದೊಡ್ಡ ತಂಬ್ರಾಟ್ಯೋರು ಹಾಗ್ಕೇಳೋದು?' 

"ನಿನ್ನ ಸ್ವಭಾವ ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದಾನೇ ಹೇಳಿದ್ದು'' 

ಜೊತೆಗೆ ಬಂದಿದ್ದ ಹೆಂಗಸರು ಕೈಬೆರಳುಗಳಿಂದ ಬಾಯಿ ಮುಚ್ಚಿ ನಕ್ಕರು. ವಳ್ಳಿ 
ಅದೊಂದು ಸಮಯಕಳೆಯೋ ಮಾತೆಂಬಂತೆ ಗಣಿಸಿ ಅವರೊಂದಿಗೆ ತಾನೂ 
ನಕ್ಕಳು. ಸಾಧಾರಣವಾಗಿ ವಳ್ಳಿ ತನ್ನ ವಿಶಾಲವಾದ ಎದೆಯನ್ನು ಮುಚ್ಚುವ ಕ್ರಮವಿಲ್ಲ. 
ಅವತ್ತೊಂದು ಮೈಯೊರಸುವ ವಸ್ತ್ರವನ್ನು ಹೆಗಲಿಗೆ ನೇತು ಹಾಕಿದ್ದಳು. ಅದರ 
ಹಾಸುಹೊಕ್ಕುಗಳೆಡೆಯಿಂದ ಅವಳ ಚಿನ್ನದಪದಕ, ಮೇಘಪಟಲಗಳ ನಡುವಣ 
ಪೂರ್ಣಚಂದ್ರನಂತೆ ಹೊಳೆಯುತ್ತಿತ್ತು. ಅವಳ ಮೂಗುತಿಯಲ್ಲಿ ಆರ್ದ್ರಾನಕ್ಷತ್ರದಂತೆ 
ಉಬ್ಬದ ಒಂದು ಕಲ್ಲಿತ್ತು. ಬಿಸಿಲಿಗೆ ಅದು ಥಳಥಳಿಸಿತು. 

ಅತ್ತಿಗೆಯ ಗಮನವನ್ನು ಸೆಳೆಯುವುದಕ್ಕಾಗಿಯೆಂಬಂತೆ ಅಂಜಕಾಳನ್‌ನ 
ಚಿಕ್ಕತಮ್ಮಂದಿರು ಒಂಟಿ ಕಾಲಿನಲ್ಲಿ ಮಾವಿನ ಮರಕ್ಕೆ ಸುತ್ತು ಬರುವುದೂ ತೆಂಗಿನ 
ಮರಕ್ಕ ಹತ್ತಲೆಳಸುವುದೂ ಮಾಡುತ್ತಿ ದರು. | 

“ರಾಗವಾ... ಪ್ರಬಾಕರಾ.... ನಿಲ್ರೋ ಒಂದು ಮೂಲೇಲಿ, ನಾಯಿ ಮಕ್ಕೆ - 
ತಂಗೀಗತ್ತಿ ಕಾಲ್ಕುರೀಬೇಡಿ' ವಳ್ಳಿ ಮುಷ್ಠಿಬಿಗಿದು ತನ್ನ ಹಣೆಗೇ ಚಚ್ಚಿಕೊಳ್ಳುತ್ತ ಕೂಗಿ 
ಹೇಳಿದಳು. 


94 ಬಾಲ್ಯದ ನೆನಪುಗಳು 


ಪತಿಯ ಸಹೋದರರ ಕಸರತ್ತುಗಳನ್ನು ಲಕ್ಷ್ಮಿ ಕಡೆಗಣ್ಣಿನಿಂದ ನೋಡಿದಳು. 

"ಊಟಾಯ್ತಾ?' ಅಜ್ಜಿ ಕೇಳಿದರು. 

"ಇಲ್ಲಿಲ್ಲ. ನಾನ್ನೆಟ್ಟಗೆ ಇಲ್ಲಿಗೇ ಕರ್ಕೊಂಬಂದೆ. ಮದ್ವೆ ಹುಡ್ಗೀನ್ನು ನೋಡ್ಲಿಕ್ಕೆ 
ಚಿಕ್ಕತಂಬ್ರಾಟಿಯೋರು ಕಾದಿರ್ಬೋದೂಂತ ನಂಗೊತ್ತಿತ್ತು' ವಳ್ಳಿ ಹೇಳಿದಳು. 

ಅಜ್ಜಿ ಎರಡು ಸಪೂರ ಅಂಚಿನ ಮುಂಡುಗಳನ್ನು ವಧುವಿಗೆ ಉಡುಗೊರೆ 
ನೀಡಿದರು. ಆ ಮುಂಡುಗಳಿಗೆ ಕೇದಗೆ ಹೂವಿನ, ಶ್ರೀಗಂಧದ ಪರಿಮಳವಿತ್ತು. ಲಕ್ಷ್ಮಿ 
ಆ ಮುಂಡುಗಳನ್ನು ಮೂಸಿ ನೋಡಿದಳು. 

"ಅವಳಿಗೇನಾದ್ರೂ ತಿನ್ಲಿಕ್ಕೊಡು' ಅಜ್ಜಿ ವಳ್ಳಿಗೆ ಹೇಳಿದರು. 

ಅವರೆಲ್ಲರೂ ಆಮೇಲೆ ಮೆರವಣಿಗೆಯಲ್ಲಿ ತೆಂಕುದಿಕ್ಕಿಗೆ ಸಾಗಿದರು. ಪಶ್ಚಿಮದ 
ಅಂಗಳ ದಾಟಿ, ಕೊಳದ ಮನೆದಾಟಿ, ಶ್ರಾದ್ಧ ದಮನೆಯ ಹಿಂಭಾಗದಲ್ಲಾಗಿ ನಡೆದರು. 
ರಾಘವನೂ ಪ್ರಭಾಕರನೂ ಮೆರವಣಿಗೆಯ ನಾಯಕರಾಗಿ, ಒಂಟಿಗಾಲಿನಲ್ಲಿ. 

ಎರಡು ದಿವಸಗಳ ನಂತರ ಲಕ್ಷ್ಮಿ ನಾಲಪ್ಪಾಟ್ರಿನ ಭೆತ್ತ ಕುಟ್ಟುವ ಮನೆಯಲ್ಲಿ 
ಕಾಣಿಸಿಕೊಂಡಳು. ರೇಷ್ಮೆ ಸೀರೆಯಿಲ್ಲದೆ, ಹೂಮಾಲೆಯಿಲ್ಲದೆ, ಕಾಡಿಗೆಯಿಲ್ಲದೆ, 
"ನಾನು ನಿಮ್ಮೆಲ್ಲರನ್ನೂ ಪ್ರೀತಿಸುತ್ತೇನೆ' ಎಂಬ ಅರ್ಥ ಬರುವ ಹೂನಗೆ ಮಾತ್ರ 
ಮುಖದಲ್ಲಿ ಧರಿಸಿಕೊಂಡು. 

"ಕೆಲ್ಸ ಗೊತ್ತಾಗ್ತಿ' ವಳ್ಳಿ ಹೇಳಿದಳು. "ನನ್ನ ಕುಣ್‌ಕಾಳೀನ್ನೂ ಮದ್ವೆ ಮಾಡ್ಲಿ 
ಮುದುಟ್ಟೂರ್‌ಗೆ ಕಳಿಸಾಯ್ತು ಇನ್ನೀ ಕುಟುಂಮದ ಕೆಲ್ಲೆಲ್ಲ ಇವ್ಳೇ ಮಾಡ್ಬೇಕು. 
ನಂಗೆ ಪ್ರಾಯಾಯ್ತಲ್ಲ. ಯಾವಾಗ್ಲೂ ಗಂಟು ನೋವು. ಅಯ್ಯಮ್ಮೊ... ಕ ವಳ್ಳಿ 
ಒರಳಿಗೆದುರಾಗಿ ನೆಲದಲ್ಲಿ ಕುಳಿತು ಗೋಡೆಗೆ ಆತು, ಕಣ್ಣು ಮುಚ್ಚಿಕೊಂಡಳು. 

"ನಿಂಗೆಷ್ಟು ವಯಸ್ಸಾಯ್ತು ವಳ್ಳಿ' ನಾನು ಕೇಳಿದೆ. 

"ನಂಗೊಂದಿಷ್ಟು ವಯಸ್ಸಾಯ್ತು ಚಿಕ್ಕಂಬ್ರಾಟ್ಟೀ. ಮೂವತ್ತಿಮೂರು. ಬರೋ 
ಸಿಮಕ್ತೈ ಮೂವತ್ತಿನಾಕಾಗದೆ.' 

"ಅಂಜಕಾಳಂಗೆಷ್ಟು ವಯಸ್ಸಾಯ್ತು?” ನಾನು ಕೇಳಿದೆ. 

"ಅವನಿಗಿಪ್ಪತ್ತಾರು ವಯಸ್ಸೂ' 

"ದೊಡ್ಡ ಮಗಳು ಕಾಳಿಗೊ ?' 

"ಅವಳಿಗೆ ಮೂವತ್ತಿ ಎರಡೂ' 

"ವಳ್ಳಿ ಒಂದು ವಯಸ್ಸಿದ್ದಾಗ ಹೆತ್ತದ್ದೇಗೆ ?' 

"ಅದ್ರಲ್ಲಿ ಚಿಕ್ಕಂಬ್ರಾಟ್ಟಿಯೋರು ನಂಗೊಂದು ಸರೀ ಇಟ್ರು.' 

ಭತ್ತ ಕುಟ್ಟಿ ಆದಾಗ ಲಕ್ಷ್ಮಿ ಒಂದು ಹಿಡಿ ತೌಡನ್ನು ತಿನ್ನಲೆಂದು ಗುಟ್ಟಾಗಿ ನನಗೆ 
ಕೊಟ್ಟಳು. ಅಂಬಾಳತ್ತಿನ ಮನೆಯ ಶ್ಯಾಮಲೆಯೂ ಎಡೆಗೆಡಗೆ ಓಡಿ ಬಂದು ತೌಡು 
ತಿನ್ನುತ್ತಿದ್ದಳು. 

"ಹಂಡಿ ಇದಕ್ಕಿಂತಲೂ ರುಚಿ ಇರ್ತದ' ಶ್ಯಾಮಲ ಹೇಳಿದಳು. | 
ದನಕ್ಕೆ ಅಕ್ಕಚ್ಚಿನಲ್ಲಿ ಕಲಸುವುದಕ್ಕೆ ತೆಗೆದಿಟ್ಟ ತಂಗಿನ ಹಿಂಡಿ ತೆಗೆದು ನಾನೂ 
ಶ್ಯಾಮಲೆಯೂ ಯಾರೂ ಕಾಣದಂತೆ ತಿಂದವು. ಹುಳಿಯೂ ಹೊಯ್ಗೆಯ 

ತರಿತರಿತನವೂ ಬಾಯಿಯ ಅನುಭವಕ್ಕೆ ಬಂತು 


ಬಾಲ್ಯದ ನೆನಪುಗಳು 95 


"ಮಣ್ಣಿದ್ರೂ ಅಡ್ಡಿಲ್ಲಾಯ್ತಾ. ಅದನ್ನು ನುಂಗಿ ಬಿಟ್ರಾಯ್ತು' ಶ್ಯಾಮಲ ಹೇಳಿದಳು. 
ಶ್ಯಾಮಲ ಮಾವಿನಕಾಯಿ ಕೊಯ್ದ ಪಿಜಣಣಿ ಪಾತ್ರೆಯಲ್ಲಿಟ್ಟು ಉಪ್ಪು ಮೆಣಸೂ 
ಅರೆದು ತೆಂಗಿನೆಣ್ಣೆಯನ್ನೂ ಸೇರಿಸಿ ಮಿಶ್ರಮಾಡಿ ನಮಗೆಲ್ಲರಿಗೂ ತಿನ್ನಲಿಕ್ಕೆಂದು 
ತಂದುಕೊಡುತ್ತಿದ್ದಳು. ಹಿರಿಯರು ಕಾಣದಂತೆ ಮುಖದ್ವಾರದಲ್ಲಿ ಕುಳಿತೋ 
ಶ್ರಾದ್ಧದ ಮನೆಯಲ್ಲೋ ನಾವು ಅದನ್ನು ತಿನ್ನುತ್ತಲೂ ಕಣ್ಣೀರನ್ನು ಸುರಿಸುತ್ತಲೂ 
ಇದ್ದೆವು. 
ಅಂದು ನಮ್ಮ ಸಂಗಡಿಗರಲ್ಲಿ ಮುಖ್ಯವಾಗಿ ಆರು ಮಂದಿಯಿದ್ದರು. 
ಮಾರಾತ್ತಾಟ್ಟಿನ ಟಿ.ಕೆ.ಆರ್‌. ಕುಟ್ಟಿ ಎಂದು ದಸ್ಕತ್ತು ಹಾಕಿ ಅಭ್ಯಾಸ ಮಾಡಿದ್ದ ತಮ್ಮ 
ಆತನ ತಂಗಿ ತಂಗಂ, ಅಂಬಾಳತ್ತಿನ ಕೇಶವದಾಸ್‌ ಮೆನೋನ್‌ರ ಮಗಳು 
ಮಾಲತಿಕುಟ್ಟಿ, ಕುಂಜುಣ್ಣ ಮೆನೋನ್‌ರ ಮಕ್ಕಳಾದ ಪ್ರಸನ್ನ, ಶ್ಯಾಮಲ, 
ಹೆಡ್‌ಮಾಸ ನರ್‌ ಜಾಮಿ ಅಯ್ಯರ್‌ರ ಮಗ ರಾಜು ಎಂಬ ರಾಜಮಣಿ. ನೋವಾದ 
ಕೂಡಲೆ ಅಳುವ ಯಾರನ್ನೂ ನಮ್ಮ ಗುಂಪಿನಲ್ಲಿ ಸೆ ಸೇರಿಸಿಕೊಳ್ಳುತ್ತಿರಲಿಲ್ಲ. ಹಸಿ 
ಕಡ್ಡಿಯಿಂದ ಪರಸ್ಪರ ಹೊಡೆದುಕೊಳ್ಳುವುದೂ ಮಣ್ಣಿಗೆ ಬೀಳಿಸುವುದೂ 
ಮುಂತಾದವು ನಮ್ಮ ವಿನೋದಗಳಾಗಿದ್ದುವು. ಅಂದೆಲ್ಲ ನಮ್ಮ ತೊಡೆಗಳಲ್ಲಿ 
ಹಿಡಿಕಡ್ಡಿಯ ಏಟಿನ ಕಲೆಗಳಿರುತ್ತಿದ್ದುವು. ಮೊಣಗಂಟುಗಳಲ್ಲಿ ಯಾವಾಗಲೂ 
ವಾಸಿಯಾಗದ ಗಾಯಗಳಿರುತ್ತಿದ್ದುವು. ಸಂಜೆಗೆ ಮೊದಲು ಕೊಳಕ್ಕಿಳಿದು ಸ್ನಾನ 
ಮಾಡುವಾಗ ನಾವು ಉರಿ ಸಹಿಸಲಾಗದೆ "ಓ..ಓ....ಅಯ್ಯೋ' ಎಂಬ ಶಬ್ದ 
ಹೊಮಿಸುತ್ತಿದ್ದೆವು. ನಾವೇ ರೂಪುಕೊಟ್ಟ ಆಟಗಳಾದ್ದರಿಂದ ನಮೊಳಗೆ ಗಾಯ 
ಮಾಡಿಕೊಂಡಲ್ಲಿ ಆ ಬಗ್ಗೆ ನಾವು ಯಾವತ್ತೂ ಹಿರಿಯರಿಗೆ ದೂರು ಕೊಡುತ್ತಿರಲಿಲ್ಲ. 
"ರಾತ್ರಿಪೆಟ್ಟು' ಎಂಬ ಹೆಸರಿನ ಒಂದು ಆಟ ನಮಗೆ ಬಹು ಇಷ್ಟವಾದ 
ಆಟವಾಗಿತ್ತು. ಮೇಲಿನ ಯಾವುದಾದರೊಂದು ಕೋಣೆಯಲ್ಲಿ ಕಿಟಿಕಿ ಬಾಗಿಲುಗಳೆಲ್ಲ 
ಮುಚ್ಚಿ ಒಂದು ಗುಂಪು ಇನ್ನೊಂದು ಗುಂಪನ್ನು ಹುಡುಕಿ ಹಿಡಿದು ಚಿವುಟಿಯೂ 
ಎಳೆ ದೂ ಹೊಡೆದೂ ನೋಯಿಸುವುದು. ಅದು ನಮ್ಮ ಆಟವಾಗಿತ್ತು. ಯಾರಿಗೂ 
ಅಳುವ ಅಧಿಕಾರವಿರಲಿಲ್ಲ. ಆಟದ ಕೊನೆಯಲ್ಲಿ ಕಿಟಕಿಗಳನ್ನು ತೆರೆದಾಗ ಕೆಲವು 
ಕನ್ನಗಳಲ್ಲಿ ಬೆರಳಿನ ಮುದ್ರೆಗಳನ್ನು ಕಾಣಬಹುದಾಗಿತ್ತು. ಕಣ್ಣುಗಳು ಕದಡಿಯೂ. 
"ಮಾಲತಿಕುಟ್ಟಿ ಅತ್ತಾಗುಂಟು' ತಮ್ಮ ಹೇಳುತ್ತಿದ್ದ. ಅದನ್ನು ಕೇಳಿ ಕಂಗಾಲಾಗಿ 
“ಕುಟ್ಟಿಯಕ್ಕಾ, ಕುಟ್ಟಿಯಕ್ಕಾ' ೦ತ ಗಟ್ಟಿಯಾಗಿ ಬೊಬ್ಬೆ "ಹಾಕುತ್ತ ಮಾಲತಿಕುಟ್ಟಿ ತನ್ನ 
ಸಾಕಮ್ಮನನ್ನು ಹುಡುಕುತ್ತ ಅಂಬಾಳತ್ತಿನ ಮನೆಗೆ ಓಡುತ್ತಿದ್ದಳು. "ಅಳೋವ್ರಿಗೆ 
ಯುದ್ಧದಲ್ಲಿ ಪಾಲ್ಗೊಳ್ಳೋದು ಸಾಧ್ಯವಿಲ್ಲ'. ನನ್ನಣ್ಣ ಎಲ್ಲರಿಗೂ ಎಡೆಗಡೆಗೆ ಎಚ್ಚರಿಕೆ 
ಕೂಡುತ್ತಿದ್ದ. Kru ಪುನ್ನಯೂರ್‌ಕುಳಕ್ಕೆ ಬಂದು ತಲುಪುವಾಗ 
ಮಾಲತಿಕುಟ್ಟಿಯನ್ನೂ ಪ್ರಸನ್ನಳನ್ನೂ ಹಿಟ್ಲರ್‌ ತನ್ನ ಸೈನ್ಯಕ್ಕೆ ಯಾವತೂ 
ಸೇರಿಸಿಕೂಳ್ಳಲಿಕ್ಕಿಲ್ಲ ಎಂಬುದಾಗಿ ನಮಗೆಲ್ಲ ತಿಳಿಯಿತು. 
"ಇಂಥೋರನ್ನು ತೆಕ್ಕೊಂಡ್ರೆ ಯುದ್ಧದಲ್ಲಿ ಸೋಲೆ' ತಮ್ಮ ಹೇಳಿದ. 
'ನನ್‌ನ್ನು ಸೈನ್ಯಕ್ಕೆ ತಕೊ ಿಂಡಾರು ಅ ಅಲ್ರಿ ?' ನಾನು ಕೇಳಿದೆ. ನನ್ನ ಎದೆ ಜೋರಾಗಿ 
ಢವಗುಟ್ಟುತ್ತಿತ್ತು. 


96 ಬಾಲ್ಯದ ನೆನಪುಗಳು 


ಮಾರಾತ್ತಾಟ್ಟಿನ ತಮ್ಮ ತನ್ನ ತಲೆಯನ್ನು ಹಿಂದೆ ಸರಿಸಿದ, ಬಲಗೈಯನ್ನು ತನ್ನ 
ಹಣೆಯ ಮೇಲಿಟ್ಟು ಜೋರಾಗಿ ನಕ್ಕ. "ನಿಂಗೊಂದು ಕೋವಿ ಎತ್ತೋ ಶಕ್ತಿ 
ಇಲ್ವಲ್ಲಾ? ಅಮ್ಮೀ. ನಿನ್ನಿಂದ ಸೈನ್ಯಕ್ಕೆಂತ ಲಾಭ? ಕುದುರೆಗೆ ಆಹಾರ 
ಕುಟ್ಟಿಕೊಡ್ಲಿಕ್ಕಾಗ್ಬೋದು. ಅಷ್ಟೆ' ತಮ್ಮ ಹೇಳಿದ. 


ಲಾನ್ಸ್‌ಡೌನ್‌ ರಸ್ತೆಯ ಮನೆಯೊಂದರಲ್ಲಿ ವಾಸಿಸುತ್ತಿದ್ದ ಕಾಲವದು. ವರಾಂಡದಲ್ಲಿ 
ನಿಂತು ರಸ್ತೆಯಲ್ಲಿ ನಡೆದು ಹೋಗುವವರನ್ನು ನೋಡಿ ಖುಷಿ ಪಡುವುದಕ್ಕೆ ನನಗೆ 
ಬೇಕಾದಷ್ಟು ಸಮಯವಿರುತ್ತಿತ್ತು. ಅದರಲ್ಲೂ ರಜಾ ದಿವಸಗಳಲ್ಲಿ. ಕೆಲವೊಮ್ಮೆ ನನ್ನ 
ನೋಟದ ತೀಕ್ಷ್ಣತೆ ನಿಮಿತ್ತವಾಗಿಯೇ ಇರಬೇಕು, ಅವರಲ್ಲಿ ಕೆಲವರು ಮೇಲಕ್ಕೆ 
ನೋಡಿ ನನ್ನನ್ನು ಗಮನಿಸುತ್ತಲೂ ಇದ್ದರು. ನನ್ನ ನೋಟವನ್ನು ಮನಶೃಕ್ಷಿಯ 
ಮೂಲಕ ಹೆಚ್ಚು ತೀಕ್ಷ್ಣ ಮಾಡಲು ನನಗೆ ಸಾಧ್ಯವಾಗುತ್ತಿತ್ತು. ಕನ್ನಡಿ ತೋರಿಸಿ 
ಸೂರ್ಯರಶ್ಯಿಯನ್ನು ಯಾರದ್ದಾದರೂ ಮುಖಕ್ಕೆ ಬೀಳಿಸುವ ರೀತಿಯ 
ವಿನೋದವಾಗಿತ್ತದು. ಕಣ್ಣುಗಳ ತೀವ್ರತೆ ಹೆಚ್ಚಿಸಿ ಅಪರಿಚಿತರನ್ನು ಆಕರ್ಷಿಸುವುದು. 
ಹೆಚ್ಚಿನವರೂ ಒಂಬತ್ತೋ ಹತ್ತೋ ವರ್ಷ ವಯಸ್ಸುಳ್ಳ ಫ್ರಾಕ್‌ಧಾರಿಣಿಯನ್ನು 
ನೋಡಿ ಮಂದಹಾಸ ಬೀರುತ್ತ ನಡೆದು ಹೋಗುತ್ತಿದ್ದರು. ಒಬ್ಬಾತ ಮಾತ್ರ ತನ್ನ 
ನಡೆ ನಿಲ್ಲಿಸಿ ನನ್ನನ್ನು ಅಸ್ವಸ್ಥಳಾಗಿಸುವ ರೀತಿಯಲ್ಲಿ - ನನ್ನ ಶರೀರವನ್ನೂ 
ಮುಖವನ್ನೂ ತನ್ನ ದೃಷ್ಟಿಯಲ್ಲಿ ಅದುಮಿದ. ಆತ ಕುರೂಪಿಯಾಗಿದ್ದ. 
 ಕಾಪಾಯವರ್ಣದ ದೋತಿಯನ್ನೂ ಅಂಗಿಯನ್ನೂ ಧರಿಸಿದ್ದ. ಗಡ್ಡ, ಕೂದಲು 
ನಿಯಂತ್ರಣ ಮೀರಿ ಬೆಳೆದಿತ್ತು. ಕುತ್ತಿಗೆಯಲ್ಲಿ ವಿವಿಧ ರೀತಿಯ ಮಣಿಮಾಲೆಗಳನ್ನು 
ಧರಿಸಿದ್ದ. ಆತ ಮೇಲಕ್ಕೆ ನೋಡಿ, ನನ್ನನ್ನು ಕಂಡ ತಕ್ಷಣ ತನ್ನ ನಡಿಗೆ ನಿಲ್ಲಿಸಿದ. 
ಮುಂಡಕ್ಕೆ ಚಾಚಿದ್ದ ಕೆಂಪು ಹಲ್ಲುಗಳ ಮೂಲಕ ಆತ ನಗುವುದಕ್ಕೆ 
ಯತ್ನಿಸುತ್ತಿದ್ದಾನೆಂದು ನಾನು ತಪ್ಪಾಗಿ ಭಾವಿಸಿದೆ. ಆತನ ಮುಷ್ಕಿಯ ಚಲನೆಗಳನ್ನು 
ಕಂಡಾಗಲೇ ಅದು ನಗುವಲ್ಲ. ಭೀಭತ್ಸರೂಪದ ಒಂದು ಹೂಂಕಾರವಾಗಿತ್ತೆಂದು. 
ನಾನು ಆಮೇಲೆ ಅಧಥೆಕ್ಯಸಿಕೊಂಡೆ. ರೋಷಗೊಂಡ ಕಾಡುನಾಯಿಯ 
ಮುಖಭಾವವಾಗಿತ್ತದು. ಆತ ತನ್ನ ಬಲದ ಕಾಲನ್ನು ಯಾವುದೋ ನಾಟ್ಯದ 
ಆರಂಭಗತಿಯೋ ಎಂಬಂತೆ ಚಲಿಸಿದ. ಎಡದ ಕೈಯಿಂದ ಲೈಟುಕಂಬ ಹಿಡಿದು ಆತ 
ನನ್ನನ್ನೇ ನೋಡಿ ನಿಂತ. ತನ್ನ ದೃಷ್ಟಿಯನ್ನು ಹಿಂದೆಗೆದರೆ ನಾನು ಓಡಿ 
ತಪ್ಪಿಸಿಕೊಂಡೇನೆಂದು ಆತ ಭಾವಿಸಿರಬೇಕು. ಆತನ ಕಪ್ಪು ಮುಖ ಬಿಸಿಲಿಗೆ ಬೆವತು 
ಹೊಳೆಯುತ್ತಿದ್ದುದನ್ನು ಭೀತಿ ಮಿಶ್ರಿತ ಕುತೂಹಲದಿಂದ ನಾನು ನೋಡಿದೆ. 
ಮತ್ತೆ ಅದೊಂದು ಹವ್ಯಾಸವಾಯಿತು. ಆ ಸನ್ಯಾಸಿ ನನ್ನ ಬರುವಿಕೆಯನ್ನು 
ನಿರೀಕ್ಷಿಸುತ್ತಾ ರಸ್ತೆಯಲ್ಲ ಅಂಚೆ ಪಟ್ಟಿಗೆಯ ಹಿಂದೆ ಮುದುಡಿ ಕುಳಿತ. ವರಾಂಡದಲ್ಲಿ 
ನನ್ನನ್ನು ಕಂಡರೆ ತನ್ನ ಹಲ್ಲುಗಳನ್ನು ಪ್ರಕಟಪಡಿಸುತ್ತಿದ್ದ. ಆಮೇಲೆ ತನ್ನ 
ಗುಪ್ತಾಂಗವನ್ನು ಕೈಗೆತ್ತಿ ಲಲ್ಲೆಯಾಡುತ್ತಿದ್ದ. ಈ ಜಗತ್ತಿನ ವಿರೂಪಗಳ ಪ್ರತೀಕವಾಗಿ 
ನಾನಾತನನ್ನು ಪರಿಗಣಿಸಿದೆ. ತೆರೆದ ಮಹಡಿಯ ಮೆಟ್ಟಿಲಿನ ಮೂಲಕ ಆತ 


ಬಾಲ್ಯದ ನೆನಪುಗಳು 97 


ಮೇಲಕ್ಕೇರಿ ಬಂದು ನನ್ನನ್ನು ಹಿಡಿದೊಯ್ಯಬಹುದೆಂದು ನಾನು ಭೀತಳಾದೆ. 
ಹಾಗಿದ್ದೂ ವರಾಂಡಕ್ಕೆ ಬರದಿರಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅಪಾಯಗಳನ್ನು 
ಆಹ್ವಾನಿಸುವ ಮನಸ್ಸಾಗಿತ್ತು ನನ್ನದು. ಒಮ್ಮೆ ಮಧ್ಯಾಹ್ನದ ನಿದ್ದೆಯ ಸಮಯದಲ್ಲಿ 
ನಾನು ಮಾತ್ರ ನಿದ್ರಿಸದೆ ಒಂದು ಹೂಚಟ್ಟಿಯ ಗಿಡದಂತೆ ನಿಂತಿದ್ದಾಗ ಸನ್ಯಾಸಿ 
ರಸ್ತೆಯಲ್ಲಿ ಕಾಣಿಸಿಕೊಂಡ. ಆತನ ರೋಮ ನಿಬಿಡವಾದ ಮುಖದಲ್ಲಿ ಎರಡು 
ಸಿಹಿಹಣ್ಣುಗಳಂತೆ ಕಣ್ಣುಗಳು ಹೂಳೆದುವು. ಹಲ್ಲುಗಳು ಅವುಗಳ ಭೀಕರ ನಗುವನ್ನು 
ನನಗೆ ಉಡುಗೊರೆಯಾಗಿ ಕೊಟ್ಟವು. ತನ್ನ ದೇಹವನ್ನು ನೇವರಿಸುತ್ತ ನಿಂತ ಆತನನ್ನು 
ನನ್ನ ಕೆಲಸದಾಕೆ ನೋಡಿದಳು. 

"ಅಯ್ಯೋ ನನ್ನಮ್ಯೋ, ಇದೆಂತ ಗ್ರಾಚಾರ ಹಿಡಿದ ಸನ್ಯಾಸಿ! ಮಗೂನ್ನ ನೋಡಿ 

ಬಂಡೆತ್ತುತ್ತಲ್ಲ. ಈಚೆ ಬನ್ನಿ ಮಗೂ. ವರಾಂಡದಲ್ಲಿ ನಿಲ್ಬೇಡಿ' ಅವಳು ಹೇಳಿದಳು. 
ಅವಳು ನನ್ನನ್ನು ಹಿಡಿದೆಳೆದು ಒಂದು ಸೋಫಾದಲ್ಲಿ ಕುಳ್ಳಿರಿಸಿದಳು. 

"ನೀವೇನೂ ಕಾಣ್ಣಿಲ್ಲಲ್ಲ?' ಅವಳು ಬಿಳಿಚಿದ ತುಟಿಯಗಲಿಸಿ ಕೇಳಿದಳು: 
ಕಾಣ್ಟಾರದ್ದೇನೂ ಕಾಣ್ಠಿಲ್ಲಲ್ಲಾ?' ಅವಳು ಮತ್ತೂ ಕೇಳಿದಳು. 

"ನಾನು ತಲೆ ಅಲುಗಿಸಿದೆ.' | 

"ನೀವಾ ಸನ್ಯಾಸಿಯ ಮುಖ ನೋಡಿದ್ದಷ್ಟೇ ಅಲ್ವಾ?' ಕೆಲಸದವಳು ಕೇಳಿದಳು. ' 

"ಅವನನ್ನು ಇಡೀ ನೋಡಿದೆ' ನಾನು ಹೇಳಿದೆ. 

"ನನ್ನ ಪುಣ್ಣೋಸ್ನಾನದ ಭಗೋತಿ, ಇನ್ನಾನೇನಪ್ಪಾ ಮಾಡ್ಲಿ? ನೀವು ಅಮ್ಮನತ್ರ 
ಹೇಳಿದ್ರೆ ನನ್‌ನ್ನಲ್ವಾ ಬೈಯೋದು. ನಿಮ್ಗೆ ಮೊದ್ಲೇ ನನ್‌ನ್ನ ಕರೀಬೋದಾಗಿತ್ತಲ್ಲ ? 
ನಾಆ ಸನ್ಯಾ ಸೀನ್ನು ಕಲ್ದೊಡು ಓಡಿಸ್ತಿದ್ದ ಅವಳು ಹೇಳಿದಳು. ಅಷ್ಟು ಹೇಳಿ ಅವಳು 
ಮತ್ತೂ ವರಾಂಡಕ್ಕೆ ಹೋಗಿ ರಸ್ತೆಯ ಕಡೆಗೆ ನೋಡಿದಳು. 

"ನೀವು ಏಳ್ಬೇಡಿ. ಮಗೂ. ಆ ಗ್ರಾಚಾರ ಹಿಡವ ಹೋಗ್ಲಿಲ್ಲ. 

ಕಲಸದವಳ ಗದ್ದಲ ಕೇಳಿದ ಅಡುಗೆಯವ ಕಾಲಿಗೆ ಬಾರು ತುಂಡಾದ ಚಪ್ಪಲಿ 
ಸಿಕ್ಕಿಸಿ ರಸ್ತೆಗಿಳಿದ. ಅವ ಸನ್ಕ್ಯಾಸಿಯೊಂದಿಗೆ ಮಾತಾಡೋದನ್ನು ನಾನು ನೋಡಿದೆ. 
ಸನ್ಯಾಸಿಯನ್ನು ಗದರಿಸುವುದಕ್ಕೆ ಹೋದವ ಆತನೊಂದಿಗೆ ಸ್ನೇಹ ಪ್ರಕಟಪಡಿಸುವಂತ 
ನನಗೆ ತೋರಿತು. ಇಬ್ಬರೂ ಹಸನ್ನುಖಿಗಳಾಗಿದ್ದರು. ಅವ ಹಿಂದಿರುಗಿದ ಕೂಡಲೆ 
ಸನ್ಯಾಸಿ ವೇಗವಾಗಿ ಉತ್ತರ ದಿಕ್ಕಿಗೆ ನಡೆದ. ಎಲ್ಲಿನ್‌ ರಸ್ತೆ ಪ್ರಾರಂಭವಾಗುವಲ್ಲಿ ಆತ 
ಒಮ್ಮ ತಿರುಗಿನೋಡಿದ. 

"ಆ ಜನಕ್ಕೆ ನಮ್ಮ ಮಗೂನ್ನ ಮದ್ವ ಮಾಡ್ಬೇಕಂತೆ' ಅಡುಗೆಯವ ಹೇಳಿದ. 

"ಅದಕ್ಕೆ? ಅದನ್ನು ಕೇಳ್ಕೊಂಡು ನೀವ್ವಾಪಾಸು ಬಂದ್ರಿ, ಅಲ್ವೆ? ಕಿವಿಗೆಡ್ಗಗ 
ಒಂದೇಟು ಕೊಡ್ಡೋದಿತ್ತಲ್ಲ ? ನೀವೊಂದು ಗಂಡ್ಸಾ?' ಕೆಲಸದವಳು ಸಿಟ್ಟಿಗೆದ್ದ ದ್ದು 
ಕಂಡು ಬಂತು. "ತಿಂದ ಅನ್ನದ ನೆಂಪಿಲ್ಲ ನಿಮ್ಗೆ' ಆಕೆ ಮುಂದುವರಿದಳು, ಜತ 
ನರೇದ ಈ ಮಗೂನ ಚ ಆಗ್ರನೇಂತ ಹೇಳಿದ ಅವನ ಕಪ್ಪಟೆಗ ಎರಡು 
ಬಿಗೀಲಿಲ್ಲಲ್ಲ! ನಾಯೇಳ್ಲೇನೆ ಅಮ್ಪನತ್ರ. ನಾ ಯಜಮಾನ್ರತ್ರವೂ ಹೇಳ್ವೇನೆ.' 

"ಮಗುವೂ ನೀವೂ pe ಕೈಯಾಟ ನೋಡಿ ನಿಂತದ್ದಕ್ಕಲ್ವಾ ಅದು 
ಕಂಡದ್ದು? ಬೇರೇನೂ ನೋಡ್ತಿಕ್ಕಿರ್ಲಿಲ್ದಾ, ಈ ಕಲ್ಕತ್ತೇಲಿ?' ಅಡುಗೆಯವ 'ಬೊಬ್ಬಿ ಜೆ 


98 | ಬಾಲ್ಯದ ನೆನಪುಗಳು 


ಆಮೇಲೆ ಆ ಕತೆ ಕುಣಣತ್ತುವಿಗೆ ಸಿಕ್ಕಿತು. ಕುಣಇತ್ತುವಿನಿಂದ ತಂದೆಯ 
ಕಂಪೆನಿಯಲ್ಲಿ ಕೆಲಸಕ್ಕಿದ್ದ ಡ್ರೆ ವರ್‌ಗಳಿಗೆ ಸಿಕ್ಕಿತು. ಅಲಾವುದೀನ್‌ ಎಂಬ ಡ್ರೈವರ್‌ : 
ಒಂದು ಶನಿವಾರ ಸನ್ಮಾ ಸಿಯನ್ನು 'ಅವೇಶದಿಂದ ಮೆಟ್ಟಿದ. ಆದಿನ 
ಬದುಕಿಕೊಳ್ಳುವುದಕ್ಕಾಗಿ ಎಲ್ಲಿನ್‌ ರಸ್ತೆಯ ಕಡೆಗೆ ಓಡಿದ ಆ ಪ್ರಾಕೃತರೂಪಿ ಆಮೇಲೆ 
ಅತ್ತಕಡೆ ಸುಳಿಯಲಿಲ್ಲ. "ಕುಂಭಮೇಳ ಮುಗಿಸಿ ಹಿಂದಿರುಗುತ್ತಿದ್ದವನಂತೆ' 
ಅಡುಗೆಯವ ಒಂದು ದಿವಸ ಹೇಳಿದ. "ಯಾರು?' ನಾನು ಕೇಳಿದೆ. "ಕಲ್ಲೂ 
ತೋರ್ಸಿದ್ಧಲ್ಲ, ಮುಂಡೆತ್ಲಿಲ್ದಾ ಒಬ್ಬ ಗೋಸಾಯಿ? ಅವ ಕುಂಭಮೇಳ ಮುಗ್ಗಿ, 
ಬರ್ತಿದ್ದೋನಂತೆ.' 

"ಕುಂಭಮೇಳಾಂದ್ರೆಂತಾ?' 

"ಲೋಕದ ಜನೆಲ್ಲ ಸೇರ್ತಾರೆ ಕುಂಭಮೇಳ ನೋಡ್ಲಿಕ್ಕೆ. ಸನ್ಯಾಸಿಗಳ ಒಂದು 
ಜಂಗುಳಿ ಜಾತ್ರೆಯಲ್ವ, ಜಂಗುಳಿ! ಕೆಲೋರು ಹಾವನ್ನೆಲ್ಲ ತಲೆಗೆ ಸುತ್ಕೊಂಡು 
ಬರ್ತಾರೆ.' 

"ನೀವೋಗಿದ್ರಾ ನಂಬ್ಯಾರೇ ಕುಂಭಮೇಳಕ್ಕೆ ?' 

"ನಾವೋಗ್ಲಿಲ್ಲ.... ನಾ ಸನ್ಯಾಸಿ ಅಲ್ವಲ್ಲಾ. ನಂಗೆ ಹಾವೂ ಬೇಡ, ಭಸವೂ ಬೇಡ. 
ಏನೂ ಬೇಡ. ಒಂದೆಡೆ ಸಮಾಧಾನದಿಂದ ಬದ್ಧಿದ್ರೆ ಸಾಕು. ಕಲ್ಲೂ ಹೋಗ್ತಿ 
ಕುಂಭಮೇಳ ನೋಡ್ಲಿಕ್ಕೆ. ಅವ್ಬಿಗಲ್ವೆ ಸನ್ಯಾಸಿಗಳ ಮೇಲೆ ಪ್ರೀತಿ.' 

ಕಲ್ಲೂ ಅಳುವುದಕ್ಕೆ ತೊಡಗಿದಳು. ಪರಿಹಾಸಕ್ಕೆ ಗುರಿಯಾದಾಗಲೆಲ್ಲ ಬಿಕ್ಕಿ ಬಿಕ್ಕಿ 
ಅಳುವುದಕ್ಕೂ ಆ ಮೂಲಕ ಕ್ಷಮೆ ಕೇಳಿಸುವುದಕ್ಕೂ ಅವಳು ಸಮರ್ಥಳಾಗಿದ್ದ ಳು. 
ಹತ್ತೋ ಹದಿನೈದೋ ಸಂದರ್ಭಗಳಲ್ಲಿ ಅವಳಲ್ಲಿ ಕ್ಷಮೆ ಕೇಳಬೇಕಾಗಿ ಬಂದ 
ನಂಬ್ಯಾರ್‌ ಕೊನೆಗೆ ಅವಳನ್ನು ಮದುವೆಯೂ ಆದ. ಆಮೇಲೆ ಅವಳನ್ನು ಎಷ್ಟೇ 
" ನೋಯಿಸಿದರೂ ನಂಬ್ಯಾರ್‌ ಕ್ಷಮೆ ಕೇಳಬೇಕಾಗಿ ಬರಲಿಲ್ಲ. 


ನನಗೆ ಎಂಟು ವಯಸ್ಸೂ ಎಂಟು ತಿಂಗಳೂ ಪ್ರಾಯವಾಗಿದ್ದಾಗ ನನ್ನ ಅಮ್ಮ 
ಇನ್ನೊಬ್ಬು ಹೆಣ್ಣು ಮಗುವಿಗೆ ಜನ್ಮವಿತ್ತರು. ಹೆರಿಗೆ ದಿನ ಸಮೀಪಿಸುವಾಗ 
ಮಿಡ್‌ವೈಫನ್ನು ಮನೆಯಲ್ಲೇ ಇರಿಸಿಕೊಳ್ಳುವ ಕ್ರಮ ಆಗ ಇತ್ತು. ಆ ದಿನಗಳಲ್ಲಿ 
ಅಮ್ಮ ನಡೆದಾಡುವ ಜಾಗದಲ್ಲೆಲ್ಲ ಮಿಡ್‌ವೈಫ್‌ ಕೂಡ ಸಖಿಯಂತೆ ನಡೆದಾಡಿದಳು. 
ಆಕೆ ಓರ್ವ ಸಿರಿಯನ್‌ ಕ್ರಿಸ್ತಾನಿಯಾಗಿದ್ದಳು. ಅವರನ್ನು ನಾಲಪ್ಪಾಟ್ಟಿನವರು ನರ್ಸ್‌ 
ಎಂದೂ ನೈಸ್‌ ಎಂದೂ ಕರೆಯುತ್ತಿದ್ದರು. ಸಾಧಾರಣವಾಗಿ ನಂಬಿಕೊಂಡು ಬಂದ 
ಜಾತಿಮತ ವೃತ್ಯಾಸಗಳನ್ನೆಲ್ಲ ಅವರು ಪ್ರಸವ ಕಾಲದಲ್ಲಿ ಸೌಕರ್ಯ ಗಮನಿಸಿ 


ಡಿಪ್‌ 
ಮರೆತು ಬಿಡುತ್ತಿ ದ್ರ ಧನಿ; 


ನರಿಗೆ ನಾಲಪ್ಪಾಟ್ಟಿನ್ಲಿ ತಂಗುವುದು ಇಷ್ಟದ ವಿಷಯವಾಗಿತ್ತು. 
ಮಾತಾಡತೊಡಗಿದರೆ ಸಾಕಷ್ಟು ಕೇಳುಗರಿದ್ದರು. ಮಲಗುವ ಎಲ್ಲ ಸೌಕರ್ಯಗಳೂ 
ಇದ್ದುವು. 


"ಸ್ಹಲ. ಮೀನು ಪದಾರ್ಥ ಸೇರಿಬಿಟರೆ ಬಾರಿ ಗಮ್ಮತ್ತು' ಅವರು 


ಸ ೬ 


ಬಾಲ್ಯದ ನೆನಪುಗಳು 99 


ಕೆಲಸದವರೊಂದಿಗೆ ಹೇಳಿದರು. ಸಸ್ಮಾಹಾರವನ್ನೇ ಸೇವಿಸಬೇಕಾಗಿ ಬಂದ 
ಮಾಂಸಹಾರಿಗಳಾದ ಅಡುಗೆಯವರು ಸಹತಾಪದೊಂದಿಗೆ ನಕ್ಕರು. 

ಕೊನೆಗೆ ವಳ್ಳಿ ಒಂದು ಉಪಾಯ ಕಂಡುಕೊಂಡಳು. ನಾಲಪ್ಪಾಟ್ಟಿನಲ್ಲಿ 
ಮಧ್ಯಾಹ್ನದ ಊಟ ಒಂದು ಗಂಟೆಗೆಲ್ಲ ಮುಗಿದಿರುತ್ತದೆ. ಅನಂತರ ವೀಳ್ಯ 
ಜಗಿಯಲೆಂದು ಹೇಳಿ "ನೈಸ್ನ್‌' ಮಾಂಬುಳ್ಳಿ ಮನೆಗೆ ಹೋಗಬೇಕು. 
ನಾಲಪ್ಪಾಟ್ಟಿನಲ್ಲಿರುವವರು ಹೊಗೆಸೊಪ್ಪಿನ ಹುಡಿ, ವೀಳ್ಯದೆಲೆ, ಅಡಕೆ 
ಕೊಡುವುದಿಲ್ಲವೆಂದಲ್ಲ. ಆದರೆ ಊರ ಹೊಗೆಸೊಪ್ಪು ಬೇಕೆಂದು ಹೇಳಿ "ನೈಸ್‌' 
ತನ್ನ ನಡಿಗೆಗೆ ವೇಗವನ್ನು ಹೆಚ್ಚಿಸಬೇಕು. ಅಲ್ಲಿ ಮುಖಮನೆಯಲ್ಲಿ ಹಲಗೆ ಮಣೆಯಲ್ಲಿ 
ಕುಳಿತು ಒಳ್ಳೆಯ ಕುಚ್ಚಿಲಕ್ಕಿಯ ಅನ್ನಕ್ಕೆ ಕೋಡುಹುಳಿ ಹಾಕಿ ಮಾಡಿದ ಬೂತಾಯಿ 
ಪದಾರ್ಥ ಸೇರಿಸಿ ಉಣ್ಣಬಹುದು. ಮೀನಿನ ವಾಸನೆ ಬಾಯಿಯಿಂದ 
ಹೋಗಲಿಕ್ಕೆಂದು ಊರ ಹೊಗೆಸೊಪ್ಪು ಸೇರಿಸಿ ವೀಳ್ಯ ಜಗಿಯಬಹುದು. ಈ 
ರೀತಿಯ ಚೆಪ್ಪಡಿ ವಿದ್ಯೆಗಳು ನನಗೆ ಖುಷಿಕೊಟ್ಟವು. ಶರೀರದ ಮೇಲ್ಭಾಗ 
ಸ್ನೂಲವಾಗಿಯೂ ಸೊಂಟದ ಕೆಳಭಾಗ ಸಪೂರವಾಗಿಯೂ ಕಾಣುವ ಆ ಹೆಂಗಸರು 
ಗಂಜಿ ಪಸೆಯ ಸೀರೆಯುಟ್ಟು ಕೊಡೆ ಹಿಡಿದುಕೊಂಡು ತೆಂಕುಪಡು ದಿಕ್ಕಿಗೆ 
ನಡೆಯಬೇಕಿದ್ದರೆ ನಾನವರನ್ನು ಕೊಳದವರೆಗೆ ಹಿಂಬಾಲಿಸುತ್ತಿದ್ದ. ಅವರು ಬಾಯಿ 
ತುಂಬ ಉಣ್ಣುವುದೂ ವೀಳ್ಯ ಜಗಿದು ಗಿಡಗಳ ಗುಂಪಿಗೆ ಉಗುಳುವುದೂ 
ನೋಡಿನಿಲ್ಲಲು ನನಗೆ ಆಸಕ್ತಿಯಿತ್ತು. ಅವರ ಗಹಿಗಹಿಸುವ ನಗೆಯೂ 
ನನಗಿಷ್ಟವಾಯಿತು. | 

ಹೆರಿಗೆ ದಿನ ಸಮೀಪಿಸಿತೆಂದು ಎಲ್ಲರಿಗೂ ಖಾತ್ರಿಯಾದರೆ ಗರ್ಭಿಣಿಗೆ ಹರಳೆಣ್ಣೆ 
ಕುಡಿಸುವ ಸಂಪ್ರದಾಯ ಅಂದು ಚಾಲ್ತಿಯಲ್ಲಿತ್ತು. ಒಳ್ಳೆ ನಕ್ಸತ್ರದ ಒಂದು ದಿವಸ 
ಆಯ್ದು ಅದರ ಮೊದಲ ದಿನ ಹೊಟ್ಟೆ ತೊಳೆಸಲು ವ್ಯವಸ್ಥ ಮಾಡುತ್ತಿದ್ದರು. ಹೆಚ್ಚಾಗಿ 
ಆ ಹೊಟ್ಟೆ ತೊಳಿಸಿದ ಮಾರನೆಯ ದಿವಸ ಗರ್ಫಿಣ ಹೆರುತ್ತಲೂ ಇದ್ದಳು. ವೃಶ್ಚಿಕ 
ತಿಂಗಳು ಉತ್ರಾಡ ನಕ್ಸತ್ರ ಹುಟ್ಟುವಾಗ ಅಮನಿಗೆ ಹರಳೆಣ್ಣ ಕುಡಿಯಬೇಕಾಗಿ 
ಬಂತು. ತಿರುವೋಣದಂದೋ ಧನಿಷ್ಠದಂದೋ ಹೆರಿಗೆಯಾದೀತೆಂದು ಮುತ್ತಜ್ಜಿ 
ಸೂಚಿಸಿದರು. ಹೆತ್ತದ್ದು ಪೂರ್ವಾಭಾದ್ರ ದಿನದಂದು. ರಾತ್ರಿ ಸುಮಾರು ಒಂದು 
ನಿದ್ದೆಯಿಂದ ಪಕ್ಕನೆ ಎಚ್ಚರವಾದಾಗ ವರಾಂಡದಲ್ಲಿ ಒಳ್ಳೆ ಬೆಳಕು. ನಡುವಿನ 
ಕೋಣೆಯಿಂದ ಮೆತ್ತನೆಯ ಮಾತುಕತೆ. ಎದ್ದುಹೋಗಿ ಅಲ್ಲೇನು ನಡೆದಿದೆಯೆಂದು 
ಹೋಗಿ ತಿಳಿದುಕೊಳ್ಳಲು ನನಗೆ ಸಂಕೋಚವಾಯಿತು. ರಾತ್ರಿ ಹೊತ್ತು 
ಪ್ರಾಯಪೂರ್ತಿಯಾದವರು ಮಾತ್ರ ವ್ಯವಹರಿಸಬಹುದಾದ ಕಾಲಘಟ್ಟವೆಂದು. ನಾನು 
ಬಲ್ಲವಳಾಗಿದ್ದೆ. 

ಹೆಚ್ಚು ಸ್ಫುಟವಾಗಿ ಕೇಳುತ್ತಿದ್ದುದು ನರ್ಸಿನ ಧ್ವನ ಅವರು ಹೇಳಿದರು: 

ಒತ್ತಡ ಹಾಕಿ..... ಇನ್ನೂಮ್ಮ ಒತ್ತಡ ಹಾಕಿ. 

ನನಗೆ ನಗು ಬಂತು. ನಗು ತಡೆಯಲಿಕ್ಕೆ ನಾನು ದಿಂಬನ್ನು ಕಚ್ಚಿದೆ. ಅಲ್ಲಗೇ ನನಗೆ 
ಮತ್ತೊಮ್ಮೆ ನಿದ್ದೆ ಹತ್ತಿತು. ಕಮ್ಸಾಾ ಕಮ್ಲಾ.... ಏಳು ಎಂಬುದಾಗಿ ಅಜ್ಜಿ 


ಗಾ 

ಟ್‌ 

ಇಸಾ” ಹಾಗ್‌ 
೧೮ 
ne 


ಕರೆದಾಗಲಷ್ಟೆ ನಾನು ಎದುದು. ಕಿಟಕಿಯಾಚೆ ಆಕಾಶವಿನ್ನೂ 


100 ಬಾಲ್ಯದ ನನಪುಗಳು 


ಮುಗಿದಿರಲಿಲ್ಲ. ಆದ್ದರಿಂದಲೇ ಅಜ್ಜಿ ಕರೆದೆಬ್ಬಿಸಿದಾಗ ನನಗೆ ಆಶ್ಚರ್ಯವಾಯಿತು. 

"ನಿಂಗೆ ತಂಗಿನ್ನೋಡ್ಬೇಡ್ವೆ ಕಮ್ಲಾ?' ಅಜ್ಜಿ. ಕೇಳಿದರು. 

"ತಂಗಿ ಬಂದ್ಲಾ?' ನಾನು ಕೇಳಿದೆ. 

"ಬಂದ್ಲು. 

ವಿಷುಕಣಿ ನೋಡುವುದಕ್ಕೆ ಕರೆದೊಯ್ಯಲ್ಕಡುವವಳಂತ ಅರೆಮುಚ್ಚಿದ ಕಣ್ಣ 
ರೆಪ್ಪೆಯೊಂದಿಗೆ ನಾನು ನಡುಕೋಣೆಗೆ ನಡೆದೆ. ಅಲ್ಲಿದ್ದ ಮಂಚದಲ್ಲಿ ಅಮ್ಮ 
ಮಗ್ಗುಲಾಗಿ ಮಲಗಿ ನಿದ್ರಿಸುತ್ತಿದ್ದರು. ನೆಲದಲ್ಲಿ ಹರಡಿದ್ದ ಹುಲ್ಲು ಚಾಪೆಯಲ್ಲಿ. 
ಒಂದು ದಪ್ಪನೆಯ ಶಿಶು ಮಲಗಿತ್ತು. ಅದರ ಕತ್ತರಿಸಿದ ಹೊಕ್ಕುಳಿನ ತುದಿಬಟ್ಟೆಯಲ್ಲಿ 
ರಕ್ತದ ಕಲೆಯಿತ್ತು. ಕೋಣೆಯೊಳಗೆ ಡಟ್ಟಾಲಿನ ವಾಸನೆ ತುಂಬಿಹೋಗಿತ್ತು. 

“ಪುಟ್ಟ ತಂಗಿಯನ್ನು ಮುಟ್ಟೋದಿಲ್ವೆ ?' ಅಜ್ಜಿ ಕೇಳಿದರು. 

"ಈಗ ಬೇಡ.' 

"ನಿಂಗಿಷ್ಟ ಆಗ್ಲಿಲ್ಲೆ ?' 

ನಾನು ತಲೆ ಅಲುಗಿಸಿದೆ. 

"ಈ ಮಗು ದೊಡದಾಗೋದ್ಯಾವಾಗ ? ನನ್ನೊತೆ ಆಡ್ಲಿಕ್ಕೆ ಬರೋದ್ಯಾವಾಗ ?' 
ಅಜ್ಜ ನಕ್ಕರು. 

"ನಿನ್ನೊಟ್ಟಿಗೆ ಆಡ್ಲಿಕ್ಕೆ ಬರ್ಲಿಕ್ಕಿಲ್ಲ ಕಮ್ದಾ. ಈ ಮಗು ದೊಡದಾಗ್ನೇಕಿದ್ರೆ ನಿನ್ನ 
ಆಟೆಲ್ಲ ನಿಂತಿರ್ತದೆ.' 

"ಮತ್ಯಾಕೆ ಅಮ್ಮ ಇದನ್ನು ಹೆತ್ತದ್ದು?' 

"ಹುಚ್ಚುಚ್ಚು ಮಾತಾಡ್ಬಾರ್ದು ಕಮ್ದಾ. ಹೋಗಿ ಹಲ್ಲುಜ್ಜಿ ಓದು.' 

ಅಂದು ಉಪಾಹಾರದ ಹೊತ್ತಿಗೆ ಅಣ್ಣ ಹೇಳಿದ: 

“ಆ ಮಗೂನ್ನ ನನ್ನ ಕಿಸೆಯಲ್ಲಿ ಹಾಕ್ಟೋದು. ಅಷ್ಟು ಚಿಕ್ಕದು. ನಾನು ಕಿಸೆಯಲ್ಲಿ 
ಹಾಕಿ ನೋಡ್ಲಾ?' 

ಕಿಸೆಯಲ್ಲಿ ಹಿಡೀಲಿಕ್ಕಿಲ್ಲ. ಸ್ಕೂಲ್‌ಬೇಗಿನಲ್ಲಿ ಹಾಕುವಾ. ಏನಾಯ್ತು ಅಳಿಲನ್ನು 
ಹಿಡ್ಡು ಪಳಗಿಸುವಾಂತೇಳಿ ? ಎಷ್ಟು ಕಾಲಾಯ್ತು ಹೇಳೋದು? ಇಲ್ಲೀವರೆಗೆ 
ಹಿಡೀಲಿಲ್ಲಲ್ಲ ?' 

ಒಂದು ಅಳಿಲನ್ನು ಪಳಗಿಸಿ ತನ್ನ ನಿತ್ಯ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಅಣ್ಣ 
ಬಯಸಿದ್ದ. ಅದಕ್ಕಾಗಿ ಕಾರ್ಡ್‌ಬೋರ್ಡಿನ ಪೆಟ್ಟಿಗೆಗಳಲ್ಲಿ ದ್ವಾರ ಮಾಡುವುದೂ ಇಲಿ 
ಬೋ ನುಗಳನ್ನು 'ಹುಡುಕಿಡುವುದೂ ಆತನ ದಿನಚರ್ಯಯ ತಪ್ಪಿಸಲಾಗದ 
ಜವಾಬ್ದಾರಿಗಳಾಗಿದ್ದುವು. ಅಳಿಲುಗಳ ಭಾಷ ತನಗೆ ಗೊತ್ತೆಂದೂ ಅಣ್ಣ ನನ್ನೊಂದಿಗೆ 
ಹೇಳಿದ್ದ: “ಬಡಾಯಿ” -ಮಾರಾತ್ತಾಟ್ಸಿನ ತಮ್ಮನೂ ಪ್ರತಿಕ್ರಿಯಿಸಿದ್ದ. ಅವನನ್ನು 
ನಂಬುವಂತೆ ಮಾಡಲು ಆ ಊರಿನಲ್ಲಿ ಯಾರಿಗೂ ಸಾಮರ್ಥ್ಯವಿರಲಿಲ್ಲ. 
ರವೀಂದ್ರನಾಥ ಠಾಗೋರ್‌ ನಿಧನರಾದರೆಂದು ಹೇಳಿದಾಗಲೂ ಆ ತಮ್ಮ ಅದನ್ನು 
ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಅವರ ಶವಯಾತ್ರೆಯನ್ನು ನಾನು ಮನೆಯ ಕಿಟಕಿಯ 
ಮೂಲಕ ನೋಡಿದ್ದೆ. ಹಾಗಿದ್ದೂ ತಮ್ಮ ಹೇಳಿದ "ಹೋಗಾ ಅಮ್ಮಿ ಇದೆಲ್ಲ ನಿನ್ನ 
ರೈಲು.' 


ಬಾಲ್ಯದ ನೆನಪುಗಳು 101 


ಅಂದು ಊರಿನಲ್ಲಿ ಎರಡು ವರ್ಗದವರಿದ್ದರು. ಸತ್ಯವನ್ನು ಅಸತ್ಯವಂದು 
ತಿಳಿಯುವವರೂ ಅಸತ್ಯವನ್ನು ಸತ್ಯವೆಂದೇ ಪರಿಗಣಿಸುವವರೂ. ಎರಡು 
ವರ್ಗದವರೂ ವ್ಯಾಮೋಹದ ಗೂಡಿನಲ್ಲಿ ಸಿಕ್ಕಿಬಿದ್ದವರೆ. ಹೆರಿಗೆಯ ನಂತರದ 
ಒಂದು ವಾರ ಕಾಲ ನರ್ಸ್‌ ನಾಲಪ್ಪಾಟ್ಟಿನಲ್ಲೆ ಇದ್ದರು. ಅವರಿಗೆ ಸೀರೆ, ಚಪ್ಪಲಿ, 
ಚರ್ಮದ ಚೀಲ ಮೊದಲಾದ ವಸ್ತುಗಳನ್ನು ಅಮ್ಮನೂ ಅಜ್ಜಿಯೂ 
ಉಡುಗೊರೆಯಾಗಿ ನೀಡಿದರು. ಅಮನಿಗೆ ಸ್ನಾನ ಮಾಡಿಸುವುದರ ಬಗ್ಗೆ ಅವರಿಗೂ 
ಉಣ್ಣಿಮಾಯಮೆಗೂ ವಿಶೇಷ ಆಸಕ್ತಿಯಿತ್ತು. ಆದರೆ, ಅಮ್ಮ ಅವರನ್ನು ಬಚ್ಚಲು 
ಮನೆಯೊಳಕ್ಕೆ ಪ್ರವೇಶಿಸಗೊಡಲಿಲ್ಲ. 

"ನಾನು ಸ್ವಲ್ಪ ಹೊತ್ತು ಸಮಾ ಎಣ್ಣೆ ತಿಕ್ಕಿ ಕೊಡ್ತೇನೆ' ಉಣ್ಣಿಮಾಯಮ್ಮ 
ಹೇಳಿದಳು. 

"ನಾನೇ ಸ್ನಾನ ಮಾಡ್ತೇನೆ' ಅಮ್ಮ ಹೇಳಿದರು. 

ಅಮ್ಮ ಸ್ನಾನ ಮಾಡುವಾಗ ಬಚ್ಚಲು ಮನೆಯ ಹೊರಗೆ ಪೂರ್ವದಿಕ್ಕಿನ 
ಕೋಣೆಯಲ್ಲಿ ಗೋಡಗೆ ಆತುಕೊಂಡು ನರ್ಸೂ ಉಣ್ಣಮಾಯಮೈಯೂ 
ಕುಳಿತುಕೊಳ್ಳುತ್ತಿದ್ದರು. ಅವರ ಮಾತು ಕೇಳುವುದಕ್ಕೆ ನಾನೂ. 

"ಇದೆಲ್ಲ ಇಂಗ್ಲೀಷು ಹೆರಿಗೆ' ಉಣ್ಣಿಮಾಯಮ್ಮ ಹೇಳಿದಳು. ಸರಿಯಾದ ಆರೈಕೆ 
ಕ್ರಮದ್ದಾದ್ರೆ ನೋಡೋದಿಕ್ಕೆ ನಾಲ್ಕು ಕಣ್ಣು ಬೇಕಾದೀತು. ಮೊದಾಲು ಸೂಲೂಪ 
ದಾನ್ವಂತರ ಹಚ್ಚೇಕು. ಮತ್ತೆ ಹಸಿ ಅರಷ್ಟ ತೇದು ಹಚ್ಚಿ ಅರ್ಧ ಗಂಟೆ ತಿಕ್ಬೇಕು. 
ಆಮೇಲೆ ಪಚ್ಚಿಸ್ರು ಉಜ್ಜಿ ಅಂಟು ತೆಗೀಬೇಕು. ಕೇಪುಳಗಿಡದ ಎಲೆ ಹಾಕಿ ಕುದ್ದಿದ 
ನೀರೆರೀಬೇಕು. ಒಳ್ಳೆ ಕೆಂಪ್ಕೆಂಪಾಗಿರ್ತದೆ. ಮತ್ತೆ ಬೆಳ್ಳುಳ್ಳಿ ಲೇಹ್ಯ ತಿನ್ಬೇಕು. ಮೆಂತೆ 
ಹುಡಿಯೂ. ನಂಗಿದೆಲ್ಲ ಮಾಡ್ಲಿಕ್ಕ ಗೊತ್ತುಂಟು. ಆದ್ರೆ, ಯಾರೂ ಕೇಳ್ಳಿಕ್ಕಿಲ್ಲಲ್ಹಾ. 
ಈಗ ಆರೈಕೆ ಚೆನ್ನಾಗಿ ಮಾಡದಿದ್ರ ಮೈ ಹಾಳಾದೀತು. ಯಾರತ್ರೇಳೋದು? 
ಕೇಳ್ಬೇಡ್ವೆ ?' 

"ಇಂಗ್ಲೀಷ್‌ ಮದ್ದು ತೆಕ್ಕೊಳ್ತಾರಲ್ಲ. ಟೋನಿಕ್ಕು. ಈಗ್ಯಾರು ಲೇಹ್ಯ, ಮಂತೆಹುಡಿ 
ತಿನ್ನಾರೆ ? ಬೇಕಾದ ಮದ್ದೆಲ್ಲ ಕಲ್ಕತ್ತೇಂದ ವಿ.ಎಂ. ನಾಯರ್‌ ಕಳಿಸ್ತಾರಲ್ಲ.' 

"ಕಲ್ಕತ್ತೇಲೆಂತ ಮದ್ದುಂಟು? ಇಲ್ಲಿ ಸಿಕ್ಕದ ಮದ್ದುಂಟಾ? ಕಳೆದ ವರ್ಷ 
ನಾನೊಂದು ಹೆರಿಗೆ ಮಾಡ್ಲೋದಕ್ಕೆ ಹೋದಾಗ ಅಲ್ಲ ಮೂರು ಮದ್ದು 
ತೆಕ್ಕೂಂಡಿದ್ರು. ಹಸಿವೆಯಾಗ್ಲಿಕ್ಕ ಒಂದು ಲೇಹ್ಮ, ಜೀರ್ಣಾಗ್ಲಿಕ್ಕೆ ಒಂದು ಲೇಹ್ಯ, 
ಒಳ್ಳೇದಾಗಿಕ್ಕೆ ಇನ್ನೂಂದು ಲೇಹ್ಯ. ಆಮೇಲೆಂತ ? ಬಾಣಂತಿತನ ಮುಗ್ಗಿ ಏಳ್ದೇಕಿದ್ರೆ 
ಎಂತ ಬಣ್ಣ? ಹೊಸ ಚಿನ್ನದಾಗೆ. ಇನ್ನು ತೋರವೊ ? ಏನೂ ಹೇಳೋದು ಬೇಡ. 
ದೇವಸ್ಥಾನಕ್ಕೋಗ್ವಾಗ ದೃಷ್ಟಿತಾಗೀತೂಂತ ನಾ ಎದ್ರಿದೆ ಆಯ್ತಾ? ಅಷ್ಟೂ ಚಂದ. 
ದೇವತೆಗಳಾಗೆ....' 

ನರ್ಸ್‌ ತನ್ನ ಅನಾಕರ್ಷಕ ಕೈಗಳನ್ನು ಸೂಕ್ಷವಾಗಿ ಪರಿಶೋಧಿಸಿದಳು. 
“ಒಣಗಿ ಹೋಗಿದೆ... ಇಲ್ಲಿ ಗಾಣದ ಒಳ್ಳೆ ಎಳ್ಳೆಣ್ಣೆ ಇದ್ದೀತಾ? ನಂಗೆ ಸರೀ 

ಹಚ್ಚಿ ಸ್ನಾನ ಮಾಡ್ಬೇಕು...' 
"ನನ್ನೂಟ್ಟಿಗೆ ಕೊಳದ ಮನೆಗೆ ಬನ್ನಿ ನೈಸೇ. ನಾ ಬೆನ್ನು ಉಜ್ಜಿ ಕೊಡ್ತೇನೆ.' 


102. : ಬಾಲ್ಯದ ನೆನಪುಗಳು 


'ನೀವು ತುಂಬಾ ಹೆರಿಗೆ ನೋಡಿದ್ದಿರ್ಬೋದು, ಅಲ್ವೆ ಉಣ್ಣಿಮಾಯಮ್ಮೆ 9)? 

"ನಾ ಕಾಣದ ಹೆರಿಗೆ ಈ ಊರಲ್ಲೇ ನಡೀಲಿಲ್ಲಾಂತ... 

“ಅದೇ ಸ ಕಳ ಜಾತಿಯವರ ಗುಡಿಸ್ಲಿಗೆ ಹತ್ತಿಕ್ಕಿಲ್ಲ. ನಾಯನ್ಮಾರರ ಮನೆಗಾದ್ರ 
ಹೋಗ್ತೀರಿ.' 

'ನಂಬೂರಿಗಳದ್ದೂ. ನನ್‌ನ್ನ ಕಾಣದಿದ್ರೆ ದಾಕುದಾರ್ರು ಕೇಳ್ಕಾರು - ಅಲ್ಲಾ 
ಉಣ್ಣಿಮಾಯಮೆಲ್ಲೀಂತ. ನಮಗೆ ಸಹಾಯ ಮಾಡೋ ಜನಾದೂಂತ ಆ ಜನ 
ಹೇಳೋದು. ತಮಾಶೆ ಜನಾಯ್ತಾ. ಆದ್ರೆ, ಒಮೊಮ್ಮೆ ಹೇಳೋದುಂಟು. ತಾಯಾ 
ಬೇಕಾದ್ದು. ಮಗುವಾ? ಎರಡ್ರಲ್ಲೊಂದು ನಿಶ್ಚಯ್ಗಿಕೊಳ್ಳಿ. ಒಂದನ್ನು ಬದುಕಿಸ್ತಿಕ್ಕೆ 
ಮಾತ್ರ ನನ್ನಿಂದ ಸಾಧ್ಯ. ಆಗ ಶುರುವಾಗದ ಎದೆ ಹೂೊಡ್ಕೋಳ್ಳೋದು, 
ಬೊಬ್ಬಿರಿಯೋದು. ದಾಕುದಾರ್ರ ಕಾಲಿಡೀಲಿಕ್ಕೆ ಸುರುವಾಗ್ದದೆ. ಇಬ್ರನ್ನೂ 
ಬದ್ಕಿಸ್ಟೇಕೂಂತ ಒಂದೇ ಹಟ. ಕೆಲೋಮ್ಮೆ ಇಬ್ರನ್ನೂ ಬದ್ಕಿಸ್ತಾರೆ. ಕೆಲೋಮ್ಮೆ 
ಮಗೂನ್ನು ಮಾತ್ರ ಕೊಯ್ದು ತೆಗೀತಾರೆ. ಅದು ನೋಡ್ಲಿಕ್ಕಾಗೋದಿಲ್ಲಾಯ್ತಾ. ಗಂಡು 
 ಮಗ್ತಾದ್ರೆ ಅದಕ್ಕೆ ಮಿಣ್ಣೀರ್ತದೆ. ಎಲ್ಲ ಕತ್ತೀಂದ ಕೆತ್ತಿ ಒಟ್ಟು ಸೇರಿಯೊಂದು 
ರಕ್ತಮಯ. ನಂಗೆ ಕೆಲವೊಮ್ಮೆ ಅದನ್ನೆಲ್ಲ ನೋಡೋವಾಗ ತಲೆ ಸುತ್ತು ಬರ್ತದೆ. 
ಆದ್ರೆ, ಸುಮ್ನೆ ಕೂತ್ಕೊಳ್ಳಿ ಕಾಗೋದಿಲ್ಲಲ್ಲ. ಎಲ್ಲಾ ಗುರುವಾಯೂರಪ್ಪನ ಲೀಲೆ, ಅಲ್ವೆ 
ನೈಸೇ?' 

ನರ್ಸ್‌ ತಲೆ ಆಡಿಸಿದಳು. 

"ಎಂತ ಈ ರಕ್ರಮಯ? ರಕ್ತ ಎಲ್ಲಿಂದ ಬರ್ತದೆ? ನಾನು 
' ಉಣ್ಣಿಮಾಯಮೈೆಯೊಂದಿಗೆ ಗಲಿಬಿಲಿಗೊಂಡು ಕೇಳಿದೆ. ಭಯದಿಂದ ಕಾಲುಗಳು 
ನಡುಗಿದುವು. "ಅಯ್ಯೋ ಈ ಮಗು ಇಲ್ಲಿ ಕೂತು ಇದೆಲ್ಲ ಕೇಳ್ತಿತ್ತಾ? ಕೊಚ್ಚುವಮ್ಮ 
ಬೃಲಿಕ್ಕುಂಟಲ್ಲ ನನ್ನ ಗುರುವಾಯೂರಪ್ಪಾ. ಹೋಗಿ ಆಟಾಡಿ. ದೊಡ್ಡೋರು 
ಮಾತಾಡೋ ಜಾಗದಲ್ಲಿ ಹೀಗೆ ಅಡಗಿ ಕೂತ್ಕೋಬಾರ್ದು ಮಗೂ. ಹೊರ್ಗೆ 
ಅಂಗಣಕ್ಕೆ ಹೋಗಿ ಏನಾದ್ರೂ ಆಡಬಾರ್ದೆ ? ನಿಮ್ಮಣ್ಣನ್ನು ನೋಡಿ ಕಲೀಬೇಕು. 
ಎಷ್ಟೊಳ್ಳ' ಹುಡುಗ್ರು. ಯಾವಾಗ ನೋಡಿದ್ರೂ ಓತ್ತಿರ್ತಾರೆ. ಇಲ್ಲಿದ್ರೆ ಬರಿಯೋದು.' 

"ಈ ಮಗೂನ ಸ್ವಭಾವ ಯಾಕಪ್ಪಾ ಹೀಗಾಯ್ತು. ಹೆಂಗ್ಲರು ಹೆರಿಗೆ ಬಗ್ಗೆ 
ಮಾತಾಡಿದ್ರೆ ಅದನ್ನು ಕೇಳಿ ಕೂತ್ಕೊಳ್ಳೋದು. ಹೋಗಿ ಆಡಿ ಮಗೂ, ನಿಮತ್ರ 
ಮಾತಾಡಿ ಕೂರ್ಲಿಕ್ಕೆ ನಂಗೆ ಪುರುಸೊತ್ತಿಲ್ಲ. ನಂಗೆ ಬೇರೆ ಕೆಲ್ಬುಂಟು.' 

ನಾವು ಕಲ್ಕತ್ತಾದಿಂದ ಬಂದು ತಲುಪಿ ಒಂದು ವಾರ ಆಗಿರಬೇಕು, ಕಲಸದವಳ 
ಹೆಸರಿನಲ್ಲಿ ಟಪ್ಪಾಲಿನ ಮೂಲಕ ಒಂದು ಪಾರ್ಸೆಲ್‌ ಬಂತು. ಎಷ್ಟೋ ವರ್ಷಗಳಿಗೆ 
ಮೊದಲು ನಡದ ಕತೆಯಿದು. ಅಂದೆಲ್ಲ ನಮ್ಮ ಗ್ರಾಮದಲ್ಲಿ ಅಂಚೆಪೇದ ಇದ್ದುದಾಗಿ 
ನನಗೆ ನನಪಿಲ್ಲ. ಪೋಸ್ಟ್‌ ಮಾಸ್ಟರ್‌ರ ಸೇವಕನಾಗಿದ್ದ ರಪ್ಪಾಯಿ ಎಂಬ ಹುಡುಗ 
ಮುಸ್ಸಂಜೆಯ ವೇಳೆಗೆ ನಾಲಪ್ಪಾಟಿಗೆ ` ಕಾಗದಗಳನ್ನೂ ವಾರಪತ್ರಿಕಗಳನ್ನೂ 
ತಂದುಕೊಡುತ್ತಿದ್ದ. ಸೋಮವಾರ ಸಾಯಂಕಾಲ ತೆಂಕಮೂಲೆಯ ಪೂರ್ವದ 
ಕಂಬದಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದ್ದ ತೂಗುದೀಪದ ಬೆಳಕಿನಲ್ಲಿ ನನ್ನ 
ಅವಿವಾಹಿತಳಾದ ಚಿಕ್ಕಮ್ಮ ಮಾತೃಭೂಮಿ ವಾರಪತ್ರಿಕೆಯನ್ನು ಗಟ್ಟಿಯಾಗಿ 


ಬಾಲ್ಯದ ನೆನಪುಗಳು 103 


ಓದುತ್ತಿದ್ದರು. ನಾನೂ ಅಣ್ಣನೂ ಅಜ್ಜಿಯೂ ಮುತ್ತಜ್ಜಿಯೂ ಅವರ 
ಕೇಳುಗರಾಗಿದ್ದೆವು. ಪೂಟ್ಟಕ್ಕಾಡರದ್ದೋ ಉರೂಬರದ್ದೊ ಸಣ್ಣ ಕತೆಗಳನ್ನು 
ಓದುವಾಗ ನಾಲಪ್ಪಾಟ್ರಿನ ತಂಕಮೂಲೆಯಲ್ಲಿ ಎಲ್ಲರೂ ಶ್ವಾಸ ಹಿಡಿದು ಕತೆಯ 
ಅಂತ್ಯದ ಬಗೆಗಿನ ಕುತೂಹಲದೊಂದಿಗೆ ಸ್ವಬ್ಧರಾಗಿ ಕುಳ್ಳಿರುತ್ತಿದ್ದರು. ಚೇಳುಗಳ 
ಪ್ರೇಮಕತೆಯನ್ನು ಯಾರೋ ಒಬ್ಬರು ಒಮ್ಮೆ ಬರೆದಿದ್ದರು. ಶ್ರೀಮಾಧವನ್‌ರ 
ಚಿತ್ರಗಳು ಅದಕ್ಕೆ ಹ ಅದು ನನಗೂ ಅಣ್ಣನಿಗೂ ತುಂಬ ಹಿಡಿಸಿತು. 
ಮುತ್ತಜ್ಜಿಯವರಿಗೆ ಅದಷ್ಟು ಇಷ್ಟವಾಗಲಿಲ್ಲ. ಪ್ರೇಮಕತೆಗಳು ನಮಗೆ ಏನೂ 
ಇಷ್ಟವಾಗುವುದಿಲ್ಲ ಎಂಬ ಚ ಅವರು ಸಹಜವಾಗಿ ಪ್ರಕಟಿಸುತ್ತಿದ್ದರು. 
"ಪರಿಶುದ್ಧ ಪ್ರೇಮ! ನಂಗದು ಕೇಳಿ ಗಲೀಜಾಯ್ತು!' ಅಜ್ಜಿ ಹಲವೊಮ್ಮೆ 
ಆಸಕ್ತಿರಹಿತರಾಗಿ ಹೇಳುತ್ತಿದ್ದರು. ಒಳ್ಳೆ ಕುಟುಂಬದ ಹೆಂಗಸರಿಗೆ ಪ್ರೇಮದ ಬಗ್ಗೆ 
ಜುಗುಪ್ಪೆಯಿರಬೇಕು ಎಂಬುದಾಗಿ ನಾಲಪ್ಪಾಟ್ಟಿನ ಹೆಂಗಸರು ನಂಬಿಕೊಂಡಿದ್ದರು. 

ಒಂದು ಸಾಯಂಕಾಲ ರಪ್ಪಾಯಿ ಬಂದಾಗ ಆತನ ಕೈಯಲ್ಲಿ ಒಂದು ಪಾರ್ಸೆಲಿತ್ತು. 
ಕೋರಬಟ್ಟೆಯಲ್ಲಿ ಮು ಜ್ಜ ಮೂರು ಭಾಗಕ್ಕೂ ಗೂ ಸೀಲ ಹಾಕಲಾಗಿದ್ದ ಒಂದು 
ಪೊಟ್ಟಣ. ಮೇಲ್ಗಡೆಯಿದ್ದ ವಿಳಾಸ ನಮ್ಮ ಕೆಲಸದಾಕೆಯದ್ದಾಗಿತ್ತು. ಅವಳ ಹೆಸರು 
ಓದುತ್ತಲೆ ಮಾವ ಹೇಳಿದರು, “ಇಲ್ಲಿ ಆ ಹೆಸರಿನವರ್ಯಾರೂ ಇಲ್ಲ. 

ಅಜ್ಜಿ ತೆಂಕಮೂಲೆಯಿಂದ ತನ್ನ ತಲೆ ಹೊರಹಾಕುತ್ತ. “ಇದ್ದಾಳೆ. ಇಲ್ಲಿನ 
ಕೆಲಸದೋಳು.' 

"ಪಾರ್ಸೆಲ್‌ ಬಂದಿದೆ.... ಪಾರ್ಸೆಲ್‌, ಕಲ್ಕತ್ತೇಂದ. ದಸ್ಕತ್ತು ಹಾಕಿ ತೆಕ್ಕೋಬೇಕು. 
ಇಲ್ಲಿದ್ರೆ ಹೆಬ್ಬೆರಳಿಗೆ ಶಾಯಿ ಹಚ್ಚಿ ಹಬ್ಬೆಟ್ಟಾಕಿದ್ರೂ ಸ ಸಾಕು' ತ ಕೂಗಿ ಹೇಳಿದ. 

ಕೆಲಸದಾಕೆ ಬಡಗುಮೂಲೆಯಲ್ಲ ಕುಳಿತು ಹೊಟ್ಟಿದ ಬಳೆಗಳನ್ನು ಬೆಂಕಿಗೆ ಹಿಡಿದು 
ಬಾಗಿಸುತ್ತಿದ್ದಳು. ಅವಳು ಆ ಗದ್ದಲ ಕೇಳಿ ದುಃಖ ತಡೆಯದೆ ಅಳತೊಡಗಿದಳು. 

“ಅವಳು ಮುಖದ್ವಾರಕ್ಕೆ ಬರ್ಲಿಕ್ಕಿಲ್ಲ. ನೀ ಹೋಗಿ ದಸ್ಕತ್ತು ತಗೊಂಡ್ರ ಸಾಕು 
ಕುಟ್ಟಾ' ಮಾವನ ತಾಯಿ ಹೇಳಿದರು. 

ಅಜ್ಜಯ ಮುಖ ಕಂಪಿಡುವುದನ್ನು ನಾನು ಗಮನಿಸಿದೆ. ಅವರು ಪಾರ್ಸಲಿನ 
ಹಗ್ಗವನ್ನು ಕತ್ತಿಯಿಂದ ಕೊಯ್ದರು. ಒಗೆದ ಜರಿಯಂಚಿನ ಎರಡು ಮುಂಡುಗಳು 
ನೆಲದಲ್ಲಿ ಬಿದ್ದುವು. ಕಲ್ಕತ್ತೆಯ ಅಡುಗೆಯವನ ಒಂದು ಪತ್ರವೂ. | 

ನಿಂಗ್ಯಾಕ ಆ ಜನ ಮುಂಡು ಕಳಿಸೋದು ?' ಅಜ್ಜಿ ಕೇಳಿದರು. ಕೆಲಸದವಳು 
ಬಡಗು ಮೂಲೆಯ ಬಾಗಿಲು ದಾಟಿದ ಕೂಡಲೆ ಕಾಣಿಸುವ ಕತ್ತಲ ಮೂಲೆಯಲ್ಲಿ 
ಹಣ್ಣಾಗಲಕ್ಕಿಟ್ಟ ಹಲಸಿನ ಕಾಯಿಗಳ ನಡುವೆ ಅಡಗಿದಳು. 

(ಆ ಜನ ನಿಂಗ್ಯಾಕ ಮುಂಡು ಕಳಿಸೋದು ?' ಅಜ್ಜಿ ಮತ್ತೊಮ್ಮೆ ಕೇಳಿದರು. 

"ನಂಗೊತ್ತಿಲ್ಲ' ಕೆಲಸದವಳು ಹೇಳಿದಳು. 

“ಇದನ್ನು ನಾಳೆಯ ವಾಪಾಸು ಕಳಿಸ್ತೇನೆ' ಅಜ್ಜ ಹೇಳಿದರು. ಅಡುಗೆಯವನ 
ಕಾಗದವನ್ನು ಪೂರ್ತಿಯಾಗಿ ಓದದೇನೇ ಅಜ್ಜಿ ಅದನ್ನು ಸುರುಟಿ ಒಲೆಯಲ್ಲಿ 
ಹಾಕಿದರು. 

"ನಾ ಎಂತ ತಪ್ಪೂ ಮಾಡ್ಲಿಲ್ಲ. ನನ್ನ ಪುಣ್ಣೋಸ್ಥಾನದ ಭಗೋತಿಯಾಣ್‌ ಸತ್ಯ. 


ಕಡಾ 


104 | ಬಾಲ್ಯದ ನೆನಪುಗಳು 


ನಾಯೆಂತ ತಪ್ಪೂ ಮಾಡ್ಲಿಲ್ಲ' ಕೆಲಸದವಳು ಹೇಳಿದಳು. 

ಹುಡುಗಿಯನ್ನು ಅವಳ ಮನೆಗೆ ಕಳಿಸುವುದೇ ಒಳ್ಳೆಯದೆಂದು ಮುತ್ತಜ್ಜಿಯವರು 
ಹೇಳಿದರು. ಅವಳು ಎದೆ ಬಡಿದುಕೊಳ್ಳುವುದೂ - ಅಳುವುದೂ ಮಾಡಿದ್ದ ರ 
ನಿಮಿತ್ತವಾಗಿ ಆ ತೀರ್ಮಾನ ಕಾರ್ಯಗತವಾಗಲಿಲ್ಲ. 

ಕೆಲಸದವಳು ಅಂದಿನಿಂದ ಪಶ್ಚಾತ್ತಾಪ ಪಡುವ ಮಗ್ಗಲನ ಮರಿಯಳಂತೆ 
ವರ್ತಿಸತೊಡಗಿದಳು. ದೇವಾಲಯದ ಕೊಳಕ್ಕೆಲ್ಲ ಹುಡುಗಿಯರ ಜೊತೆ ಸ್ನಾನಕ್ಕೆ 
ಹೋಗುವುದು ನಿಂತುಹೋಯಿತು. ಸದಾಕಾಲವೂ ದುಃಖಭಾವದೊಂದಿಗೆ ನನ್ನ 
ತಂಗಿಯನ್ನು ಮಡಿಲಲ್ಲಿರಿಸಿಕೊಂಡು ಶೂನ್ಯ ನೋಡುತ್ತ ಕುಳಿತುಕೊಳ್ಳ 
ತೊಡಗಿದಳು. | 

"ಇನ್ನು ನಾ ಕಲ್ಕತ್ತಕ್ಕೆ ಹೋಗ್ಲಿಕ್ಕಿಲ್ಲ ಮಗೂ' ಅವಳು ನನ್ನೊಂದಿಗೆ ಹೇಳಿದಳು. 

"ಅದ್ಯಾಕೆ ?' ಕಾರಣೇನು ?' 

"ಕಾರಣೂಂಟು. ಆದ್ರೆ ನಿನ್ನತ್ರೇಳ್ಗಿಕ್ಕಾಗ್ಲು ಮಗೂ.' 

ಒಂದು ದಿವಸ ಅವಳು ಅಮ್ಮನ ಹತ್ತಿರ ತನಗೆ ಕೀಟಲೆ ಕೊಡುತ್ತಿದ್ದ ಒಬ್ಬ 
ಜಮೀನ್ದಾರನ ಕಥೆ ಹೇಳಿದಳು. ತಾನು "ಹೇಳಿದ್ದು ಕೇಳದೇ ಹೋದರೆ ಅವಳ 
ಮನೆಯನ್ನು ಹೊತ್ತಿಸಿ ಬಿಡುವುದಾಗಿ ಆತ ಬೆದರಿಕೆಯೊಡಿದ್ದನಂತೆ. 

"ಆ ಜನಕ್ಕೆಂತ ಬೇಕಂತೆ ?' ನಾನು ಕೇಳಿದೆ. 

"ನಂಗದು ಹೇಳ್ಳಿಕ್ಕಾಗೋದಿಲ್ಲ. ಮಕ್ಕತ್ರ ನಾ ಅದೆಲ್ಲ ಹೇಳ್ಳಿಕ್ಕಿಲ್ಲ.' 

ಅಜ್ಜಿ ಹತ್ತಿರ ಆ ಬಗ್ಗೆ ನಾನು ಮಾತನಾಡಿದಾಗ ಅವರು ಸಿಟ್ಟುಗೊಂಡರು. 

"ದರಿದ್ರದ್ದು. ಅವಳನ್ನು ಯಾವತ್ತೋ ಕಳಿಸ್ಬೇಕಾಗಿತ್ತು. ಮಕ್ಕು 
ದೊಡ್ಡೋರಾಗ್ತಿಯಾರೇಂತ ಗೊತ್ತಾಗ್ಬೇಡ್ವೆ ?' 

ಒಂದು ದಿವಸ ಮಧ್ಯಾಹ್ನ ಕಳೆಯಬೇಕಿದ್ದರೆ ಕೆಲಸದವಳನ್ನು ಕೇಳಿಕೊಂಡು ಅವಳ 
ಅಮ್ಮ ನಾಲಪ್ಪಾಟ್ಟಿಗೆ ಬಂದಳು. ಪೊನ್ನಾನಿಯಿಂದ ಸಂಬಂಧಿಕರು ಬಂದಿದ್ದಾರೆಂದೂ 
ಆದ್ದರಿಂದ ಅವಳನ್ನು ತತ್ಕಾಲಕ್ಕೆ ಮನೆಗೆ ಕರೆದುಕೊಂಡು ಹೋಗುವೆನೆಂದೂ ಅವಳು 
ಹೇಳಿದಳು: "ನಾಳೆ ವಾಪಾಸು "ಕಳಿಸ್ಟೇನೆ.' 

ಅಂದು ಮುಸ್ಸಂಜೆಗೆ ನನ್ನ ಅಜ್ಜಿ ಅಡುಗೆಯವನನ್ನು ಅವಳ ಮನೆಗೆ ಹೇಳಿ 
ಕಳುಹಿಸಿದರು. 

"ಮಗು ಅಳದೇಂತ ಹೇಳು. ಬೇಗ ಬರ್ಲಿ. 

ಅಡುಗೆಯವ ಹಿಂದಿರುಗಿ ಬರಬೇಕಿದ್ದರೆ ನಮ್ಮ ಊಟ ಮುಗಿದಿತ್ತು. ಆತ 
ಪೂರ್ವದ ಕೋಣೆಯಲ್ಲಿ ಲಾಟಾನು ಇರಿಸಿ ಅಲ್ಲಿಯೆ ಕುಳಿತುಬಿಟ್ಟ. 

"ನಂಗಿನ್ನೀ ಕೆಲ್ಲ ಆಗ್ಲಿಕ್ಕಿ ದೊಡ್ಡಮ್ಯೋರೇ. ಇಂಥಾ ಹೆಂಗಸ್ರ ಮನೆಗೆಲ್ಲ ಇನ್ನು 
ನನ್‌ನ್ನ ಕಳಿಸ್ಪುರ್ದು. ಮನಸ್ಸೇ ಹಾಳಾಯ್ತು. 

"ಏನಾಯ್ತೀಗ ಟೆ 

"ನಾನಲ್ಲಿಗೆ ಹೋದಾಗ ಒಳಗಡೇಂದ ಒಬ್ರು ಕೆಮ್ತಿದ್ರು. ನಾ ಆಗ ಸ್ವಲ್ಪ ತಲೆ 
ಎತ್ತಿ ನೋಡಿದೆ..... ಯಾರಲ್ಲಿದ್ರೂಂತ ನೀವು ಗ್ರಯಿಸ್ತೀರಿ ದೊಡ್ಡಮ್ಯೋರ ?' 

"ಸಾಕು ಸಾಕು ಇನ್ನೇನೂ ಹೇಳ್ಬೇಡ. 


ಬಾಲ್ಯದ ನೆನಪುಗಳು | 105 


"ಕಿಟಕೀ ಒಳಗಡೇಂದ ನೋಡಬೇಕಿದ್ರೆ ಅವ್ರು ನನ್‌ನ್ನೂ ನೋಡಿದ್ರು. ನಾ ಕೂಡ್ಲೆ 
ಈಚ ಬಂದೆ. ಇನ್ನವ್ಧನ್ನಿಲ್ಲಿಗೆ ಹತ್ತಿಸ್ಪಾರ್ದಾಯ್ತಾ. ಇಲ್ಲಿ ಮಕ್ಸುಮರಿಗಳಿದ್ದಾರಲ್ಲ 
ದೊಡ್ಡಮ್ವೋರೆ. ಅವ್ಳು ಮಕ್ಗನ್ನೂ ಹಾಳು ಮಾಡ್ಕಾಳು.' 

ಕೆಲಸದವ ಅಂದು ರಾತ್ರಿ ಊಟ ಮಾಡಲಿಲ್ಲ. 

ನನ್ನ ತಮ್ಮ ಸುಂದರನಿಗೆ ಪಾಠ ಹೇಳಿಕೊಡಲಂದು ಮಂಗಳೂರಿನವರಾದ ಓರ್ವ 
ಮುದುಕ ನಮ್ಮ ಕಲ್ಕತ್ತಾದ ಮನೆಗೆ ಬರುತ್ತಿದ್ದರು. ಅವರನ್ನು ಅಡಿಗೆಯವ 
ಮತ್ತಿತರರು “ಸಾಯೇಬ್ರು' ಎಂದು ಕರೆಯುತ್ತಿದ್ದರು. ನಾವು ಅವರನ್ನು 
"ಲಂಬೋದರ ಮಾಷ್ಟು' ಎಂದೂ ಕರೆದವು. ಅವರ ಹೊಟ್ಟೆ ಒಂದೆ: ಭೂಲೋಕದ 
ಹಾಗ  ಉಬ್ಬಕೊಂಡಿದೆಯೆಂ ದು ನಾವು ಭಾವಿಸಿದವು. ಅದಕ್ಕೆದುರಾಗಿ 
ಕುಳಿತುಕೊಂಡಾಗ ಅದರೊಳಗಿನಿಂದ ಗುಡುಗಿನ ಶಬ್ದವನ್ನೂ ಸಮುದ್ರದ 
ಭೋರ್ಗರೆತವನ್ನೂ ಗಿಳಿಗಳ ಕೂಗನ್ನೂ ನಾವು ಕೇಳಿ ನಕ್ಕವು. ಆದರೆ ಸುಂದರನ್‌ 
ಒಮ್ಮೆಯೂ ನಗುವ ಧೈರ್ಯ ತೋರಿಸಲಿಲ್ಲ. ಅವನು ಬಿಳಿಚಿದ ಮುಖದಿಂದ 
ಕೂಡಿಕೊಂಡು ಲಂಬೋದರ ಮಾಷ್ಟು ಹೇಳುವುದನ್ನೆಲ್ಲ ಶ್ರದ್ಧೆಯಿಂದ ಕೇಳಿದ. 
ಇಂಗ್ಲೀಷರನ್ನು ಇಂಡಿಯಾದಿಂದ ಹೊರಹಾಕಿದರೆ ಬಂದೂಗಳೆಲ್ಲ ರೂ 
ಉಪವಾಸಬಿದ್ದು ಸಾಯಬೇಕಾಗಿ ಬರಬಹುದೆಂದೂ ವಾಸ್ತವವಾಗಿ ಕಾಂಗ್ರೆಸ್‌ 
ಹಿಂದೂಗಳ ಕುತಂತ್ರದ ಫಲವಾಗಿ ರೂಪುಗೊಂಡ ಸಂಸ್ಥೆಯಯೆಂದೂ ಮಾಷ್ಟು 
ಹೇಳಿದರು. "ನಾನು ಬ್ರಿಟಿಷ್‌ ರಾಜನಾಗಿರುತ್ತಿದ್ದರ ಇವರನ್ನೆಲ್ಲ ಗುಂಡಿಕ್ಕಿ ಕೊಂದು 
ಬಿಡು ತ್ರಿದ್ದೆ.' ರಾಜ್ಯದ್ರೋಹಿಗಳನ್ನು ಕೂಲ್ಲದೆ ಮತ್ತೇನು ಮಾಡ್ಬೇಕು? 

ಸುಂದರನ್‌ ಭಯದ ಛಾಯೆಯ ಕಣ್ಣುಗಳಿಂದ ಕೂಡಿಕೊಂಡು ಅವರ 
pi ii ಗಮನಿಸುತ್ತ ಕುಳಿತ. ಆಗಲೆ ಅಡುಗೆಯವ ಒಂದು ಟ್ರೇಯಲ್ಲಿ 
ನಿಸಿ ಚಹಾ, ಫಲಾಹಾರಗಳನ್ನು ತೆಗೆದುಕೊಂಡು ಬಂದ. 

"ಮಾಸ್ಟರಿಗೆ ಈ ಫಲಾಹಾರಗಳೆಲ್ಲ ಇಷ್ಟ ಆಗ್ಲಿಕ್ಕಿಲ್ಲ. ವಡೆ, ಸುಕ್ರುಂಡೆ ಇದೆಲ್ಲ 
ಊರಿನ ಫಲಾಹಾರಗಳು. ಮಾಸ್ತರಿಗೆ ಕೇಕು ಕೊಡ್ಬೇಕಿತ್ತು. ಇಲ್ಲಿ ಕೇಕು 
ಮಾಡೋದಿಲ್ಲ. ಅದಕ್ಕೆ ಕೋಳಿ ಮೊಟ್ಟೆ ಹಾಕ್ಟೇಕಲ್ಲಾ' ಅಡುಗೆಯವ ಹೇಳಿದ. 

"ಊರ ಫಲಾಹಾರಗಳೇ ಸಾಕು. ಎಡೆಗೊಮ್ಮೆ ಊರ ಫಲಾಹಾರಗಳನ್ನೂ 
ತಿನ್ಬೇಕಲ್ಲ. ಕೇಕು ತಿಂದು ಸಾಕಾಯ್ತು! ನನ್ನ ಮನೆಯಲ್ಲಿ ಯಾವತ್ತೂ ಕೇಕಿರ್ತದೆ. 
ವಿವಿಧ ನಮೂನೆಯ ಕೇಕುಗಳು' ಮಾಷ್ಟು ಒಂದೊಂದೇ ತೆಗೆದು ತಿನ್ನುವುದರೆಡಗೆ 
ಅಡುಗೆಯವ ಅದೇ ತಟ್ಟೆಯಿಂದ ತಾನೂ ತೆಗದು ತಿನ್ನುತ್ತಿದ್ದ. ಚ ನೋಡಿ 
ನಾವು ನಗುತ್ತಿದ್ದವು. ಸುಂದರನ ಮುಖ ಇನ್ನಷ್ಟು ಬಿಳಿಚುತ್ತಿತ್ತು. 

"ಇವರ್ಯಾಕೆ ಯಾವಾಗ್ಲೂ ನಗೋದು ) ಇವರಿಗೆ ಹೇಗೆ "ನಡ್ಕೋಬೇಕೂಂತ 

ಚೂರೂ ಗೊತಿಲ್ಲಾಂತ ತೋರ್ತದೆ' ಮಾಷ್ಟು ಗೊಣಗಿದರು. 

ಅಡುಗಯವನ ಮುಖ ತಾವರೆಯ ಹಾಗೆ “ಅರಳಿತು. ; 

"ನಿಜ ಸಾಯೇಬ್ರೆ. ಇವು ಊರಲ್ಲಿ ಬೆಳ್ಳೋರು. ವರ್ತನೆಯೆಲ್ಲ ಕಾಡುಮನ್ನರ 
ಹಾಗೆ. ಪುನ್ನಯೂರ್‌ಕುಳಾಂತ ಕೇಳಿದ್ದೀರಾ ಸಾಯೇಬ್ರೆ ? ಒಂದು ಕುಗ್ರಾಮ. 
ಇವ್ರು ಅಲ್ಲ ಬೆಳ್ಳೋರು. ನೀವು ಅವ್ರಿಗೆ ಸಂಸ್ಕಾರ ಕಲ್ಲಿಕೂಟ್ರೆ ಕಲಾರು. 


106 ಬಾಲ್ಕದ ನೆನಪುಗಳು 


ನೀವು ಇವ್ರ ಬಗ್ಗೆ ಕೂಡ ಗಮ್ನಿಸ್ಟೇಕು ಸಾಯೇಬ್ರೆ.' 

"ನಾ ಬರೋದು ಅವ್ರಿಗೆ ಕಲಿಸ್ತಿಕ್ಕಲ್ಲ. ಶ್ಯಾಂಸುಂದರನಿಗೆ ಕಲಿಸ್ಲಿಕ್ಕೆ ನಲುವತ್ತು 
ರೂಪ್ಯಾಗೆ ಎಲ್ಲ ಕಲಿಸ್ತೇನೇಂತ ಒಪ್ಪಿದ್ದೇನೆ. ಶ್ಯಾಂಸುಂದರ ಒಳ್ಳೇ ಹುಡುಗ. 

ಅಡುಗೆಯವ ನಮ್ಮನ್ನು ಆಕ್ಷೇಪಿಸಿದನ್ನು ನಾನು ಅಮನಿಗೆ ಹೇಳಿದೆ. 

ಆದರೆ ಅವನನ್ನು ಬೈಯುವ ಧೈರ್ಯ ಅಮನಿಗೂ ಇರಲಿಲ್ಲ. ಕ್ರಿಸ್‌ಮಸ್‌ಗೆ 
ಒಂದು ವಾರ ಮೊದಲೆ ಅನೇಕರು ಭಕ್ಷ್ಯಪದಾರ್ಥಗಳು ತುಂಬಿದ ಬುಟ್ಟಿಗಳನ್ನು 
ತಂದೆಯವರಿಗೆ ಉಡುಗೊರೆಯಾಗಿ ಕೊಡುತ್ತಿದ್ದರು. ಹಲವೊಮ್ಮೆ ಮದ್ಯದ 
ಶೀಷೆಗಳೂ ಆ ಉಡುಗೊರೆಯಲ್ಲಿ ಸೇರಿ ಬಿಡುತ್ತಿದುವು. ತಂದೆ ಆ ಶೀಷೆಗಳನ್ನು 
ಸುಂದರನ ಮಾಷ್ಟರಿಗೆ ಕೊಡುತ್ತಿದ್ದರು. ಅಡುಗೆಯವನಿಗೂ ಅದರಲ್ಲಿ ಆಸಕ್ತಿಯಿತ್ತು. 
ಆದ್ದರಿಂದ ಒಮ್ಮೆ ಒಂದು ವಿಸ್ಕಿ ಬಾಟ್ಲಿ ತೆರೆದು ಅದರಲ್ಲಿದ್ದ ವಿಸ್ಕಿಯನ್ನು 
ಬರಿದುಗೊಳಿಸಿ ಅದರಲ್ಲಿ ಕರಿಮೆಣಸಿನ ರಸವನ್ನು ತುಂಬಿಸಿ ಆತ ಬುಟ್ಟಿಯಲ್ಲೇ 
ಇರಿಸಿದ್ದ. ಲಂಬೋದರ ಮಾಷ್ಟು ತನ್ನ ಮನೆಗೆ ಹೋದ ಮೇಲಷ್ಟ ಆ ಮೋಸವನ್ನು 
ಗಮನಿಸಿದ್ದು. ಮಾರನೆಯ ೭ ವಸ ಅವರು ಹೇಳಿದರು: 

"ಪಾಪ ಮಿಸ್ಟರ್‌ ನಾಯರ್‌. ಅವರನ್ನು ಕೆಲವರು ಮೋಸ ಮಾಡುತ್ತಿದ್ದಾರೆಂಬುದು 
ಕೂಡ ಅವರಿಗೆ ಅರಿವಾಗುವುದಿಲ್ಲ. ವಿಸ್ಕೀಂತ ಕೆಲವರು ಬರಿಯ ಕರಿಮೆಣಸಿನ 
ರಸವನ್ನು ಬಾಟ್ಲಿಯಲ್ಲಿ ತುಂಬಿಸಿಕೊಡ್ತಾರೆ! ಸೀಲು ಒಡೆದದ್ದು ಕಂಡಾಗಲೇ ನನಗೆ 
ಸಂಶಯ ಬಂತು.' | 

ಅಡುಗೆಯವ ವಡೆ ಚಹಾವನ್ನು ಮೇಜಿನ ಮೇಲಿಟ್ಟಾಗ ಮಾಷ್ಟು ಅವನ 

ಬಖವನ್ನೊಮ್ಮೆ ನೋಡಿದರು. ಕಣ್ಣು ಕೆಂಪಡರಿತ್ತು. ತುಟಿಗಳು ವಿಕಾರ ನಗು 
ನಿಮಿತ್ತವಾಗಿ ಓರೆಯಾಗಿತ್ತು. ಅಡುಗೆಯವ ತನಗೆ ಮೋಸ ಮಾಡಿದ್ದೆಂದು ಮಾಷ್ಠಿಗೆ 
ತಿಳಿದುಹೋಯಿತು. 

"ನೀನೊಮ್ಮೆ ಬಾಯಿತೆರಿ' ಮಾಷ್ಟ್ರು ಹೇಳಿದರು. 

ಅಡುಗೆಯವ ಮತ್ತಷ್ಟು ನಗಾಡಿದ. 

"ವಾಸನೆಯುಂಟು' ಮಾಷ್ಟು ಹೇಳಿದರು. 

ಅಂದು ತಂದೆಯವರೊಂದಿಗೆ ಎರಡು ನಿಮಿಷಗಳ ಕಾಲ ಮಾಷ 
ಸಂಭಾಷಣೆ ನಡೆಸಿದರು. ಸಂಜೆ ಅಡುಗೆಯವ ಅಡುಗೆ. ಮನೆಯ ಮೆಟ್ಟಿಲಿನ 
ಕುಳಿತು ಬೀಡಿಸೇದುತ್ತ ವಿಶ್ರಮಿಸುತ್ತಿರುವಾಗ ನನ್ನೊಂದಿಗೆ ಹೇಳಿದ: 

"ಈ ಬೊಡಸಾಯೇಬ ಚಾಡಿ ಹೇಳಿಕೊಟ್ಟು ನನ್ನ ಕಲ್ಲ ಇಲ್ಲಾಗೆ ಮಾಡ್ತಾನೇಂತ 
ತೋರ್ತದ! ನಿಮ್ಮಪ್ಪನಿಗೆ ಎಲ್ಲಿಂದ ಸಿಗ್ತು ಇಂಥ ಬಿಕನಾಸಿ ಸಾಯೇಬ್ದನ್ನು? ಆ 
ಜನ ಕಲ್ಲಿ ನಮ್ಮ ಮಗು ಒಳ್ಳೇದಾಗ್ಲಿಕ್ಕಿಲ್ಲ. ಅದು ಕಂಡಿತ. ಆ ಜನದ ಒಳಗೂ 
ಹೊರಗೂ ಕಪ್ಪು, ದುಷ್ಪ, ನಲ್ಪತ್ರೂಪಾ ಕೊಟ್ರಿ ಬಿಳಿ ಸಾಯೇಬ್ರೇ ಸಿಗ್ನಿಕ್ಕಿಲ್ವಾ 
ಮಕ್ಸಿಗ ಕಲಿಸ್ಸಿಕ್ಕ?' 

ಆ ಸಂದರ್ಭದಲ್ಲೆ ನನಗೆ ಮಣಿಪುರಿ ಕಲಿಸಲು ಬೃಜಭಾಷಿ ಎಂಬ ಗುರುವೂ 
ಹಿಂದಿ ಕಲಿಸಲು ಮಿಶ್ರಾ ಎಂಬುವರೂ ಮನೆಗೆ ಬರತೊಡಗಿದ್ದು. ದಿವಾನಖಾನೆಯ 
ರತ್ನಗಂಬಳಿಯನ್ನು ಸುರುಳಿ ಸುತ್ತಿಟ್ಟು ನಾನು ನೃತ್ತ ಸಲಿಯುತ್ತಿದ್ದೆ. ಭೋಜನ 


ಬಾಲ್ಯದ ನೆನಪುಗಳು 107 


ಕೊಠಡಿಯ ಬಾಗಿಲು ಮುಜ್ಚಿರುತ್ತಿತ್ತು. ಹಾಗಿದ್ರೂ ಕುಪಿತನಾದ ಲಂಬೋದರ 
ಮಾಷ್ಟು ಎಡಗಡೆಗೆ ತನ್ನ ಬೆತ್ತದಿಂದ ಬಾಗಿಲಿಗೆ ಹತ್ತು ಹನ್ನೆರಡು ಸಲ ಬಡಿದು 
ಹೇಳುತಾರೆ: 

"ನಿಲ್ಲಿ, ಈ ಶಬ್ದ ಕೋಲಾಹಲ. ಶ್ಯಾಂಸುಂದರನಿಗೆ ಪರೀಕ್ಷೆ, ಮುಂದಿನ ತಿಂಗಳು. 
ಈ ಮಗೂ ಫೇಲಾಗ್ಬೇಕೂಂತ ನಿಮ್ಗೆ ಹಠವುಂಟಾ?' 

ಡಾನ್ಸ್‌ ಮಾಸ್ಟರ್‌ ನಗಾಡಿದರು. 

"ತಮ್ಮನಿಗೆ ಪಾಠ ಹೇಳುವ ಮುದೃನಿಗೆ ಹುಚ್ಚಾ?' ಅವರು ನನ್ನನ್ನು ಕೇಳಿದರು. 

"ಗೊತ್ತಿಲ್ಲ.' 

"ನೃತ್ಯದಲ್ಲೂ ಸಂಗೀತದಲ್ಲೂ ಆಸಕ್ತಿಯಿಲ್ಲದ ಅರಸಿಕ. ಕಾಡು ಪ್ರಾಣಿ.' 

ಡಾನ್ಸ್‌ ಮಾಸ್ಟರ್‌ ಅಡುಗೆಯವ ಸಿದ್ಧಪಡಿಸಿದ ಫಲಾಹಾರವನ್ನು ಹೂಗಳಿದರು. 
ತನ್ನ ವೀಳ್ಯದೆಲೆ, ಹೊಗೆಸೊಪ್ಪು ಇತ್ಯಾದಿಗಳನ್ನು ಅವನೊಂದಿಗೆ ಪ್ರೀತಿಪೂರ್ವಕ 
ಹಂಚಿಕೊಂಡರು. 

"ಈ ಆಂಗ್ಲೋ ಇಂಡ್ಯನರನ್ನು ಮನೆಗೆ ಸೇರಿಸೋದು ಅಪಾಯಕಾರಿ. ಮಕ್ಕಳ 
ಸಂಸ್ಕಾರವನ್ನೇ ಹಾಳು ಮಾಡಿಯಾರು. ಆ ಹುಡ್ಗ ಶ್ಕಾಂಸುಂದರ ಪಾಪ, ಒಂದು 
ವರ್ಷ ಈ ಅರೆ ಇಂಗ್ಲಿಷನಿಂದ ಪಾಠ ಹೇಳಿಸ್ಕೊಂಡ್ರ ಅವ್ನೂ ಸರಿಯಾದ ಅರೆ 
ಇಂಗ್ಲಿಷರವನೇ ಆಗಿ ಬಿಡ್ಮಾನೆ. ಆಮೇಲೆ ಕಕ್ಕಸಕ್ಕೆ ಹೋದ್ರೂ ನೀರು 
ಉಪಯೋಗಿಸ್ಲಿಕ್ಕಿಲ್ಲ' ಡಾನ್ಸ್‌ ಮಾಸ್ಟ್ರು ಹೇಳಿದರು. 

"ನಾವು ಹಿಂದೂಗಳಲ್ರೆ. ನೀರಿಲ್ಲದೆ ನಮಗೆ ಓಂದು ದಿನ ಕೂಡಾ ಬದುಕೋದಕ್ಕೆ 
ಸಾಧ್ಯವಿಲ್ಲ.' ಅಡುಗೆಯವ ಹೇಳಿದ. 

"ನೀವು ಬ್ರಾಹ್ಮಣರಲ್ವ ?' ಬೃಜಭಾಷಿ ಕೇಳಿದರು. 

"ಅಲ್ಲ. ನಾಯರ್‌” ಅಡುಗೆಯವ ಹೇಳಿದ. | 

"ಎಂದರೆ,  ಕ್ಷತ್ರಿಯರಾಗಿರಬೇಕು. ಅದಕ್ಕಿಂತಲೂ : ಕೆಳಗಿನವರಾಗುವ 
ಸಾಧ್ಯತೆಯಿಲ್ಲ. ನೋಡಿದ್ರೆ ಮೇಲ್ಜಾತಿಯವನ ಹಾಗೆ ಕಾಣ್ವೀರಿ.' 

ಇಬ್ಬರು ಮಾಷ್ಟುಗಳು ಹೋದ ಬಳಿಕ ಸಂಜೆಯ ಮೊದಲ ನಕ್ಷತ್ರ ಬಾನಲ್ಲಿ 
ಕಾಣಸಬೇಕಿದ್ದರೆ ಹಿಂದಿ ಮಾಸ್ಟರ್‌ ಪ್ರವೇಶಿಸುತ್ತಾರೆ. ಲಜ್ಜೆಯಿಂದ ಕೂಡಿದವರಾಗಿ 
ತನ್ನ ಕಾಲುಗಳ ಕಡೆಗೆ ಮಾತ್ರ ದೃಷ್ಟಿ ಬೀರುತ್ತ ಅವರು ಭೋಜನ ಕೋಣೆಯನ್ನು 
ಪ್ರವೇಶಿಸುತ್ತಾರೆ. ನಡೆಯುವಾಗ ಅವರ ಕಾಲಬೆರಳುಗಳಲ್ಲಿ ಟಿಕ್‌ಟಕ್‌ ಎಂಬ 
ಶಬ್ಧವುಂಟಾಗುತ್ತದೆ. ಯಾರೋ ಅವುಗಳನ್ನು ಮಡಚಿ ನಟಿಕೆ ಮುರಿದ ಹಾಗೆ. 

ಅವರಿಗೂ ಅಡುಗಯವ ಫಲಾಹಾರ ತಂದಿತ್ತ. ಆಡುಗೆಯವನೊಂದಿಗೆ 
ಮಾತನಾಡುವ ಆಸಕ್ತಿಯನ್ನೇನೂ ಮಿಶ್ರಾ ಪ್ರಕಟಪಡಿಸಲಿಲ್ಲ. 

ಅಡುಗೆಯವನ ಹಿಂದೂಸ್ತಾನಿ ಏನೇನೂ ಚೆನ್ನಾಗಿಲ್ಲವೆಂದು ಮಾಷ್ಟು ನನ್ನಲ್ಲಿ 
ಹೇಳಿದರು. ವ್ಯಾಕರಣವಷ್ಟೇ ಅಲ್ಲ, ಉಚ್ಚಾರಣೆಯೂ ಸಾಕಷ್ಟು ಕಟ್ಟದ್ದಿದೆ. 

"ನೀನು ಆತನೊಂದಿಗೆ ಹಿಂದಿಯಲ್ಲಿ ಮಾತನಾಡಕೂಡದು ಕಮಲ.' 

"ಇಲ್ಲ ಸಾರ್‌.' 

"ಹಓಂದೀಂತಲ್ಲ. ಯಾವ ಭಾಷೆಯಲ್ಲಾದ್ರೂ ಆತನೂಂದಿಗೆ ಹೆಚ್ಚು 


108 | ಬಾಲ್ಕದ ನೆನಪುಗಳು 


re €ಕಾದ ಅಗತ್ಯವಿಲ್ಲ. ಕೆಲಸದೋರನ್ನು ಕಲಸದೋರಾಗಿಯೇ ನೋಡೇಕು.' 
ಪ ಸ 
ಹಿಂದಿ ಮಾಷ್ಟ ವಿರೋಧೀ ಭಾವನೆ ಅಡುಗೆಯವನನ್ನು ದಿಗ್ಗಮೆಗೊಳಿಸಿತು. 

"ಈ ಜನಕ್ಕೇನು ನನ್ನನ್ನು ಕಂಡಾಗ ಮುಖ ಕಪ್ಪಾಗೋದು ? ಮುಖ ಯಾವಾಗ 
ನೋಡಿದ್ರೂ ನರಿ ಹೂಸು ಬಿಟ್ಟ ಹಾಗೆ. ಎಲ್ಲಿಂದ ಸಿಕ್ತು ಹೀಗೊಂದು ಹಿಂದೀ 
ಮಾಷು? ಬಸ್ರಾ ಮಿಶ್ರ! ಹೆಸ್ರು ಕೇಳಿದ್ರೇ ವಾಕರಿಕೆ ಬರ್ತದೆ. 

"ನಿಮ್ಗೆ ಆ ಜನವನ್ನು ಕಂಡಾಗ ಅಸೂಯ:' ಕೆಲಸದವಳು ಹೇಳಿದಳು. 

"ನಂಗೋ ? ಅಸೂಯೆಯೋ? ಆ ಜನವನ್ನು ಕಂಡಾಗಲೊ ?' ಅಡುಗೆಯವನ 
ಮುಖ ಸಿಟ್ಟಿನಿಂದ ಸಿಡಿಮಿಡಿಯಾಯಿತು. 

"ಆತ ನನ್‌ನ್ನ ನೋಡೋದು ನಿಮ್ಗಿಷ್ಟಾಗೋದಿಲ್ಲ.' 

"ಅದೀಗ ಚೆನ್ನಾ ಯ್ತು! ಯಾವ್ದೋ ಹಳ್ಳಿಗಾಡಿನಿಂದ ಬಂದ ಒಬ್ಬು ಕೆಲ್ಲದೋಳನ್ನು 
ಯಾರೋ ನೋಡಿದ್ರೂಂತ ನಂಗ್ಯಾಕೆ ಅಸೂಯೆ ? ನೋಡಿ ಡ್ಲಿ. ಬೇಕಾದ್ರೆ ಮದ್ವೆನೂ 
ಮಾಡ್ಲಿ. ನಂಗೇನು ನಷ್ಟ?' 

ಅಂದು ಕೆಲಸದವಳು ಸ್ವಲ್ಪ ಹೊತ್ತು ಅತ್ತಳು. ಆದರೆ ಅವಳನ್ನು ಸಮಾಧಾನ 
ಪಡಿಸಲಿಕ್ಕ ಅಡುಗೆಯವ ಮುಂದೆ ಬರಲಿಲ್ಲ. ಆತ ಒಂದು ಕಟ್ಟ ಬೀಡಿ ಸೇದಿ 
ಮುಗಿಸಿದ, ಊಟದ ಹೊತ್ತಾಗಬೇಕಿದ್ದರೆ. 

ಅಂದೆಲ್ಲ ಸರಿಯಾಗಿ ಒಂಬತ್ತು ಗಂಟೆಗೆ ತಂದೆತಾಯಿಯರ ಮಾಳಿಗೆ ಮೆಟ್ಟಲಿಳಿದು 
ರಾತ್ರಿಯ ಊಟಕ್ಕೆ ಬರುತ್ತಿದ್ದರು. 


ಎರಡನೆಯ ಲೋಕಮಹಾಯುದ್ಧದ ಕೊನೆಯ ಘಟ್ಟ. ನಾವು 18, Lansdowne 
Rಂad - ನಲ್ಲಿದ್ದ ಮಾಳಿಗೆಯಲ್ಲಿ ವಾಸವಾಗಿದ್ದ ಸಮಯ. 

ತಂದೆಯವರಿಗೆ ಟಪ್ಪಾಲಿನಲ್ಲಿ Daily Mirror ಎಂಬ ಬ್ರಿಟಿಷ್‌ ಪೀತಪತ್ರಿಕಯೂ 
ಅಮೇರಿಕನ್‌ ವಾರಪತ್ರಿಕೆಯಾದ Saturday Evening Post - ಊ ಬಂದು 
ತಲುಪುತ್ತಿದ್ದ ಸಮಯ. "ಮಿರರ್‌" ಬುದ್ಧಿಜೀವಿಗಳಿಗೆ ಹೇಳಿದ್ದಲ್ಲವಾದ ಕಾರಣ ನಾನು 
ಮಾತ್ರ ಅದನ್ನು ಓದುತ್ತಿದ್ದೆ. ಅದರಲ್ಲಿ ಮಿಲಿಟಂ೦ಯವರನ್ನು ಉತ್ಸಾಹ 
ಭರಿತರನ್ನಾಗಿಸುವುದಕ್ಕಾಗಿ Janeವಂಬ ಶಿರೋನಾಮೆಯುಳ್ಳ ಒಂದು ಚಿತ್ರಕತೆ ಎಲ್ಲಾ 
ದಿವಸವೂ ಪ್ರಕಟಗೊಳ್ಳುತ್ತಿತ್ತು. ಲಾವಣ್ಮವತಿಯಾದ Jane ಮರೆವು 
ನಿಮಿತ್ತವಾಗಿಯೇ ಇರಬೇಕು, ವಸ್ತ್ರಧರಿಸದೆಯೇ ಹಲವು ಪುಟಗಳಲ್ಲಿ 

ಕಾಣಸಿಕೊಳ್ಳುತ್ತಿದ್ದುದು. ಹ ಯಾವುದೇ ವಸ್ತುವಿಲ್ಲದ ಕತೆ. ಅವಳ 
ಮಾದಕ ಸ ps ಶರೀರವೇ ವಸ್ತು. ಯುದ್ಧ ಮಾಡುವಾಗಲೂ ಮುಲಿಟರಿಯವರು 
ಜೇನ್‌ ಎಂಬ ಆ ತರುಣಯ ಬಗ್ಗೆ, ನನಪು ಮಾಡಿಕೊಳ್ಳುತ್ತಿದ್ದರು. ಯುದ್ಧ ಗದ್ದುದರ 
ಒಂದು ಕಾರಣವೂ ಜೇನ್‌ ಆಗಿದ್ದಳೆಂದೂ ಕೆಲವರು ಆಮೇಲೆ ಪ್ರಸ್ತಾಪಿಸು ಶ್ರಿದ್ದುದಾಗಿ 
ನಾನು ಓದಿದೆ. ೫08 ಎಂಬ ವಾರಪತ್ರಿಕೆಯಲ್ಲಿ ಸಣ್ಣ ಕತೆಗಳೂ Tugboat Annie 
ಮೊದಲಾದ ಧಾರಾವಾಹಿಗಳೂ ಪ್ರಕಟಗೊಳ್ಳುತ್ತಿದ್ದವು. 


ಬಾಲ್ಯದ ನೆನಪುಗಳು 109 


ನಾಲಪ್ಪಾಟ್ಟಿನಲ್ಲಿ ವಾಸಿಸುತ್ತಿದ್ದಾಗ ಮಾತೃಭೂಮಿ ವಾರಪತ್ರಿಕೆಗೆ ನನ್ನ ಜೀವನದಲ್ಲಿ 
ಕೊಟ್ಟಿದ್ದ ಅಮೂಲ್ಯ ಪ್ರಾಧಾನ್ಯವನ್ನು ಕಲ್ಕತ್ತೆಯಲ್ಲಿ ಆ ಅಮೇರಿಕನ್‌ ವಾರಪತ್ರಿಕೆ 
ನನ್ನಿಂದ ಕಸಿದುಕೊಂಡಿತು. ಅಂಚೆಪೇದೆಯನ್ನು ಕಾದು ನಿಲ್ಲುತ್ತಿದ್ದ ನನಗೆ ಆ 
ವಾರಪತ್ರಿಕೆ ಒಂದು ಅಮೂಲ್ಯ ನಿಧಿಯಾಗಿತ್ತು. 7107818001%611ಎಂಬ ಚಿತ್ರಕಾರ 
ಬಿಡಿಸಿದ ಮುಖಚಿತ್ರಗಳು ನನಗೆ ಹಿಡಿಸಿದವು. ಕುಟುಂಬದ ಕಲ್ಪನೆಗೂಪ್ಪುವ 
ಆಲೋಚನೆಗಳನ್ನು ಆತ ಬಿಂಬಿಸುತ್ತಿದ್ದ. ತಂದೆ, ತಾಯಿ, ಅಜ್ವ ಅಜ್ಜಿ, ಹುಡುಗ, 
ಹುಡುಗಿ, ಮಗು, ನಾಯಿ, ಬೆಕ್ಕು, ಕುದುರೆ, ಗಿಳಿ..... ಮೊದಲಾದ ಎಲ್ಲವನ್ನೂ 
ಆತ ಕೆಲವೊಮ್ಮೆ ಒಂದೇ ಚಿತ್ರದಲ್ಲಿ ಪೋಣಸುತ್ತಿದ್ದ. ಅಮೇರಿಕನ್‌ ಕುಟುಂಬಗಳ 
ಶಕ್ತಿಯನ್ನೂ ಭದ್ರತೆಯನ್ನೂ ಪ್ರಕಟಪಡಿಸುವುದಕ್ಕೆ ಆತ ನಿರಂತರ ಪ್ರಯತ್ನಿಸುತ್ತಿದ್ದ. 
ಅಮೇರಿಕನ್‌ ಕುಟುಂಬಗಳು ಲೈಂಗಿಕ ಅರಾಜಕತ್ವ ನಿಮಿತ್ತವಾಗಿ ಕುಸಿದು 
ಧೂಳೀಪಟವಾಗುತ್ತಿವ ಎಂದು ಅಂದು ಯಾರೂ ಹೇಳುತ್ತಿರಲಿಲ್ಲ. ಲೈಂಗಿಕ 
ಅರಾಜಕತ್ವದ ಬಗ್ಗೆ ವಿರೂಪಿಗಳಾದ ಪುರುಷರೂ ಸ್ತ್ರೀಯರೂ ಚರ್ಚೆ 
ನಡೆಸುತ್ತಿರಲಿಲ್ಲ. ಅಮೇರಿಕದವರೂ ಇಂಗ್ಲೀಷರೂ ಜಪಾನೀಯರೂ ಜರ್ಮನರೂ 
ಇಂಡಿಯಾದವರೂ ಎಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರೆಂದು ನಾನು ತಿಳಿದಿದ್ದೆ. 
ಅಂದು ರಾಜಕೀಯ ನನಗೆ ಅಪರಿಚಿತ ವಿಷಯವಾಗಿತ್ತು. ರಾಜಕೀಯದ ಸಂಹಾರ 
ಶಕ್ತಿ ಕೂಡ. | 

ನಮ್ಮ ನೆರಮನೆಯವರ ಅತಿಥಿಗಳಾಗಿ ಬಂದಿದ್ದ ಅಮೇರಿಕನ್‌ ಮಕ್ಕಳು 
ನಮ್ಮೊಂದಿಗೆ ಸೇರಿ ಆಡಿಕೊಂಡರು. ಆಹಾರ ಪದ್ಧತಿಯಲ್ಲಿ ಮಾತ್ರ ಅವರು 
ನಮಗಿಂತ ಭುನ್ನರಾಗಿ ಕಂಡರು. ಅವರು ಮಲಗುತ್ತಿದ್ದ ಕೋಣೆಯನ್ನು ನಮ್ಮ 
ಕಿಟಕಿಯೆಡೆಯಿಂದ ನೋಡಬಹುದಾಗಿತ್ತು. ರಾತ್ರಿ ನಮ್ಮ ಅಮ್ಮನ ಎರಡೂ ಪಕ್ಕದಲ್ಲಿ 
ಮಲಗಿ ಕಥೆಗಳನ್ನು ಕೇಳುತ್ತಿದ್ದುದು ಅವರಿಗೆ ಹವ್ಯಾಸವಾಗಿಬಿಟ್ಟಿತ್ತು. ನಾನೂ ನನ್ನ 
ಅಣ್ಣನೂ ಎಷ್ಟೋ ಸಲ ನಮ್ಮ ಅಮ್ಮನ ಕತೆಗಳನ್ನು ಕೇಳುತ್ತ ನಿದ್ರಿಸಿದ್ದೆವು. ಆ ಕಾಲ 
ಮತ್ತೆ ನನ್ನ ನೆನಪಿಗೆ ಬಂತು. ಆ ನಡುವೆಯೇ ಇರಬೇಕು, ನಮ್ಮಮನೆಗೆ ಅತಿಥಿಗಳು 
ಬಂದದ್ದು. ಪ್ರೂಫೆಸರ್‌ ಶಂಕರನ್‌ ನಂಬ್ಯಾರರ ಮಗಳು ಸರಳ ಎಂಬ ಸರಳಕ್ಕ, 
ಗಂಡನಾದ ಕೊಚ್ಚಿತಂಬುರಾನೂ ಮಗ ಮೋಹನನೂ ನಮ್ಮ ಮನೆಗೆ ಬಂದರು. 
ಮನೆ ಸಿಕ್ಕುವ ತನಕ ನಮ್ಮಲ್ಲಿಯೇ ತಂಗಬಹುದಂದು ತಂದೆ ತಂಬುರಾನರಿಗ 
ಹೇಳಿದರು. ಸರಳಕ್ಕನಂಥ ಓರ್ವ ಪರಿಷ್ಕೃತ ಮಲಯಾಳಿ ಮಹಿಳೆಯನ್ನು ನಾನು 
ಅದೇ ಮೊದಲ ಬಾರಿಗೆ ನೋಡಿದ್ದು. ಪುನ್ನಯೂರ್‌ಕುಳದಲ್ಲಿದ್ದ ಹೆಂಗಸರು-ಅವರು 
ಸಿರಿವಂತರಾದರೂ ಸರಿಯೆ, ಬಡವರಾದರೂ ಸರಿಯೆ-ತಮ್ಮ ಕೈಬೆರಳುಗಳನ್ನು 
ಶುಚಿಗೊಳಿಸುವುದಕ್ಕೆ ಶ್ರಮಪಟ್ಟಿರಲಿಲ್ಲ. ಉಗುರಿನೆಡೆಯ ಮಣ್ಣೂ ತಲೆಯ ಹೇನೂ 
ಅವರ ನಡುವಿನ ಸಾಮಾನ್ನ ವಿಷಯವಾಗಿತ್ತು. ಸರಳಕ್ಕ ಸುಂದರಿಯೂ 
ಪರಿಷ್ಕಾರವುಳ ವರೂ ಆಗಿದ್ದರು. ಹೊತ್ತು ಕಳೆಯುವ ಮಾತುಗಳನ್ನು ಧಾರಾಳವಾಗಿ 
ಆಡುವುದಕ್ಕೂ ನಗುವುದಕ್ಕೂ ನಗಿಸುವುದಕ್ಕೂ ಅವರು ಉತ್ಸಾಹ ತೋರುತ್ತಿ ದರು. 
ಚಿನ್ನಾಭರಣಗಳಿಗ ಹೊರತಾಗಿ ಸ್ತಟಿಕಮಣಗಳಿಂದ ನಿರ್ಮಿಸಿದ ಒಂದು 
ಮಾಲೆಯನ್ನೂ ಅವರು ಧರಿಸುತ್ತಿದ್ದರು. 


110 ಬಾಲ್ಕದ ನೆನಪುಗಳು 


ಅವರೂ ಯಾವತ್ತೂ ಗುನುಗುನು ಹಾಡುತ್ತಲೇ ಇರುತ್ತಿದ್ದರು. ಮೇಲಿನ 
ಕೋಣೆಗಳಿಗೆ ಅವರು ಸಂಗೀತ ತಂದರು. 

ನನ್ನ ತಂದೆ ತಾಯಿಯರು ಹೆಚ್ಚು ಹೊತ್ತು ತಮ್ಮ ಮಕ್ಕಳೊಂದಿಗೆ ಮಾತಾಡಿ 
ಕಳೆಯುವುದನ್ನು ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದಲೇ ಇರಬೇಕು, ಸರಳಕ್ಕ 
ನನ್ನೊಂದಿಗೆ ಶಾಲೆಯ ಸಂಗತಿಗಳನ್ನು ಕೇಳಿದಾಗ `ನನಗೆ ಅತಿಯಾದ 
ಸಂತೋಷವಾದದ್ದು. ಅನುಕರಿಸುವುದಕ್ಕೆ ಯೋಗ್ಯವಾದ ಓರ್ವ ಮಾದರಿ 
ವ್ಯಕ್ತಿಯನ್ನು ನಾನು ಹುಡುಕುತ್ತಿದ್ದೆ. ಅಂಥ ಮಾದರಿವ್ಯಕ್ತಿ ಸರಳಕ್ಕನ ರೂಪದಲ್ಲಿ 
ನನಗೆ ಕಾಣಸಿಕ್ಕಿದರು. | 

"ನಾನು ಯಾವತ್ತಾದರೂ ಸರಳಕ್ಕನ ಹಾಗೆ ಸುಂದರಿಯಾದೇನಾ?' ನಾನು 
ಕಲ್ಲೂವಿನಲ್ಲಿ ಕೇಳಿದೆ. 

"ಇಲ್ಲ' ಅವಳು ಹೇಳಿದಳು. 

"ಅದ್ಯಾಕೆ ಹಾಗೆ?' 

"ನಿಮ್ಗೆ ಈ ಜನ್ಮದಲ್ಲಿ ಆ ಬಣ್ಣ ಸಿಗ್ಲಿಕ್ಕಿಲ್ಲ' 

"ಬಣ್ಣ ಇಲ್ದಿದ್ರೆ ಸುಂದರಿಯಾಗ್ಲಿಕ್ಕಿಲ್ವೆ ?' 

"ಇಲ್ಲ ಮಗೂ. ನೀವು ಚಂದ ಆಗ್ತೀರಿ. ಆದ್ರೆ ಸರಳಮನ ಹಾಗೆ 
ಸುಂದರಿಯಾಗ್ಲಿಕ್ಕಿಲ್ಲ. ಅದನ್ನು ಆಸೆ ಪಟ್ಟು ಫಲವಿಲ್ಲ. 

"ನಂಗೆ ಅಂಥ ಆಸೇನೂ ಇಲ್ಲ 

"ಆಸೆ ಇಲ್ಲಿದ್ರೆ ಕೇಳಿದ್ಯಾಕೆ ?' 

"ಸುಮ್ನೆ ಕೇಳಿದ್ದು. 

ಕಲ್ಲೂ ಗಟ್ಟಿಯಾಗಿ ನಕ್ಕಳು. ಅವಳು ನನ್ನ ಬಗ್ಗೆ ಇನ್ನೂ ಏನೇನೊ ತನ್ನ ಗಂಡನಾದ 
ಅಡುಗೆಯವನೊಂದಿಗೆ ಹೇಳಿ ನಗುತ್ತಿದ್ದಳು. ಅವಳು ನನ್ನ ತಂಗಿಯ ಸೇವೆಗೆ ಮಾತ್ರ 
ನಿಯುಕ್ತಳಾದವಳಾಗಿದ್ದಳು. ನನಗೆ ಬೇರೆಯೇ ಒಬ್ಬ ಕೆಲಸದವಳಿರಲಿಲ್ಲ. ನೆಲ 
ಒರಸುವ ತ್ರಿಪುರಾ, ರಾತ್ರಿಯಲ್ಲಿ ನನ್ನ ನೆರವಿಗಾಗಿ, ಮಂಚದ ಕೆಳಗೆ ಚಾಪೆ ಹಾಸಿ 
ಮಲಗುತ್ತಿದ್ದಳು. ಅವಳು ನನಗೆ ಹಲವಾರು ಕತೆಗಳನ್ನು ಹೇಳಿಕೊಟ್ಟಿದ್ದಳು. ಅದರಲ್ಲಿ 
ನೆನಪಿರುವುದು ಮಂಗನ ಕತೆ ಮಾತ್ರ. 

ಮಂಗನ ಯಜಮಾನಿ ಓರ್ವ ಜಮೀನ್ದಾರ ಹೆಂಗಸಾಗಿದ್ದಳು. ಓರ್ವ ದೊರೆಸಾನಿ. 
ಅವಳಿಗೆ ಆಭರಣಗಳೆಂದರ ಇಷ್ಟ. ರತ್ನ ಖಚಿತವಾದ ಆಭರಣಗಳನ್ನು ಒಂದೊಂದಾಗಿ 
ಧರಿಸುವುದನ್ನು ನೋಡಿದ ಮಂಗನಿಗ ಅಸೂಯೆಯಾಯಿತು. ಅದು ಒಂದೊಂದೇ 
ಆಭರಣವನ್ನು ಮೆಲ್ಲ ಮೆಲ್ಲ ಕದ್ದು ಹಟ್ಟಿಗೆ ಕೊಂಡುಹೋಗಿ ಅಡಗಿಸಿಟ್ಟಿತು. ಅದು 
ಕಾಣದಿರಲಿಕ್ಕಂದು ಅದರ ಮೇಲ ಮಲವಿಸರ್ಜನೆ ಮಾಡಿತು. ಆಭರಣಗಳನ್ನು 
ಕಂಡು ಹಿಡಿಯುವುದಕ್ಕೆ ದೊರೆಸಾನಿಗೆ ಸಾಧ್ಯವಾಗಲಿಲ್ಲ. ಕೊನೆಗೊಮ್ಮೆ ಮಳೆಗಾಲ 
ಬಂತು. ಮಳೆ ಬಂದಾಗ ಮಲಹರಿದುಹೋಯಿತು. ಆಭರಣಗಳು ಬೆಳಕಿಗೆ 
ಬಂದುವು. ಮಂಗನ ಚೇಷ್ಟಯನ್ನು ಅರಿತುಕೊಂಡ: ದೊರೆಸಾನಿ ಅದನ್ನು ಹಿಡಿದು 
ಒಬ್ಬ ಕೊರವನಿಗೆ ಎರಡು ರೂಪೃಾಗೆ ಮಾರಿದಳು. ಈ ಕಥೆಗೇಂತಲ್ಲ, ಶ್ರಿಪುರಾಳ 
ಎಲ್ಲ ಕತಗೂ ಒಂದು ನೀತಿ ಪಾಠವಿರುತ್ತಿತ್ತು. ಈ ಕತ ಕೇಳಿ ಆದ ಮೇಲೆ ನಾನು 


ಬಾಲ್ಯದ ನೆನಪುಗಳು 111 


ಒಂದು ತೀರ್ಮಾನಕ್ಕೆ ಬಂದೆ ನಾನು ಯಾವತ್ತೂ ಮಂಗನನ್ನು ಮನೆಯಲ್ಲಿ 
ಸಾಕಲಾರೆನೆಂದು. 


ನನ್ನ ಹನ್ನೊಂದನೆಯ ಹುಟ್ಟಿದ ಹಬ್ಬ ಕಳೆದು ಸ್ವಲ್ಪ ದಿನದಲ್ಲಿ ಬೇಸಿಗ್ನ್ಮೆರಜೆ ಬಂತು. 
ನಾನು ನಾಲಪ್ಪಾಟ್ಟು ಮನೆಗೆ ಬಂದೆ. ಅಜ್ಜಿ ತನ್ನ ಕಣ್ಣುಗಳ ಮೂಲಕ ನನ್ನನ್ನು ಸೂಕ್ಷ್ಮ 
ಪರಿಶೋಧನೆಗೆ ಒಳಪಡಿಸಿದ ನಂತರ ಒಂದು ಮುಗುಳ್ನಗೆಯೊಂದಿಗೆ ಹೇಳಿದರು: 

"ಮುಂದಿನ ಸೋಮವಾರ ನಾನು ನಿನಗ ಒಳಕಚ್ಚೆಪಂಚೆ ಉಡುವುದಕ್ಕೆ 
ಕಲಿಸುತ್ತೇನೆ.' 

ಅದನ್ನು ಕೇಳಿ ನನಗೆ ಸಂತೋಷವಾಯಿತು. ಆದಷ್ಟು ಬೇಗ ಬಾಲ್ಯ ಕಳೆದು ಓರ್ವ 
ಯುವತಿಯಾಗಿ ಬದಲಾಗಬೇಕೆಂದು ನಾನೂ ಬಯಸಿದ್ದೆ. 

ಮಾರನೆಯ ದಿವಸವೆ ಅಜ್ಜಿ ಅಗಲ ಕಡಿಮೆಯ ಮಲ್ಲ್‌ ಬಟ್ಟೆ ಖರೀದಿಸಿ 
ಐದುಮೊಳ ಉದ್ದಕ್ಕೆ ಕತ್ತರಿಸಿ ನಾಲ್ಕು ಒಳದಟ್ಟಿಗಳನ್ನು ಮಾಡಿದರು. ಹೊಲಿಗೆಯ 
ಕುಮಾರನ್‌ ಬದಿಗಳನ್ನು ಹೊಲಿದುಕೊಟ್ಟ. ಲಕ್ಷಿಕುಟ್ಟಿ ಹೊಸಬಟ್ಟೆ ಒಗೆದು ಬಿಳಿ 
ಮಾಡಿದಳು. ನನ್ನ ಗೆಳತಿಯಾದ ಅಂಬಾಳತ್ತಿನ ಮಾಲತಿಕುಟ್ಟೆಯೂ - ಉಡುವುದು 
ಕಲಿಯಲೆಂದು - ಸೋಮವಾರ ಮುಂಜಾನೆ ಸ್ನಾನ ಮಾಡಿ ನಾಲಪ್ಪಾಟ್ಟಿನ 
ತೆಂಕಮೂಲೆಗೆ ಬಂದು ತಲುಪಿದಳು. ಅಜ್ಜಿ ನನಗಾಗಿ ಒಂದು ಗುಲಾಬಿ ಬಣ್ಣದ 
ರವಿಕೆಯನ್ನೂ ಸಪೂರ ಅಂಚಿನ ಮುಂಡನ್ನೂ ಮರದ ಪೆಟ್ಟಿಗೆಯಿಂದ 
ಹೊರತೆಗೆದರು. ಕೆಲಸದವರು ಕಾಣದಿರಲೆಂದು ಅಜ್ಜಿ ನಮ್ಮನ್ನು ತೆಂಕಕೋಣೆಗೆ 
ಕರದೊಯ್ದರು. ಮುಂಡು ಕಟ್ಟುವುದಕ್ಕೂ ನೆರಿಗೆ ಹಿಡಿಯುವುದಕ್ಕೂ ಕಲಿತಾದ 
ಮೇಲೆ ನಾನೂ ಮಾಲತಿಯೂ ಪರಸ್ಪರ ಸಹಕರಿಸಿ ಒಳಕಬ್ಚೆ ಉಟ್ಟೆವು. ' 

"ಎಲ್ಲರೂ ಒಳಕಚ್ಚೆ ಉಡ್ತಾರಾ ?' ನಾನು ಕೇಳಿದೆ. 

"ನಾಯರಾಗಿ ಹುಟ್ಟಿದರೆ ಒಳಕಚ್ಚೆ ಉಡ್ತಾರೆ. ಸೊಂಟ ಒಪ್ಪವಾಗ್ಲಿಕ್ಕೆ. ಉಡದಿದ್ರ 
ಚಂದ ಇರೋದಿಲ್ಲ. 

ಉಡದಿದ್ದ ಚಂದದ ಕಲ್ಕತ್ತದ ನಾರಿಯರನ್ನು ನಾನು ನೆನೆಸಿಕೊಂಡೆ. ಆದರೆ 
ಅಜ್ಜಿಯೊಂದಿಗೆ ವಾದ ಮಾಡಲಿಕ್ಕೆ ನಾನು ಸಿದ್ಧಳಾಗಲಲ್ಲ. 

"ಶಾಲೆಗೆ ಹೋಗ್ತಾಗ ಇದೆಲ್ಲ ಆಗ್ಲಿಕ್ಕಿಲ್ಲ' ನಾನು ಹೇಳಿದೆ: ಫ್ರಾಕಿನ ಅಡಿಯಿಂದ 
ಕಂಡ್ರ? ಎಲ್ಲ ಮಕ್ಳೂ ಸೇರಿ ನನ್‌ನ್ನ ಗೇಲಿ ಮಾಡ್ಕಾರು.' 

"“ಒಳಕಚ್ಚೆ ಉಡದಿದ್ರೇ ಗೇಲಿಮಾಡೋದು. ಪ್ರಾಯಕ್ಕೆ ಬಂದ ಹುಡುಗೇರು 
ಒಳಕಚ್ಚ ಉಡದೆ ನಡೆದ್ರೆ ಗೊತ್ತಾಗಿ ಜನ್ರು ಗೇಲಿ ಮಾಡ್ತಾರೆ' ಅಜ್ಜಿ ಹೇಳಿದರು. 

ರಜಾಕಾಲ ಮುಗಿಯುವವರೆಗೆ ನಾನು ಒಳಕಚ್ಚೆಯನ್ನೂ ಮುಂಡನ್ನೂ ಉಟ್ಟು 
ನಾಲಪ್ಪ್ಸಾಟ್ಟಿನ ಮನೆಯಲ್ಲೂ ಹಿತ್ತಲಿನಲ್ಲೂ ಅಂಗಳದಲ್ಲೂ ನಡದಾಡಿದೆ. ಶಾಲಾ 
ವಿದ್ಯಾಭ್ಯಾಸ ಮುಗಿಸಿ ಅಜ್ಜಿಯ ಹಾಗೆ ಕೌಮಾರ, ದೆಸೆಯಲ್ಲೇ ವೈವಾಹಿಕ ಜೀವನ 
ಆರಂಭಿಸಬೇಕೆಂದು ನಾನು ಬಯಸಿದೆ. ನಾಲಪ್ಪಾಟ್ಟಿನ ಮನೆಯಲ್ಲೇ 
ವಾಸಮಾಡಬೇಕೆಂದು ನನಗೆ ಆಸೆಯಿತ್ತು. ಎಣ್ಣೆ ಹಚ್ಚಿ ಸ್ನಾನಮಾಡಲಿಕ್ಕೂ ಕೊಳದಲ್ಲಿ 


112 ಬಾಲ್ಯದ ನನಪುಗಳು 


ಈಜಲಿಕ್ಕೂ ಮಧ್ಯಾಹ್ನ ಮೇಲೆ ಉತ್ತರದ ಕೋಣೆಯಲ್ಲಿ ಮಲಗಿ ನಿದ್ರಿಸಲಿಕ್ಕೂ 
ನಾನು ಬಯಸಿದೆ. ನಾಲಪ್ಪಾಟ್ಟಿನಲ್ಲಿ ವಾಸವಾಗಿದ್ದ ಕಾಲದಲ್ಲಿ ಕಲ್ಕತ್ತ ಒಂದು ಹಳೆಯ 
ಕನಸಿನ ಹಾಗೆ ಕಣ್ಣಂಚಿನಿಂದ ನಿಧಾನವಾಗಿ ಮರೆಯಾಗುತ್ತಿತ್ತು. ಕಲ್ಕತ್ತ ನಿಜವಲ್ಲ. 
ನಾಲಪ್ಪಾಟ್ಟೇ ನಿಜ ಎಂಬುದಾಗಿ ಅಂದಲ್ಲ ನಾನು ಭಾವಿಸಿದ್ದೆ. 

ಉತ್ಸವದ ಚಿಂಡಪಟ್ಟೂ ದರ್ಶನದವನ ಗರ್ಜನೆಯೂ ಪರಯನ್‌ಕಾಳಿಯ 
ಹಾಡೂ ನನ್ನ ಬದುಕಿನ ವಾಸ್ತವತೆಗಳಾದುವು. ಕಲ್ಕತ್ತೆಯಲ್ಲಿ ಬೆಳೆದಿದ್ದ 
ಕಮಲ-ಇಂಗ್ಲೀಷೂ ಬಂಗಾಳಿಯೂ ಮಾತನಾಡುತ್ತಿದ್ದವಳು - ಸ್ವಪ್ನದಲ್ಲಿ ಮಾತ್ರ 
ಬದುಕಿದವಳಾದಳು. ಹೇಳಿಕೇಳಿದ ಕತೆಗಳಲ್ಲಿನ ಕಥಾನಾಯಕಿ. ಮೂಕಿ 
ಮಡಂದಳಂತಿರುವ ಹುಡುಗಿ. 

ಮತ್ತೆ ಕಲ್ಕತ್ತಾಕ್ಕೆ ಹಿಂದಿರುಗಬೇಕಾಗಿ ಬಂದಾಗ ಉಗಿಬಂಡಿಯಲ್ಲಿ ಕುಳಿತು ಅಳು 
ನುಂಗಿದೆ. ಅಂದು ಫಸ್ಟ್‌ಕ್ಲಾಸ್‌ ಕಂಪಾರ್ಟ್‌ಮೆಂಟಿನಲ್ಲಿ ನಾಲ್ವರಿಗೆ ಮಾತ್ರ 
ಸೀಟಿರುತ್ತಿತ್ತು. ತಂದೆ ತಾಯಿ ನಾನು ಅಣ್ಣ ತಮ್ಮ ತಂಗಿ ಎಲ್ಲರೂ ಸೇರಿ 
ಪ್ರಯಾಣಿಸುವಾಗ ನೆಲದಲ್ಲಿ ಬಟ್ಟೆ ಹಾಸಿ ಅದರಲ್ಲಿ ಮಲಗುವಂತೆ ತಂದೆ ನನಗೆ 
ಹೇಳುತ್ತಿದ್ದರು. ಉಗಿ ಬಂಡಿ ಜೋರಾಗಿ ಅಲುಗಾಡುವಾಗ ನನ್ನ ತಲೆಯ ಹಿಂಭಾಗ 
ನೆಲಕ್ಕೆ ಬಡಿದು ತುಂಬ ನೋವನುಭವಿಸುತ್ತಿದ್ದೆ. ಒಮ್ಮೆ ನಾನೆದ್ದು ಕಿಟಕಿಯ 
ಬಳಿಕುಳಿತು ಹೊರಕ್ಕೆ ನೋಡಿದೆ. ಮುಂಜಾನೆ ಯಾವುದೋ ಸ್ಟೇಷನ್‌ನಲ್ಲಿ ಬಂಡಿ 
ನಿಂತಾಗ ಒಬ್ಬಳು ಹುಚ್ಚೆ ನನ್ನೆದುರಿಗೆ ಕೃ ಚಾಚುತ್ತ ಓಡಿ ಬಂದಳು. ಅವಳ ಹಲ್ಲುಗಳ 
ಅಂಚುಹುಡಿಯಾಗಿದ್ದುವು. ಆ ವಿಕಾರವಾದ ನಗೆ ಆಮೇಲೆ ಕನಸಿನಲ್ಲೂ ಕಾಣಸಿ 
ನಾನೆಷ್ಟೋ ಸಲ ಭೀತಿಯಿಂದೆದ್ದು ಅತ್ತದ್ಧುಂಟು. 

"ಮೇರಿ ಬೇಟಿ' ಎಂಬುದಾಗಿ ಹುಚ್ಚಿ ನನ್ನನ್ನು ಕರೆದಿದ್ದಳು. ಹಾಗೆ ಕರದದ್ದೂ 
ನನ್ನನ್ನು ಭಯವಿಹ್ವಲೆಯನ್ನಾಗಿ ಮಾಡಿತು, ಅಧೀರಳನ್ನಾಗಿಸಿತು. ನಾನು ಆಲೋಚನೆ 
ಮಾಡದೆ ಏನಾದರೂ ಹೇಳಿಬಿಟ್ಟರೆ ಕೂಡಲೆ "ಕಮಲೆಗೆ ಹುಚ್ಚು' ಎಂದು ಅಜ್ಜಿ 
ಹೇಳುತ್ತಿದ್ದರು. ನಿಜವಾಗಿಯೂ ನಾನು ಅಂದು ಕಂಡ ಹುಚ್ಚಿಯ ಮಗಳಾಗಿದ್ದನೋ 
ಎಂಬುದಾಗಿ ಎಡೆಗಡೆಗೆ ಸಂದೇಹಿಸಿದೆ. 

ತಂದೆಯ ಕಂಪೆನಿಯಲ್ಲಿ ಪೇದಯಾಗಿದ್ದ ಕುಣಇತ್ತು ನಮ್ಮ ಮನೆಯಲ್ಲಿ 
ವಾಸವಾಗಿದ್ದ. ಲಾಂಡ್ಸ್‌ಡೌನ್‌ ರಸ್ತೆಯ ಹದಿನೆಂಟನೆಯ ನಂಬರಿನ ಮನೆಯಲ್ಲಿ ಆರು 
ಮಲಗುವ ಕೋಣೆಗಳೂ ಒಂದು ದಿವಾನಖಾನಯೂ ಒಂದು ಊಟದ ಕೋಣೆಯೂ 
ಇದ್ದುವು. ಆದರೂ ಅಡುಗೆ ಮನೆಯ ಇದ್ದಿಲು ಕೋಣೆಯ ಹಿಂಬದಿಯ ಇಳಿಸಿ 
ಕಟ್ಟಿದ ಜಾಗದಲ್ಲಿ ಅರುವತ್ತನಾಲ್ಕು ವಯಸ್ಸಿನ ಕುಣಇತ್ತು ವಾಸವಾಗಿದ್ದ. ಆತ ತನ್ನ 
ಸುಂದರಿಯಾದ ಮಗಳ ಬಗ್ಗೆ ಹಲವೊಮ್ಮ ನನ್ನಲ್ಲ ಹೇಳಿದ್ದುಂಟು. 

'ನಿಮ್ಮಿಂತ ಎರಡು ವರ್ಷ ದೊಡ್ಡೋಳು ಚೆರುಚ್ಚಿ. ನಿಮ್ಗಿಂತ ಬಣ್ಣವೂ 
ಉಂಟಾಯ್ತಾ. ತೋರ ತೋರಾಗಿ, ಟೊಮೇಟೋದಾಗ.' 

“ಚೆರುಚ್ಚಿ ಶಾಲೆಗೆ ಹೋಗ್ಲಿಲ್ವ?' 

"ಬರೇ ಸೋಮಾರಿ ಅವ್ಳು. ಹಸಿ ಕಡ್ಡೀಂದ ಎರಡು ಬಿಗಿದರೆ ಸ್ಲೇಟು ತಕ್ಕೊಂಡು 
ಕೊಟ್ಟಪ್ರಡಿ ಶಾಲೆಗೆ ಹೋಗಿದ್ದು.' 


ಬಾಲ್ಕದ ನೆನಪುಗಳು 113 


ಕೆಲಸದವರ ಕಕ್ಕಸಿನಲ್ಲಿ ಒಮ್ಮ ಒಬ್ಬಾಕೆ ನೇಣು ಹಾಕಿ ಸತ್ತಳಂದು ತ್ರಿಪುರಾ ಹೇಳಿ 
ನಮಗಲ್ಲ ಗೊತ್ತಾಯ್ತು. ರಾತ್ರಿ ಮೂತ್ರ ಮಾಡೋದಕ್ಕೆ ಅಲ್ಲಿಗೆ ಹೋಗಲು 
ಕುಇಇತ್ತುವಿಗೆ ಹೆದರಿಕೆಯಾಗುತ್ತಿತ್ತು. ಆದ್ದರಿಂದ "ತ ಇದ್ದಿಲ ಕೋಣೆಯಲ್ಲ 
ಮೂತ್ರ ಮಾಡಿ ಅಲ್ಲೆಲ್ಲ ದುರ್ಗಂಧ ಹರಡಿ "ಬಿಟ್ಟಿದ್ದ. 

ಕಲಸದವಳೂ ಅಡುಗೆಯವನೂ ಆ ಮೂತ್ರವಾಸನೆಯ ಬಗ್ಗೆ ಗೊಣಗಿದಾಗ 
ಕುಣಾತ್ತು ಹೇಳಿದ: ಇಲ್ಲಗೆ ಒಂದು ಬೆಕ್ಕು ಬರ್ತದೆ. ಬಿಳಿಯ ಒಂದು ಕಾಡು 
ಬೆಕ್ಕು. ಮ್ಯಾಂವ್‌ ಮ್ಯಾಂವ್‌ ಅನ್ನೋದು ಕೇಳಿ ನಂಗ ಎಚ್ಚರಾಗ್ವಿತ್ತು. ಅದರ ಕಲ್ಲ 
ಅಲ್ಲಿ ಮೂತ್ರ ಮಾಡೋದು. ಬೆಕ್ಕು ಮೂತ್ರ ಮಾಡಿದ್ರೆ ನನ್ನನ್ನೇಳಿದ್ರೆ ಹೇಗ? 

ಅಡುಗೆಯವ ಕೆಲಸದವಳನ್ನು ಮದುವೆಯಾಗುವ ತನಕ ತರಕಾರಿ ಕೋಣೆಯ 
ಮೇಲಿನ ಕೋಣೆಯಲ್ಲಿ ಕುಣಇತ್ತು ಮಲಗುತ್ತಿದ್ದ. "ನಾನು ಕಲ್ಲೂವನ್ನು ಪ್ರೀತಿ ಸ್ಪೇನ' 
ಎಂದೊಂದು ಸಂದೇಶವನ್ನು ಅಡುಗೆಯವ ಕಾಗದದಲ್ಲಿ ಬರೆದು ಅಮನ ಎದುರಿಗೆ 
ಚಾಚಿದ. ಅಮ್ಮ ಕಲ್ಲೂವನ್ನು ಕರೆದು ಅವಳ ಅಭಿಪ್ರಾಯ ಕೇಳಿದರು. ಅವಳಿಗೂ 
ಪ್ರೀತಿಯೆ. ಆದ್ದರಿಂದ ಸಮಯ ಕಳೆಯದೆ ಅಮ್ಮ ಅವರನ್ನು ದೇವರ ಕೋಣೆಗೆ 
ಕೊಂಡುಹೋಗಿ ಮದುವೆ ಮಾಡಿಸಿದರು. ಅವರಿಗೆ ಮಲಗುವುದಕ್ಕಾಗಿ 
ಕೋಣೆಯನ್ನು ತೆರವು ಮಾಡಿಕೊಡುವಂತೆ ಅಮ್ಮ ಕುಣತ್ತುವಿಗ ಹೇಳಿದರು. 

“ಮರ್ಯಾದಯಿಲ್ಲದೋಳೊಂದು ಮದ್ವೆ. ಇಲ್ಲಿಯ ಬಾಲಾಮಣಿಯಮ್ಮೆಯಲ್ಲೆ 
ಬೇರೆ ಯಾರಾದ್ರೂ ಆಗಿರ್ತಿದ್ರ ಎರಡನ್ನೂ ಹಿಡ್ದು ಮೆಟ್ಲಾಚೆ ದೂಡಿ ಬಾಗಿಲು 
ಹಾಕಿಬಿಡ್ತಿದ್ರು.' 

ಮುದುಕ ತನ್ನ ಪೆಟ್ಟಿಗೆಯನ್ನೂ ಬಟ್ಟೆ ಒಣಗಿಸುವ ಹಗ್ಗವನ್ನೂ ಖಾಕಿ 
ಪ್ಮಾಂಟುಗಳನ್ನೂ ತಗೆದುಕೊಂಡು ಮೆಟ್ಟಲಿಳಿಯುವಾಗ ಗೊಣಗಿದ. 

"ನಾಯೆಷ್ಟೇಳಿದ ಗೊತ್ತುಂಟಾ, ಬಾಲಾಮಣಿಯಮ್ಮೇತ್ರ.. ಊರಿಂದ 
ಹುಡುಗೇರನ್ನು ತರ್ಬೇಡೀಂತ? ನಂಗಿವುಗಳನ್ನೆಲ್ಲ ಗೊತ್ತು. ಬ್ಯಾವರ್ಸಿಗಳು, 
ಸೂಳೇರು, ಮನೇಸೇರಿಸ್ಲಿಕ್ಕ ಯೋಗ್ಯರಲ್ಲ. 

ತಂಗಿಯ ಪರಿಚಾರಿಕೆ ಕಲ್ಲೂ ಎಂಬ ಯುವತಿ ತನ್ನ ಗಂಡನೊಂದಿಗೆ 

ಪಿಸುತ್ತಿದ್ದಾಗ ನಾನು ಕೇಳಿದೆ. 

"ಕಲ್ಲೂ ಸೂಳೆಯಾ 

"ಇದ್ಯಾರು ಹೇಳಿದ್ದು? ಆ ಮುದುಕನೇ ? ಬೇರ್ಯಾರೂ ನನ್ನ ಬಗ್ಗೆ ಬೇ ಡದ್ದು 
ಹೇಳಿಕ್ಕಿಲ್ಲ. ನಿಜ ಹೇಳಿ, ಯಾರು ನಿಮಗ ಈ ಮಾತು ಹೇಳಿಕೊಟ್ಟದು ? 

ನಾನು ಕುಇಣಾತ್ತುವಿನ ಹೆಸರು ಹೇಳಲು ಇಷ್ಟಪಡಲಿಲ್ಲ. ಆತ ನನಗೆ ಹಳೆಯ 
ಕತೆಗಳನ್ನು ಹೇಳಿಕೊಡುತ್ತಿದ್ದ. ಆತ ಕಲ್ಲಿ ನೋಟಾ ಎ.ಆರ್‌.ಪಿ. ಎಂಬ ಸ್ಫನ್ಯ 

ಸಂಸ್ಕಯಲ್ಲ ಕಲಸ ಮಾಡುತ್ತಿದ್ದನೆಂದೂ ಆಮೇಲೆ ಬ್ರಿ ಮನೋನ್‌ರ 
:ತಂದತಾಯರ ಮನೆಯಲ್ಲಿ ಬಟ್ಟ ರಾಗಿದ ನೆಂದೂ ಒಮ್ಮೆ ಮೇಡಂ ಅನನಾಸಿನ 


re fo 


ಕೇಳಿದಾಗ ಮೇಡಂ ದಾಟೀಸ್‌ ಆಸ್‌ಫ್ರೂಟ್‌ ಎಂದು ಹೇಳಿದನೆಂದೂ ಇತ್ಯಾದಿ 


ವಿಷಯಗಳನ್ನು ಆ ಮುದುಕ ನನಗೆ ಹೇಳು 1! ಒಂದು ದಿವಸ ತಂದೆಯ ತಮ 
ಅಪ್ಪು ಚಿಕ್ಕಪ್ಪ ಎಲ್ಲ ಮ ುಕ್ಕಳನ್ನೂ ಕುಣ ಇತುವನೂ "ಬಂಧನ್‌' ಎಂಬ ಹೆಸರಿನ 


114 ಬಾಲ್ಕದ ನೆನಪುಗಳು 


ಒಂದು ಹಿಂದಿ ಸಿನಮಾಕ್ಕೆ ಕರೆದುಕೊಂಡು ಹೋದರು. ತನ್ನ ಟಿಕೇಟಿಗೆ ಆರಾಣೆ 
ಖರ್ಚಾಯಿತೆಂದು ತಿಳಿದ ಕುಣಇತ್ತು ಹಿಂದಿರುಗುವಾಗ ಅದನ್ನೇ ಹೇಳುತ್ತ 
ಎದೆಹೊಡೆದುಕೊಳ್ಳುತ್ತಿದ್ದ. ಅಷ್ಟು ಹಣಕ್ಕೆ ಎಪ್ಪತ್ತೆರಡು ಬೀಡಿ ಕೊಳ್ಳ 
ಬಹುದಾಗಿತ್ತೆಂದು ಕುಣಇತ್ತು ಹೇಳಿದ. "ಆರು ಚಾದ ದುಡ್ಡಾಯ್ತು. 'ಚಾಯಷ್ಟೇ 
ಅಲ್ಲ, ಮೇಲೆ ಒಂದರ್ಧ ಚಾಯವೂ ಒಂದು ರೊಟ್ಟಿಯೂ..... ಬಾಲನ್ನಾಯರೇ, 
ಇನ್ನು ನನ್‌ನ್ನು ಇಂದಿ ಸಿನಿಮಾ ನೋಡ್ಲಿಕ್ಕೆ ಎಳ್ಕೊಂಡೋಗ್ಬೇಡ್ಕಾಯ್ತಾ. ಬದ್ಲಿಗೆ 
ಅದ್ರ ದುಡ್ಡು ಕೊಟ್ರೆ ಸಾಕು.' 

ಕುಣಇತ್ತುವಿನ ಹಾಗೆ ಓರ್ವ ಅರಸಿಕನನ್ನು ತಾನದುವರೆಗೆ ಕಂಡಿರಲಿಲ್ಲವೆಂದು 
ಅಪ್ಪುಚಿಕ್ಕಪ್ಪ ನಮೊಂದಿಗೆ ಹೇಳಿದರು: 

ರ್ವ ಕಲಾಪ್ರೇಮಿ ಎಂದು ಭಾವಿಸಿದ್ದೆ ನಾನು.' 


ಕುಟ್ಟಿಯಕ್ಕ ಎಂಬ ಕರೆಯುವ ಹೆಸರುಳ್ಳ ನಮ್ಮ ಅತ್ತೆ ಲಕನೌದಿಂದ ವರ್ಷಕ್ಕೊಮ್ಮೆ 
ಟಪ್ಪಾಲಿನಲ್ಲಿ ತರಿಸುತ್ತಿದ್ದ "ಓಟೊದಿಲ್‌ಬಹಾರ್‌'ನ ಒಂದು ಖಾಲಿ ಕುಪ್ಪಿ ತನ್ನ ಕೈಗೆ 
ಸಿಕ್ಕಿದ್ದಕ್ಕೇ ಇರಬೇಕು ನನ್ನ ಅಣ್ಣ ಪರಿಮಳದ ದ್ರವ್ಯಗಳನ್ನು ಸಿದ್ಧಗೊಳಿಸುವುದಕ್ಕೆ 
' ತೀರ್ಮಾನಿಸಿದ್ದು. ತನ್ನ ಪ್ರಯೋಗಗಳು ಯಶಸ್ವಿಯಾದಲ್ಲಿ ಸೆಂಟ್‌ ನಿರ್ಮಿಸುವುದನ್ನು 
ದೊಡ್ಡ ಉದ್ಯೊ €ಗವನ್ನಾಗಿ ಪರಿವರ್ತಿಸಬಹುದೆಂದು ಅಣ್ಣ ಹೇಳಿದ. ಯಾವ 
ವಸ ವಿನಿಂದ ಸೆಂಟ್‌ ಉಂಟುಮಾಡಲು ಬಯಸುತ್ತಿ ಎಂದು ಕೇಳಿದಾಗ ಆ 
ರಹಸ್ಯವನ್ನು ನಾನು ಯಾರೊಂದಿಗೂ ಹಂಚಿಕೊಳ್ಳಲು ಸಿದ್ಧನಿಲ್ಲ ಎಂಬುದಾಗಿ ಅಣ್ಣ 
ಹೇಳಿದ. ನನಗೆ ಅಳು ಬಂತು. ಕೊನೆಗೆ ಅಜ್ಜಿಯ ಶಿಫಾರಸಿನ ಬಳಿಕ ಅಣ್ಣ ಆ 
ರಹಸ್ಯವನ್ನು ನನ್ನೊಂದಿಗೆ ಹಂಚಿಕೊಂಡ. ಕ 

ನಾಲಪ್ಪಾಟ್ರಿನಿಂದ ಬತ್ತದ ಹುಣಿಯಿಂದಲಾಗಿ ಆಚಾರಿಹಿತ್ತಲಿನ ಕಡೆ 
ನಡೆಯುವಾಗ ಚೆರುವತ್ತೂರಿನವರ ಬೇಲಿಯಲ್ಲಿ ಕಾಣುವ ಹೊನ್ನೆ ಮರದ ಹೂಗಳು 
ಕಾಯಿಗಳು ನೆಲದಲ್ಲಿ ಬಿದ್ದಿರುವುದು ಗೋಚರಿಸುತ್ತವೆ. ನನ್ನ ಅಣ್ಣ ಗೋಲಿ 
ಆಡುವುದಕ್ಕಾಗಿ ಹೊನ್ನಿಕಾಯಿಗಳನ್ನು ಸಂಗ್ರಹಿಸುತ್ತಿದ್ದ. ಹಸಿರು ಬಣ್ಣದ 
ಹೊರಸಿಪ್ರೆಯನ್ನು ಕೆರೆದು ಅವುಗಳನ್ನು ಬಿಸಿಲಲ್ಲಿಟ್ಟು ಒಣಗಿಸಿದರೆ ಅವುಗಳು 
ಗೋಲಿಗಳಾಗಿ ಮಾರ್ಪಡುತ್ತಿದ್ದುವು. ಕೆಂಪು ಕಪ್ಪು ಬಣ್ಣದ ಮರದ ಪೆಟ್ಟಿಗೆಗಳಲ್ಲಿ 
ಅಣ್ಣ ತನ್ನ ಹೊಳೆಯುವ ಗೋಲಿಗಳನ್ನೂ ಹೊನ್ನೆಕಾಯಿ ಗೋಲಿಗಳನ್ನೂ 
ಶೇಖರಿಸಿಡುತ್ತಿದ್ದ. ಅವು ಯಾವತ್ತಾದರೊಮ್ಮೆ ಪ್ರಯೋಜನಕ್ಕೆ ಬೀಳುತ್ತವೆ ಎಂದು 
ಅಣ್ಣ ನನ್ನೊಂದಿಗೆ ಹತಲ 

ಹೊನ್ನೆಕಾಯಿಂದ ಸೆಂಟು ಮಾಡ್ಬೋದು' ಅಣ್ಣ ಹೇಳಿದ. 

"ಅದು ವಾಸ್ನೆ ಬರ್ಲಿಕ್ಕಿಲ್ವ?' ನಾನು: ಕೇಳಿದೆ. ನನ್ನ ದಡ್ಡತನವನ್ನು ನನದೋ 
ಎಂಬಂತೆ ಅಣ್ಣ ಅಪಹಾಸ್ಯದ ನಗೆ ನಕ್ಕ. - 

"ವಾಸ್ನೆ ಬರ್ಲಿಕ್ಕಿಲ್ಲ. ಪರಿಮಳ ಬರ್ತದೆ. ಬಾಟ್ಲಿಗೆ ಹಾಕಿ ಒಂದೊಂದು ರೂಪ್ಯಾಗೆ 
ಮಾರ್ಬೊೋದು.' 


ಬಾಲ್ಯದ ನೆನಪುಗಳು 115 


“ಕೊಳ್ಳೋರ್ಯಾರು ?' 

“ಕುಟ್ಟಿಯಕ್ಕ ಕೊಂಡಾರು. ಕುಟ್ಟಿಯಕ್ಕ ಅದನ್ನು ಹಚ್ಚಿದರೆ ಬಾಕಿದ್ದೋರೆಲ್ಲ 
ಕೊಂಡುಕೊಂಡು ಹಚ್ಯಾರು.' 

ಅಂದು ರವಿವಾರವಾಗಿತ್ತು. ಸಮಯ ನಷ್ಟ ಮಾಡದೆ ಸೆಂಟ್‌ ನಿರ್ಮಾಣ 
ಪ್ರಾರಂಭಿಸಿ ಬಿಡುವುದಕ್ಕೆ ಅಣ್ಣ ನಿಶ್ಚಯಿಸಿದ. ಮಾರಾತ್ತಾಟ್ಟಿನ ತಮ್ಮ ಆಡಲು 
ಬರುವುದಕ್ಕ ಮೊದಲೇ ಹೊನ್ನೆಕಾಯಿಗಳನ್ನು ಹೆಕ್ಕಿ ತರಲು ಅಣ್ಣ ನನಗ ಹೇಳಿದ. 

"ಯಾರೂ ಕಾಣಬಾರ್ದು.' 

ನಾನು ಬಗ್ಗಿ ಬಗ್ಗಿ ಹೊನ್ನೆಕಾಯಿಗಳನ್ನು ಹೆಕ್ಕುವುದು ಚೆರುವತ್ತೂರಿನ ಕೇಶವನ್‌ 
ನಾಯರ್‌ ಕಂಡರು. 

"ಯಾಕೆ ಮಗೂ ಹೊನ್ನೆಕಾಯಿ ಹೆಕ್ಕೋದು? ಹುಡುಗೇರೂ ಗೋಲಿ 
ಆಡ್ರಾರಾ?' ಅವರು ನಗುತ್ತಾ ಕೇಳಿದರು. 

psd ಗೋಲಿಯಾಡೋದಕ್ಕೆ ಗೊತ್ತು' ನಾನು ಹೇಳಿದೆ. 

ಣ್ಣಿನಲ್ಲಿ ಗೋಲಿ ಆಡಿದರೆ ಕೈಯಲ್ಲಿ ತುರಿಕೆ ಕಜ್ಜಿ ಬರುತ್ತಾಯ್ತಾ? ಜಾಗ್ರತೆ. 
ಈಗ ತುಸು ಕಳ ಉಣ್ಣಿಯ ಸ್ಥಿತಿ "ನೋಡ್ತಿಲ್ವಾ ? ಮೈಯಲ್ಲಿಡೀ ಕಜ್ಜಿ. ಮಣ್ಣಾನ್‌ನ 
ಮದ್ದು. ಗಂದಕ ಹಚ್ಚಿ ಮುಂಡನ್ನು ಕುತ್ತಿಗೆಗೆ ಕಟ್ಟಿ ಸಜಯೋದು ಕಾಣಿಲ್ರೆ ? ಹಾಗೇ 
ನಿಂಗೂ ಮದ್ದು ಹಚ್ಚಿ ಮುಂಡು ಕುತ್ತಿಗೆಗೆ ಕಟ್ಟಿ ನಡೀಬೇಕೂಂತ ಆಸೆಯಾ 7 

"ಇಲ್ಲ' ನಾನು ಹೇಳಿದೆ. 

“ಹುಡುಗೇರು ಗೋಲಿ ಆಡ್ಬಾರ್ದು. ಹುಡುಗೇರು ಮಣ್ಣು ಬಾಚಿ ಆಡೋದು 
ಒಳ್ಳೇದಲ್ಲ. ಕೈಯಲ್ಲೆಲ್ಲ ಮಣ್ಣಾಗದೆ. ಮ ಮತ್ತೆ ತುರಿಕೆಕಜ್ಜಿ ಆಗ್ರದೆ. ಮತ್ತೆ ನೋಡ್ಲಿಕ್ಕೂ 
ಗಲೀಜು. ಕಜ್ಜಿ ಆದಲ್ಲೆಲ್ಲ ಕಪ್ಪು ಕಲೆ ನಿಲದೆ. ನಿಂಗೊತ್ತಿಲ್ವಾ ಮಗೂ ಅದೆಲ್ಲ 7?" 

ನಾನು ಏನೂ ಹೇಳಲಿಲ್ಲ. ಹನ್ನರಡು ಹೊನ್ನಕಾಯಿಗಳನ್ನು. ನಾನು ನನ್ನ ಫ್ರಾಕಿನಲ್ಲಿ 
ಹಾಕಿ ಮಡಚಿ ನಾಲಪ್ಪಾಟ್ಟಿಗ ಓಡಿಬಂದ. ಅಣ್ಣ ಬಡಗು ಮೂಲೆಯ ಬಚ್ಚಲು 
ಕೋಣೆಯಿಂದ ಕರೆದು ಹೇಳಿದ: 

"ನಾನು ಇಲ್ಲಿದ್ದೇನೆ.' 

ಬಡಗು ಕೋಣೆಯಲ್ಲಿ ರಾತ್ರಿ ಕೆಲಸದವರು ಮಾತ್ರ ನಿದ್ರಿಸುತ್ತಿದ್ದರು. ಅವರು 
ಬಚ್ಚಲು ಮನೆಯಲ್ಲಿ ಯಾವತ್ತೂ ಮೂತ್ರ ವಿಸರ್ಜನೆ ಮಾಡುತ್ತಿರಲಿಲ್ಲ. ಬಚ್ಚಲು 
ಮನೆಯ ಕಿಟಕಿಯ ದಾರಂದದ ಮೇಲೆ ಫ್ರೇಮಿಲ್ಲದ ಒಂದು ಕನ್ನಡಿಯ ತುಂಡೂ 
ಕಾಡಿಗೆಯ ಕರಡಿಗೆಯೂ ಕೆಂಪು ನೇರಳೆ ಬಣ್ಣಗಳ ಕುಂಕುಮದ ಎರಡು ಕಾಗದದ 
ಕಟ್ಟುಗಳೂ ಇದ್ದುವು. ಗೋಡಯ ಮೇಲೆ ಕಾಡಿಗಯ ಕಪ್ಪೂ ಕುಂಕುಮದ ಕಂಪೂ 
ಕಲೆಗಳಾಗಿ ಉಳಿದುಕೊಂಡಿದ್ದವು. ಆ ಕಿಟಕಿಯ ದಾರಂದದ ಮೇಲೆ ನೀರು ತುಂಬಿದ 
ಎರಡು ಜಾಮ್‌ನ ಕುಪ್ಪಿಗಳನ್ನು ನಾನು ಕಂಡ. ಣ್ಣನ ಕೈಯಲ್ಲಿ ಕೋಣನ ಕೂಂಬಿನ 
ಹಿಡಿಯುಳ ಒಂದು ಚೂರಿಯಿತ್ತು. 

"ಸಂಟ್‌ ಮಾಡೋದಕ್ಕ ಪ್ರಾರಂಭಿಸುವ' ಅಣ್ಣ ಹೇಳಿದ. 

"ಈಗ್ಲಾ?' 

“ಆ ಬಾಗಿಲನ್ನು ಮುಚ್ಚಿ ಚಿಲಕಹಾಕುವ. ಯಾರೂ ಕಾಣೋದು ಬೇಡ.' ಅಣ್ಣ 


116 ಬಾಲ್ಕದ ನೆನಪುಗಳು 
ಕಾಯಿಗಳನ್ನು ಹೊರತೆಗೆದ. ಅವನ್ನು ಜಜ್ಞ ನೀರಿಗೆ 


ಹೊನ್ನೆಯ ಸಿಪ್ರ ಒಡದು 
ಹಾಕಿದ. ಸ್ವಲ್ಪ ಉಪ್ಪನ್ನೂ ಆ ನೀರಿಗೆ ಸೇರಿಸಿ ತುಂಬ ಹೂತ್ತು ಆ ನೀರನ್ನು ಕುಲುಕಿದ. 


ಎ. 
"ಇದು ದೊಡ್ಡ ವ್ಯಾಪಾರವಾಗ್ಬಹುದು. ಲಕ್ನೋದ ಓಟೋದಿಲ್‌ಬಹಾರಿನ 
ವ್ಯಾಪಾರಿಗಳ ಹಾಗೆ ನಾವೂ ದೂಡ್ಡ ವ್ಯಾಪಾರಿಗಳಾಗ್ಲೋದು.' 
"ಈ ಸೆಂಟ್‌ ಓಟೋದಿಲ್‌ಬಹಾರ್‌ ಆಗಿರ್ಬೋದಾ?' 
ಅಣ್ಣ ನಕ್ಕ. 
"ಇದರ ಹೆಸರು ಎಂದಲ್ಲ. 
ಮೋಹನ್‌ದಾಸ್‌ ಸೆಂಟ್‌. 
"ಅಲ್ಲಿ ನನ್ನ ಹೆಸ್ತಿಲ್ಲ, ಅಲ್ರೆ ?' ನಾನು ನಿರಾಶೆಯೊಂದಿಗೆ ಕೇಳಿದೆ. 
“ಈಗ ನಿನ್ನ ಹೆಸರಿಡೋದಿಲ್ಲ ಅಮ್ಮಿ ಎರಡನೇ ಸಂಟಿಗೆ ನಿನ್ನ ಹೆಸರಿಡುವ.' 
ಸೆಂಟ್‌ತುಂಬಿಸಿದ ಕುಪ್ರಿಗಳನ್ನು ಬಚ್ಚಲು ಕೋಣೆಯಲ್ಲಿಟ್ಟಿ ಅವಕ್ಕೆ ಒಂದು 
ಬುಟ್ಟಿಮುಚ್ಚಿ ನಾವು ಆಡುವುದಕ್ಕೆ ಅಂಗಳಕ್ಕೆ ಹೋದವು. ನಾಗಬನದ ದಿಣ್ಣೆಯ 
ಮೇಲೆ ಮಾರಾತ್ತಾಟ್ರಿನ ತಮ್ಮನೂ ತಂಗಂಳೂ ಕುಳಿತಿದ್ದರು. 
"ಸೆಂಟು ತಯಾರಿಸೋ ಕೆಲ್ಲ ಎಲ್ಲೀವರಗೆ ಬಂತು ?' ತಮ್ಮ ಕೇಳಿದ. 
ನಾನೂ ಅಣ್ಣನೂ ದಿಗ್ಗಮೆಗೊಂಡವರಂತ ನಿಶ್ಚಲರಾಗಿ ನಿಂತೆವು. 
"ಹೊನ್ನೆಕಾಯಿಯನ್ನು ನೀರಲ್ಲಿ ಹಾಕಿದ್ರೆ ಅದು ವಾಸ್ನೆ ಬರ್ಲಿಕ್ಕಿಲ್ರಾ? ವಾ 
ತ್ಮಾ ಕೇಳಿದ. 


ಇರೋ ಸೆಂಟನ್ನು ಯಾರಾದ್ರೂ ಕೊಳ್ತಾರಾ ?' ತಮ್ಮ ನಗುತ್ತಾ 
"ನಿಂಗೆ ಹೇಗೆ ಗೊತ್ತಾಯ್ತು? ನಾನು ಸೆಂಟ್‌ ಮಾಡಿದೇನೆಂತ' ಅಣ್ಣ ಕೇಳಿದ. 


"ನಾವು ಕಿಟಕಿಯ ಹೊರಗೆ ಗೊಬ್ಬರದ ಗುಂಡಿ ಹತ್ರ ಅಡಗಿ ನಿಂತು ನಿನ್ನ 
ಪ್ರೇಜನಕ್ಕೂ ಇಲ್ಲ. 


ಓಟೋದಿಲ್‌ಬಹಾರ್‌ 


ವಿಸ 


ಮಾತುಗಳನ್ನು ಕೇಳ್ತಿದ್ದೆವಾಯ್ತಾ? ಈ ವ್ಯಾಪಾರ ಯಾವ ಪ್ರೇ 
ದುರ್ನಾತ ಬರೋ ಸೆಂಟು ಯಾರು ಕೊಳಾರ ?' 
"ದುರ್ನಾತ ಬರದಿರ್ಲಿಕ್ಕೆ ನಾನು ಒಂದು ವಸ್ತುವನ್ನು ಕುಪ್ಪೀಲಿ ಹಾಕಿದ್ದೇನೆ' ಅಣ್ಣ 


ಹೇಳಿದ. 
"ನಿಜವಾ. ದುರ್ನಾತ ಬರದಿರ್ಲಿಕ್ಕೆ ಒಂದು ವಸ್ತುವನ್ನು ಕುಪ್ಪಿ 
ನಾನು ಕುಣದಾಡುತ್ತಾ ಹೇಳಿದೆ. 
ತ | ಲ್ಲ ಬೇಡಾಮ್ಟೀ' ತಂಗಂ 


ಮ್ಲಾನವದನೆಯಾಗಿ ಹೇಳಿದಳು. 
"ಸರಿಯಾದ ಸೆಂಟು ನಾನು ಮಾಡಿಕೊಡ್ತೀನ ಮೋಹನಾ ಕಿ 
ಣ್ಣ ಹೇಳಿದ. 


"ನಿನ್ನ ಸೆಂಟನ್ನು ನೀನೇ ಮಾಡ್ಕೂ' ಅ 
"ನಾವಿಬ್ರೂ ಸೇರ್ಕೊಂಡು ವ್ಯಾಪಾರ 


ಮಾಡ್ಲಿಕ್ಕ ಗೂತ್ತುಂಟು. ಸೂಲ್ಬ ಪಾರಿಜಾತವನ್ನೂ 
ಸಂಪಿಗೆಯನ್ನೂ ಸೇರ್ಸಿ ಮಿಶ್ರ ಮಾಡಿ ಎಣ್ಣೆಗೆ ಹಾಕ್ಷೇಕು. ಆಮೇಲೆ ಬಿಸ್ತ್ಲಡೇಕು 
ಪರಿಮಳದ ಸಂಟಾಗ್ರದೆ.' 


ಮೂರ್ನಾಕು ದಿವ್ಸ ಕಳ್ಳು ಸೋಸ್ಟೇಕು. ಆಗ ಒಳ್ಳೆ 
"ನೀನು ಪರೀಕ್ಷೆ ಮಾಡಿ ನೋಡಿದ್ದೀಯಾ ?' 
"ಇಲ್ಲ. ಆ ತ್ಕಾಗಾನಂದನ್‌ ನಂಗ ಹೇಳಿಕೂಟ್ಟದ್ದು.' 


ಬಾಲ್ಯದ ನನಪುಗಳು 117 


"ಯಾವ ತ್ಕಾಗಾನಂದನ್‌ ಸ 
"ಕೋಟ್ಟಯಂದಿಂದ ಮದ್ವೆ ಮಾಡಿದ ತ್ಯಾಗಾನಂದನ್‌. ಅವ ಒಮ್ಮೆ 
ಮಾಡಿದ್ದಾನಂತೆ.' 


ಸ ಸ 

ತಮ್ಮನೂ ತಂಗಂಳೂ ಅಂದು ಆಡ್ಡಿಕ್ಕ ಸೇರಲಿಲ್ಲ. ಅವಮಾನಿತರಾದವರಂತೆ ಸ್ವಲ್ಪ 
ಹೊತ್ತು ಮಾತನಾಡದೆ ಕುಳಿತರು. ಆಮೇಲೆ ಮೌನವನ್ನು ಜೀರ್ಣಸಲಾಗದೆ 
ಮಾರಾತ್ರಾಟ್ರಿಗೆ ಹಿಂದಿರುಗಿದರು. 

"ಹೂವಲ್ಲಿ ಮಾಡೋ ಸೆಂಟನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಎಲ್ಲಾ 
ಅಂಗಡೀಲೂ ಅದಿರ್ತದೆ. ನಮ್ಮ ಸೆಂಟು ಎಲ್ಲೂ ಸಿಗ್ಲಿಕ್ಕಿಲ್ಲ. ನಮ್ಮ ಸೆಂಟ್‌ ಸಿಗ್ಬೇಕಿದ್ರ 
ನಮ್ಮ ಹತ್ರಕ್ಕೆ ಬರ್ಬೇಕು. ಅಲ್ವೆ ?' ಅಣ್ಣ ನನ್ನೂಂದಿಗೆ ಹೇಳಿದ. 

ನಾನು ತಲೆ ಕುಲುಕಿದೆ. 

ಎರಡೋ ಮೂರೋ ದಿವಸ ಕಳೆಯಬೇಕಿದ್ದರೆ ದೇವಕಿ ಬಡಗು ಮೂಲೆಯ 
ಕತ್ತಲೆಯಲ್ಲಿ ನಿಂತುಕೊಂಡು ಗಟ್ಟಿಯಾಗಿ ಕೂಗಿ ಹೇಳಿದಳು: 


Can ಹ ಇರೆ ಇಂ 9 
ಅಯ್ಯೋ ನನ್ನಮ್ಯೋ ವಾಸ್ಟೀಲ ಕೂಡಪ್ರೋ. 
ಉಣ್ಣಮಾಯ, ಶಂಕರನ್‌ ಮೊದಲಾದವರು ಬಡಗು ಮೂಲೆಯ ಕಡೆಗೆ 
ತಲೆಯತ್ತಿ ನೋಡಿದರು. 


ಇಲಿ ಸತ್ತೋಯ್ರೂಂತ ತೋರ್ತದೆ' ಉಣ್ಣಿಮಾಯಿ ಹೇಳಿದಳು. 


“ಆ ತೊಟ್ಟೆ ಬುಟ್ಟಿ ಎಲ್ಲ ಅಲ್ಲಿಂದ ತೆಗೆದು ಬಿಸಾಡಿ ಚೆನ್ನಾಗಿ ಒಂದು ಹಿಡಿಸೂಡಿ 
ತೆಗದು ಗುಡ್ಡಿ. ಎಂತ ಸತ್ತು ಬಿದ್ದಿದೆ ಎನ್ನೋದು ಗೊತ್ತಾದೀತಲ್ಲ' ಶಂಕರನ್‌ ಹೇಳಿದ. 

"ಇಲ್ಲಿ ಸತ್ತ ವಾಸ್ನೆ ಅಲ್ಲ. ಬೇರೇ ಒಂದು ವಾಸ್ತೆ. ನಾಯಿ ಹೇತಿರ್ಬೊೋದಾಂತ 

ಯ' ಮುತ್ತಜ್ಜ ಬಡಗು ಮೂಲೆಯ ಕಡೆಯಿಂದ ಒಳಬರುತ್ತಾ ಹೇಳಿದರು. 

ಇಲ್ಲಿಗೆ ನಾಯಿಯೇನೂ ಬರ್ಲಿಲ್ಲ' ದೇವಕಿ ಹೇಳಿದಳು. 

"ಆ ಮಣ್ಣಾಂತರದ ನಾಯಿಗಳು ಬಂದಿರ್ಬೂದು. ಯಾವಾಲ್ಲೂ ಬಡಗು ದಿಕ್ಕಿನ 
ಬಾಗಿಲು ತೆರೆದೇ ಇರ್ತದೆ. ನಾ ಹೇಳಿದ್ರೆ ಯಾರು ಕೇಳ್ತಾರೆ ?' 

ಮುತ್ತಜ್ಜ ಹೇಳಿದರು. 

“ಇನ್ನು ಆ ನಾಯ್ಗಳು ಈ ಕಡೆ ಅಂಗಳಕ್ಕೆ ಬಂದ್ರ ನಾನು ಕಲ್ಲು ಬಿಸಾಡಿ ಅವುಗಳ 
ಕಾಲು ಮುರ್ದೇನು' ಶಂಕರನ್‌ ಹೇಳಿದನು. 


ಓ 


(1 


3 


(4 


ಸುಂ 


[a 


( 


ಕಾಲೇನೂ ಮುರಿಬೇಡ. ಮೂಕ ಪ್ರಾಣಗಳಿಗೆ ನಾವು ಉಪದ್ರ ಮಾಡಿದ್ರ ಅದ್ರ 
ಫಲ. ಈ ಜನ್ಮದಲ್ಲೇ ಅನುಬೋಸ್ಟೇಕಾದೀತು ಶಂಕರಾ.' 
"ಇಲ್ಲಿ ನಾಯಿ ಹೇಲೂ ಇಲ್ಲ ಬೆಕ್ಕಿನ ಹೇಲೂ ಇಲ್ಲ’ ದೇವಕಿ ಹಿಡಿಸೂಡಿಯನ್ನು 


ಬಿಡಿಸುತ್ತಾ ಹೇಳಿದಳು: "ಈ ಉರುಳಿಗಳ ಎಡೇಲ್ಲೇನಾದರೂ ಹೆಗ್ಗಣ ಸತ್ತು 
ಬಿದಿರ್ಬೋದೋ ನೋಡ್ಕೇನೆ' 

"ಹೆಗ್ಗಣ ಹೇಗೆ ಬಡಗು ಮೂಲೆಗೆ ಬರೋದು ಅಮ್ಯೋರೆ? ಯಾವ್ದಾದ್ರೂ 
ಸುಂಡಿಲಿ ಸತ್ತು ಬಿದ್ದಿರ್ಬೋದು' ಉಣ್ಣಿಮಾಯ ಹೇಳಿದಳು. 
( 


ಬಡಗು ಕೋಣೆಯ ಕಂಡೇಂದ ವಾಸ್ನೆ ಬರೋದು' ಮುತ್ತಜ್ಜ ಹೇಳಿದರು. 


ಮಬ 


118 ಬಾಲ್ಯದ ನೆನಪುಗಳು 


ಅಣ್ಣ ದಿಗ್‌ಭ್ರಾಂತನಾಗಿ ನನ್ನ ಮುಖ ನೋಡಿದ. ನಾನು ಬಚ್ಚಲು ಕೋಣೆಗೆ 
ಹೋಗಿ ಕುಪ್ಪಿಗಳನ್ನು ಪರಿಶೋಧಿಸಿದೆ. ಅವುಗಳ ಮುಚ್ಚಳ ರಟ್ಟಿ ಹೋಗಿದ್ದವು. 
ನೀರಿನಲ್ಲಿ ಬಿಳಿಯ ಬೂದಿ ತೇಲುವುದು ಕಾಣಸಿತು. ಕೋಳಿಮೊಟ್ಟೆ ಒಡೆದಾಗ 
ಕೆಲವೊಮ್ಮೆ ಕಾಣಸಿಗುವ ಪೊರೆಯನ್ನು ನಾನು ನೀರಿನಲ್ಲಿ ಕಂಡೆ. ಕುಪ್ಪಿ ತೆಗೆದು 
ಮೂಸಿ ನೋಡಿದಾಗ ಆ ವಾಸನೆ ನನ್ನ ಸಕಲ ನರನಾಡಿಗಳನ್ನು ದುರ್ಬಲಗೊಳಿಸಿತು. 

"ಸಹಿಸ್ಲಿಕ್ಕಾಗೋದಿಲ್ಲಾಯ್ತಾ?' ನಾನು ಅಣ್ಣನಿಗೆ ಹೇಳಿದೆ. 

"ಕೆಲವ್ರಿಗೆ ಈ ರೀತಿಯ ಸೆಂಟೇ ಇಷ್ಟ' ಅಣ್ಣ ಹೇಳಿದ. 

"ಮಕ್ಸಿಲ್ಲಿ ಕುಪ್ಪೀಲಿ ಎಂತೋ ಮಾಡಿಟ್ಟಿದ್ದಾರೆ. ಅದ್ರದ್ದೇ ವಾಸ್ತ' ಉಣ್ಣಿಮಾಯ 
ಹೇಳಿದಳು. ಅವಳು ಒಂದು ಕುಪ್ಪಿ ತೆಗೆದು ಬೆಳಕಿನಲ್ಲಿ ಪರಿಶೋಧಿಸಿದಳು. 

"ಅಯ್ಯಾ ಇದ್ರೊಳಗೆ ಬಿಳಿ ಹುಳದಾಗೆ ಎಂತೋ ಒಂದು ಕಾಣ್ತಾ ಉಂಟು' 
ಅವರು ಹೇಳಿದರು. ಎಲ್ಲರೂ ಬಚ್ಚಲು ಮನೆಗೆ ಬಂದಾಗ ಅಣ್ಣ ಕುಪ್ಪಿಗಳನ್ನು ತೆಗೆದು 
ಹೊರಗಿನ ಗುಂಡಿಗೆ ಸಿಟ್ಟಿನಿಂದ ಬಿಸಾಡಿದ. 

"ಸೆಂಟು ಹೋಯ್ತು. ನಾನೆಂದೆ: ನೀವೆಲ್ಲಾ ಸೇರಿ ನಮ್ಮ ಬಿಸ್‌ನೆಸ್‌ ಇಲ್ಲದಾಗೆ 
ಮಾಡಿದ್ರಿ.” ಆಮೇಲೆ ಅಣ್ಣ ಹೇಳಿದ: "ಸೆಂಟ್‌ ಮಾಡ್ಲಿಕ್ಕೆ ಪ್ರಯತ್ನಪಟ್ಟೆವು. 
ಸೆಂಟಾಗ್ದಿಲ್ಲ. ಆದ್ರೆ ಆ ಕುಪ್ಪಿಯಲ್ಲಿ ಜೀವ ನಿರ್ಮಾಣವಾಯಿತಲ್ಲ. ಬಿಳಿಬಿಳಿಯ 
ಎಂತದೋ ಅದರಲ್ಲಿ ಹೊರಳಾಡೋದನ್ನು ನೋಡ್ಲಿಲ್ದೆ? 

ನಾನು ತಲೆ ಅಲುಗಿಸಿದ. 

"ಹಾಗೆಯೇ ಜೀವ ನಿರ್ಮಾಣ ಮಾಡೋದು. ಇನ್ನೂ ಸ್ವಲ್ಪ ಪ್ರಯತ್ನಿಸಿದ್ರೆ ಹುಳಕ್ಕೆ 
ಬದಲಿಗೆ ಮನುಷ್ಯನನ್ನೂ ಮಾಡ್ಬಹುದು. ಕುಪ್ಪಿ ದೊಡ್ಬು ಬೇಕು. ನಾನು 
ದೊಡ್ತ್ನೋನಾದ್ರೆ ಒಂದು ಲೆಬೋರೇಟ್ರಿ ಪ್ರಾರಂಭ ಮಾಡ್ತೇನೆ. ಒಂದೊಂದೇ 
ಪ್ರಯೋಗಗಳನ್ನು ಮಾಡಿಕ್ಕೆ.' 

"ನಾನೂ ಬರ್ತೇನೆ ಸಹಾಯ ಮಾಡ್ಲಿಕ್ಕೆ' ನಾನು ಹೇಳಿದೆ. 

"ನಿಂಗದೆಲ್ಲ ಆಗ್ಲಿಕ್ಕಿಲ್ಲಾಮ್ಮಿ ಲೆಬೋರೇಟರಿಯಲ್ಲಿ ಕೆಲವೊಮ್ಮೆ ಸ್ಫೋಟ 
ಉಂಟಾದೀತು. ನಿಂಗದೆಲ್ಲ ಕಂಡ್ರೆ ಹೆದ್ರಿಕೆ ಆದೀತು.' | 
"ಹೊನ್ನೆ ಕಾಯಿ ಹೆಕ್ಕಿ ತರ್ಲಿಕ್ಕೆ ನಾನು ಬೇಡ್ವೆ ?' ನಾನು ಕಣ್ಣೀರೊರಸುತ್ತ ಕೇಳಿದ. 
"ವಿಜ್ಞಾನಿಗಳಿಗೆ ಹೊನ್ನೆಕಾಯಿ ಯಾಕೆ ?' ಅಣ್ಣ ಗಟ್ಟಿಯಾಗಿ ನಗುತ್ತ ನನ್ನನ್ನು 
ಶ್ಲಿಸಿದ. 


(೧. 


ಕಯ್ಯಾವಿಯ ಮುಗುಳ್ನಗೆ ಆಕರ್ಷಕವಾದದ್ದು ಸಾಲು ಮೀರಿ ನಿಂತ ಒಂದು 
ಆಣಹಲ್ಲಿನಿಂದ. ಅವಳು ನಗುವಾಗ ಆ ನಗುವಿನ ಲಾವಣ್ಯ ನೋಡಿ 
ಆಸ್ವಾದಿಸುವುದಕ್ಕೆ ಹುಡುಗರೂ ಹುಡುಗಿಯರೂ ಮಾತ್ರವಲ್ಲ ಟೀಚರೂ ಹತ್ತಿರ 
ಬಂದು ನಿಂತರು. ಕಯ್ಯಾವಿಗೆ ನಗುವುದಕ್ಕ ಪ್ರತ್ಯೇಕ ಕಾರಣಗಳೇನೂ ಬೇಕಾಗಿರಲಿಲ್ಲ. 
ಶಾಲೆಯ ಪಶ್ಚಿಮ ಭಾಗದಲ್ಲಿ ಅಯ್ಯಪ್ಪುವಿನ ಹಿತ್ತಲಿನಲ್ಲಿದ್ದ ಬಾಳೆಯ ಗೊನೆಯ 
ಮೇಲೆ ಕುಳಿತುಕೊಳ್ಳುವ ಕಾಗೆಯ ಚೇಷ್ಟೆಗಳೂ ಆಕೆಯನ್ನು ನಗಿಸಿದವು. 


ಬಾಲ್ಯದ ನೆನಪುಗಳು 119. 


ಕಾಗೆಯನ್ನವಳು ಕಾಗೆಶ್ಕಾರ್‌ ಎಂದು ಕರೆದಳು. ಗೋಯಿಶ್ಶ್ಕಾರ್‌ ಎಂದು ಕರೆಯುವ 
ಹಾಗೆ ಕಾಗೆಶ್ಶಾರ್‌. 

ನೋಂಬಿನ ತಿಂಗಳು ಬಂದಾಗ ಕಯ್ಯಾವಿ ಎರಡು ಪೆಟ್ಟಿಗೆ ಕುಪ್ಪಿ ಬಳೆ 
ಕೊಂಡುಕೊಂಡಳು. ಹಸಿರು, ನೀಲ, ಕೆಂಪು, ಹಳದಿ ಒಂದರೆಡಗೊಂದರಂತೆ 
ಮಿಶ್ರಮಾಡಿ ಕೈಯಲ್ಲ ತೊಟ್ಟುಕೊಂಡು ಅವಳು ಶಾಲೆಗೆ ಬಂದಳು. 

"ಎಡಗೈಲಿ ಇಪ್ಪತ್ನಾಲ್ಕು ಬಳೆ. ಬಲಗೈಲಿ ಇಪ್ಪತೂರು. ತೋಡಿಗೆ ಬಿದ್ದಾಗ ಒಂದು 
ಒಡೆದು ಹೋಯಿತು' ಅವಳು ತನ್ನ ಉರುಟಾದ ಕೈಗಳನ್ನು ಪ್ರದರ್ಶಿಸುತ್ತಾ 
ಹೇಳಿದಳು. ಬಾಯಲ್ಲಿ ಜೂಲ್ಲುರಸವಿಟ್ಟುಕೊಂಡು ಮಾತನಾಡುವುದು ಕೈಯಾವಿಯ 
ಅಭ್ಯಾಸ. ನಡುನಡುವೆ ಅವಳು ಹೊಯ್ಗೆಗೆ ಉಗುಳುತ್ತಿದ್ದಳು. ಮತೇತಿಹಾಸಗಳಲ್ಲಿನ 
ಹುತಾತ್ಮರುಗಳ ಮುಖಭಾವವನ್ನು ಆ ಘಟ್ಟದಲ್ಲಿ ಅವಳು ವ್ಯಕ್ತಪಡಿಸುತ್ತಿದ್ದಳು. 

"ಎಂಜಲು ನುಂಗಬಾರದು' ಅವಳು ಹೇಳಿದಳು. 

"ನಿಮ್ಮ ಜಾತ್ಕೋರು ಮನೆ ಹೊರಗೆ ನಿಂತು ಒಳಕ್ಕೆ ಉಗುಳ್ತಾರೇಂತ ಒಬ್ರು 
ಹೇಳಿದ್ರು. ಅದು ಸರಿಯಾ ?' ಮಣಿಕಂಠೇಶ್ವರ ದೇವಸ್ಥಾನದ ಪರಿಸರದಿಂದ 
ಬರುತ್ತಿದ್ದ ಒಬ್ಬ ಹುಡುಗ ಕೈಯಾವಿಯನ್ನು ಕೇಳಿದ. ಕೈಯಾವಿಯ ಮುಖ 
ಕೆಂಪಾಯಿತು. ಪ್ರಶ್ನೆ ಕೇಳಿದಾತನ ಹಣೆಯ ಮೇಲಿದ್ದ ಗಂಧದ ತಿಲಕವನ್ನೂ ನೀಲಿ 
ಹಾಕಿ ಒಗೆದುಟ್ಟಿದ್ದ ಮುಂಡನ್ನೂ ಕೈಯಾವಿ ತಿರಸ್ಕಾರದಿಂದ ನೋಡಿದಳು. 

"ನಿನ್ನ ಜಾತಿ ಹೇಲು ತಿನ್ವದೇಂತ ಕೇಳಿದೆ. ಅದು ಶರಿಯಾ?' 

"ಯಾರು ಈ ಅಸಂಬದ್ಧ ಹೇಳಿದ್ದು? ನಾಯರ್‌ಗಳನ್ನು ಅವಾನಿಸೋದಕ್ಕೆ 
ಉದ್ದೇಶಪೂರ್ವಕ ಹೇಳಿದ ಸುಳ್ಳು. ಹಾಗೆ ಹೇಳಿದೋರ ಹೆ ಹೆಸ್ರು ಹೇಳ್ಬೋದಾ?' 

"ಅದ್ರ ಅನುಭವ ಇರೋ ಒಬ್ಬು ನಾಯರ್‌ಚಿ ಹೇಳಿದ್ದು. ದಿವ್ನಾಗ್ಲೂ ತಿನಾರೇಂತ 
ಹೇಳಿದ್ದು.' 

"ಸುಳ್ಳು, ಖಂಡಿತ ಸುಳ್ಳು. ಹೇಳಿದೋರ ಹೆಸ್ರೇಳ್ಬೋದಾ?' 

"ನಂಗೀ ನಾಯರ್‌ಚಿಗಳ ಹೆಶ್ರೆಲ್ಲ ನೆಂಪಲ್ಲಿರೋದಿಲ್ಲ.' 

"ಕೈಯಾವಿ ಕುಳೂಸ್‌ ಬಿಟ್ಟಿದ್ದಾಗಿರ್ಬೋದು, ನಾಯರ್‌ಗಳನ್ನು ಅವಾನಿಸೋದಕ್ಕೆ.' 
: ಕೈಯಾವ ಗಟ್ಟಿ ನಕ್ಕಳು. 

"ನಾವು ಕುಟೂಶ್‌ ಬಿ ಡಿಕ್ಕಿ ಲ್ಲ ಮನುಷ್ಕಾ' ಅವಳು ಹೇಳಿದಳು. 


ಕಯ್ಯಾವಿ ಕಲವು ವಿಶೇಷ ದಿವಸಗ ಳಲ್ಲಿವ ಮಾತ್ರ ಶಾಲೆಗೆ ಬರುತ್ತಿದ್ದಳು. ಉಳಿದ 
ದಿವಸಗಳಲ್ಲಿ ಉಮ್ಮ! ಹಾಗು ಅಕ್ಕನಿಗೆ ಮನವಾರ್ತೆಯಲ್ಲಿ ಸಹಾಯ 
ಮಾಡುತ್ತಿದ್ದಳು. ರೆಂಜೆ ಹೂಗಳನ್ನು ಹೆಕ್ಕಿ ತಂದು ಕಿವಿಗೆ ಹಲ್ಕತ್ತು ಮಾಡುತ್ತಿದ್ದಳು. 
ಕೇದಗೆಯನ್ನು ಕೂಯ್ಟ್ದು ತಂದು ಪಂಡ ಬಟ್ಟೆಯೂ ಇರಿಸುವ ಮರದ 
ಪಟ್ಟಿಗೆಯಲ್ಲ ಇರಿಸುತ್ತಿದಳು. ಮದರಂಗಿಗ ಸಿ ತಾದೇವಿ, ವೀಳ್ಯ ದೆಲೆ ಸೇರಿಸಿ ರುಬ್ಬ 
ತನ್ನ ಕೈಗಳನ್ನು ಕಂಪಾಗಿಸುತ್ತಿದ್ದಳು. ಹಾಗಿದ್ದೂ ಟೀ ಚರುಗಳು ಆಕೆಯ 
ಒಳ್ಳಯಗುಣವನ್ನೂ ದಯಾಶೀಲತೆಯನ್ನೂ ಹೊಗಳುತ್ತಿದರು. ಯಾವ 
ಸಂಕಷ್ಟದಲ್ಲಿದ್ದರೂ ಸಹಾಯಕ್ಕೆ ಬಂದೂದಗುತ್ತಿದ್ದವಳು ಕಯ್ಯಾವಿ ಮಾತ್ರ. ಮಕ್ಕಳ 
ಅಳು ನಿಲ್ಲಸ್ಸಿಕ್ಕೂ ಅವಳಿಗ ಪ್ರತ್ತೇಕ ರೀತಿಯ ಸಾಮರ್ಥ್ಯವಿತ್ತು. ಮಕ್ಕಳು ಅವಳ 


ಆ 


120 ಬಾಲ್ಯದ ನೆನಪುಗಳು 


ಕೆಂಪು ಮುಂಡನ್ನೂ ಹೂಲೇಸಿನಿಂದ ಕೂಡಿದ ಅಂಚುಳ ಬಿಳಿಯ ಕುಪ್ಪಸವನ್ನೂ 
ತಲೆಯ ಚೌಕವನ್ನೂ ನೋಡಿ ಮುಗುಳ್ನಗೆ ಬೀರುತ್ತಿದ್ದರು. ಕೆಲವೊಮ್ಮೆ ಕಯ್ಯಾವಿ 
ಸಂಟಿನ ಪರಿಮಳದ ಬಟ್ಟೆ ಧರಿಸಿ ಶಾಲೆಗೆ ಬರುತ್ತಿದ್ದಳು. ಕಲಿಯುವಿಕೆಯಲ್ಲಿ 
ಗಟ್ಟಿಗಳಲ್ಲವಾಗಿದ್ದರೂ ಹೊಲಿಗೆಯಲ್ಲವಳು ಅಸಾಮಾನ್ಯ ನಿಪುಣತೆಯನ್ನು 
ತೋರಿಸುತ್ತಿದ್ದಳು. ಆದ್ದರಿಂದಲೇ ಇರಬೇಕು, ಎಲಚ್ಚಾರ್‌ ಟೀಚರ್‌ ಚಾಕ್‌ಪೀಸ್‌, 
ಬೋರ್ಡ್‌ ಒರಸುವ ಚೀಲ, ಹೊಲಿಗೆ ಪಟ್ಟಿಗೆ, ಕತ್ತರಿಯಲ್ಲ ಹಿಡಿದುಕೊಂಡು ತನ್ನ 
ಹಿಂದೆಯೇ ಬರುವುದಕ್ಕೆ ಕಯ್ಯಾವಿಯನ್ನು ಆಯ್ಕೆ ಮಾಡಿದ್ದು. ಟೀಚರುಗಳೊಂದಿಗೆ 
ತನ್ನ ಮನೆಯ ವಿಚಾರಗಳನ್ನು ಕಯ್ಯಾವಿ ಒಂದೂ ಬಿಡದ ಹೇಳುತ್ತಿದ್ದಳು. : 

“ಅಕ್ಕನಿಗೊಂದು ಆಲೋಶನೆ ಬಂದಿತ್ತು. ನನ್‌ನ್ನ ಕಂಡಾಗ ಮದ್ವೆ ಉಡ್ಗ ಹೇಳಿದ, 
ತಂಗಿ ಶಾಕೂಂತ' ಒಂದು ದಿನ ಅವಳು ಎಲಜ್ಚಾರ್‌ ಟೀಚರೂಂದಿಗೆ ಹೇಳುವುದು 
ನಾನು ಕೇಳಿದೆ. ಏಳನೆಯ ಕ್ಲಾಸಾದರೂ ಮುಗಿಯದೆ ಮದುವೆಗೆ ಏನೇ ಆದ್ರೂ 
ಒಪ್ಪಬಾರದೆಂದು ಟೀಚರ್‌ ಅವಳಿಗೆ ಹೇಳಿದರು. "ಉಡ್ಗನ ಆಶೆ' ಕಯ್ಯಾವಿ ನಗುತ್ತಾ 
ಹೇಳಿದಳು. ಆಮೇಲೆ ಬಾಯಿಯ ಜೊಲ್ಲನ್ನು ಅಂಗಳಕ್ಕೆ ಉಗುಳಿದಳು. 

ಕಯ್ಯಾವಿಯ ಮನೆ ಅಂಬಾಳತ್ತಿನವರ ಹಳೆಯ ಕೊಳದ ಹತ್ರಿರವಿತ್ತು. 
ಪಶ್ಚಿಮದಲ್ಲೂ ತೆಂಕುದಿಕ್ಕಿನಲ್ಲೂ ಹೊಲಗಳು ಮಾತ್ರ. ಮನೆಯ ಹಿತ್ತಲಿನಲ್ಲಿ 
ಬಿಳಿಯ ಹೊಯ್ಗೆಮಣ್ಣೂ ಪೂರ್ವದ ಬೇಲಿಯಲ್ಲಿ ಕೇದಗೆ ಹಿಂಡಿಲುಗಳೂ ಇದ್ದವು. 
ಒಮ್ಮೆ ಬೇಲಿಯ ಕಡೆಯಿಂದಲಾಗಿ ನಾನು ಕಯ್ಯಾವಿಯ ಮನೆಗೆ ಹೋಗಿದ್ದೆ. 
ಹೊರಚಾವಡಿಯಲ್ಲಿ ಒಂದು ತಟ್ಟಿ ತೂಗಹಾಕಿದ್ದರು. ಒರಗಿ ಕುಳಿತುಕೊಳ್ಳುವ 
ಒಂದು ಕುರ್ಚಿ ಮಾತ್ರ ಅಲ್ಲಿತ್ತು. ಕಯ್ಯಾವಿಯ ಅಕ್ಕ ವೀಳೃದ ಕಲೆಗಳುಳ ಹಲ್ಲು 
ಬೆಳಗಿ ನಕ್ಕಳು. ಅವರು ನನಗೆ ತಿನ್ನಲೆಂದು ಒಂದು ರಸಬಾಳೆ ಕೊಟ್ಟರು. 

ನಾಲಪ್ಪಾಟ್ಟಿಗೆ ಹಿಂದಿರುಗಬೇಕಿದ್ದರೆ ಹೊತ್ತು ಕತ್ತಲಾಗತೂಡಗಿತ್ತು. ಅಜ್ಜಿ ನನ್ನನ್ನು 
ಕಾಣದ್ದಕ್ಕೆ ಗೊಂದಲಗೊಂಡಿದ್ದರು. “ಎಂತಾಟವಾ ಇದು, ಆಟ, ಹೊತ್ತು ಕತ್ತಲಾದ್ದು 
ಕಾಣಿಲ್ವಾ ?' | 

ಅಜ್ಜಿ ಕೇಳಿದರು. ಅವರು ಮೈ ತೊಳೆಯಲೆಂದು ಕೊಳದ ಕಡೆಗೆ ಹೊರಟು 
ನಿಂತಿದ್ದರು. ಕೆಂಪು ಸಾಬೂನದ ಪೆಟ್ಟಿಗೆಯೂ ಮೈಯೊರಸುವ ಬಟ್ಟೆಯೂ 
ಕೈಯಲ್ಲಿತ್ತು. 

“ಆಟೆಲ್ಲ ಮುಗ್ಗು ಹೊತ್ತೆಷ್ಟಾಯ್ತು. ಮಾಲತಿಕುಟ್ಟಿ ಓದೋಕೋಣೇಲಿ ಕೂತು 
ಓದೋದನ್ನು ನೋಡಿದೆ. ನಮ್ಮ ಕೂಸು ಉಮ್ಮಚ್ಚಿಯ ಮನೆಗೆ ಹೋಗೋದನ್ನೂ 
ನಾನು ನೋಡಿದೆ. ಅಂಬಾಳತ್ರಿನ ಪಡುಗದ್ದೆಯ ಬದೀಲಿರೋ ಉಮ್ಮಚ್ಚಿ ಮನೆಗೆ. 
ಆ ಕಯ್ಕಾವೀಂತ ಹೆಸ್ರಿರೋ ಉಮಚ್ಚಿಕುಟ್ಟಿಲ್ಲ ? ಅದ್ರೊಟ್ಟಿಗೆ ಹೋದ್ದು' ದೇವಕಿ 
ಹೇಳಿದಳು. | 

"ಯಾರು ಹೇಳಿ ಹೋದ್ದಲ್ಲಿಗೆ' ಅಜ್ಜ ನನ್ನನ್ನು ಪ್ರಶ್ನಿಸಿದರು. "ಅಂಬಾಳತ್ರಿಗೆ 
ಹೋಗ್ಲಿಕ್ಕೆ ಮಾತ್ರಲ್ವ, ನಾ ಒಪ್ಪಿದ್ದು? ಒಪ್ಪಿಗೆ ಇಲ್ಲೆ ಅಚೀಚ ಸುತ್ತಾಡ್ಬೋದಾ? 
ಯಾರಾದ್ರೂ ಹಿಡ್ಕೊಂಡೋದ್ರೆ ?' 

"ಎಲ್ಲಾದ್ರೂ ಹೋಗ್ತೇಕೂಂತಿದ್ರೆ ನಿಮ್ಗೆ ವೆಳಿಯತ್ತಿಗೆ ಹೋಗ್ಟೋದಾಗಿತ್ತಲ್ಲ' 


ಬಾಲ್ಕದ ನೆನಪುಗಳು 121 


ದೇವಕಿ ಕಣ್ಣುರುಳಿಸುತ್ತ ಕೇಳಿದಳು: "ಇಲ್ಲಿದ್ದ ಮಣ್ಣಾಂತರಕ್ಕೆ ಹೋಗ್ಟೋದಿತ್ತಲ್ಲ? 
ನಾಯರ್‌ ಮನೆಗಳೇ ಎಷ್ಟೊಂದಿವೆ! ಮಾಪಿಳ್ಳೇರ ಮನೆಗೋದ್ಯಾಕೆ ಮಗೂ?” 

"ದೇವಕಿ, ಮಂಡೆಸಮ ಇಲ್ಲೋಳಾಗೆ ಮಾತಾಡ್ಬೇಡ' ಅಜ್ಜಿ ನೀರಸದಿಂದ 
ಮಾತನಾಡಿದಳು. 


"ಈ ಮಗೂಗೇ ಜಾತೀ ಮತಲ್ಲ ಇರ್ಲಿಕ್ಕಿಲ್ಲ. ಅದು ಕಲ್ಕತ್ತಯಲ್ಲಿ ಬಳದದ್ದಲ್ಲವ ? 
ಆದ್ರೆ ಈ ಊರಲ್ಲಿರೋವಾಗ ಸೊಲ್ಪೆಲ್ಲ ನಾವು ಹೇಳಿಕೊಡದಿದ್ರ ಹೇಗ? 


ಊರೋವ್ರೇನೇಳ್ಯಾರು ?' 

ೇವಕಿ ಅಜ್ಜಿಯನ್ನು ಕೇಳಿದಳು. 

"ಆ ಪಾಠೆಲ್ಲ ನೀ ಹೇಳಿಕೊಡ್ಬೇಡ' ಅಜ್ಜ ಹೇಳಿದರು. 

ನನ್ನ ಮೈಗೆ ಸೋಪು ಹಚ್ಚಿ ಉಜ್ಜುತ್ತ ಅಜ್ಜಿ ಕೇಳಿದರು: "ಆ ಉಮಚ್ಚಿ ಹುಡ್ಗಿ 
ನಿನ್ನ ಗಳತಿಯಾ?' 

"ಹೌದು. ನಂಗೆ ಕಯ್ಯಾವೀಂದ್ರೆ ತುಂಬ ಇಷ್ಟ.' 

"ಹಾಗಿದ್ರೆ ಅಡ್ಲಿಕ್ಕೆ ಇಲ್ಲಿ ಬರ್ಲಿಕ್ಕೇಳು. ಅವರ ಮನೇ ಹತ್ರೆಲ್ಲಾ ಕೇದಗೆ ಪೊದೆಗಳೂ 
ಹಾವೂ ಇರ್ಬೋದು. ಅದಕ್ಕೆ ನೀ ಅಲ್ಲಿಗೋಗ್ಬೇಡಾಂತ ಹೇಳಿದ್ದು. ಅಲ್ಲೆ ಜಾತಿ, 
ಮತ ನೋಡಿ ಅಲ್ಲ. ಗೊತ್ತಾಯ್ತಾ?' 

ನಾನು ತಲೆ ಆಡಿಸಿದೆ. ಅಜ್ಜಿಯ ಕರುಣೆಭರಿತ ಮುಖ ಅತ್ಯಧಿಕ ಸುಂದರವಾಗಿ 
ನನಗ ತೋರಿತು. 

"ನಿಂಗೆ ನನ್‌ನ್ನು ಇಷ್ಟವಾ ?' 

ಮಾರನೆಯ ದಿವಸ ನನ್ನ ಗೆಳತಿಯನ್ನು ಕೇಳಿದೆ. 

"ನಂಗೆ ಶೊಲೂಪ ಇಂಗ್ಲೀಷು ಕಲೀಬೇಕು. ಅದಕ್ಕೆ ನಾನು ಒಟ್ಟಿಗೆ ನಡಿಯೋದು' 
ಅವಳು ಹೇಳಿದಳು. 

ಕಯ್ಯಾವಿಗೆ ಇಂಗ್ಲೀಷ್‌ ಮಾತುಗಳನ್ನು ಕಲಿಸಿಕೊಡುವುದಕ್ಕೆ ಪ್ರಯತ್ನಿಸಿದಾಗಲೆಲ್ಲ 
ಅವಳು ನನ್ನ ಗಮನವನ್ನು ಬೇರೆಡೆಗೆ ಸಳೆಯುತ್ತಿದಳು. ಅವಳ ಪ್ರೀತಿಯ 
ವಏಷಯವಂದರೆ ಮದುವೆ. ಒಂದು ಮದುಮಗ ಯಾವ ರೀತಿಯ ಬಟ್ಟೆ 
ಧರಿಸಬೇಕೆಂಬುದೆಲ್ಲ ಅವಳಿಗೆ ಗೊತ್ತಿತ್ತು. ಆತ ಬಿಳಿಯ ರೇಷ್ಮೆಯ ಅಂಗಿಯನ್ನು 
ಚೌಕುಳಿ ಮುಂಡನ್ನು ಧರಿಸಬೇಕೆಂದೂ ತಲೆಗೆ ಟೊಪ್ಪಿಯೋ ರೇಷ್ಮೆ ರುಮಾಲೋ 
ಸುತ್ತಬೇಕೆಂದೂ ಅವಳು ಹೇಳಿದಳು: 

"ಯಾವ ಥರದ ಮದುಮಗ ಬೇಕು, ಗೊತ್ತಾ?' 

"ನಂಗೊತ್ತಿಲ್ಲ. 

"ಹಾಗಿದ್ರೆ ಕೇಳು. ಅವ್ನಿಗೆ ಹದಕ್ಕೆ ಎತ್ತರವೂ ತೋರವೂ 'ಇರ್ಬೇಕು. ಬೀಡಿ 
ಎಳೀಬಾರ್ದು. ಅವ್ನಿಗೆ ಹಾಡ್ಲಿಕ್ಕೆ ಗೊತ್ತಿರ್ಬೇಕು. ಕಾಲಿಗೆ ರಬ್ಬರ್‌ ಬಾರಿನ ಮೆಟ್ಟು 
ಹಾಕ್ಬೇಕು. ಕೈಯಲ್ಲಿ ಚಿನ್ನದ ವಾಚಿರ್ಬೆೇಕು. ಶಾಕಾ?' ಕಯ್ಕಾವಿ ಕೇಳಿದಳು. 

'ಸಾಕು' ನಾನು ಹೇಳಿದೆ. 

'ನಾಯರ್‌ಗಳನ್ನು ಮದ್ವೆ ಮಾಡ್ಬೇಡ... ನಾಯರ್‌ಗಳು ನೋಡ್ಲಿಕ್ಕೆ 
ಚಂದಿರೋದಿಲ್ಲ.' 


122 ಬಾಲ್ಯದ ನೆನಪುಗಳು 


"ನನ್ನ ಅಣ್ಣ ನೋಡ್ಲಿಕ್ಕೆ ಚಂದಿಲ್ವ? ನನ್ನಣ್ಣ ಸುಂದರನಲ್ವ?' 

"ಅಣ್ಣನಾ ? ಅಣ್ಣಾನ್ಯಾರು ಮದ್ವೆ ಆಗ್ತಾರೆ? ಈ ಬೆಪ್ಪು ಇನ್ಯಾರತ್ರವೂ ಹೇಳ್ಬೇಡ. 
ನೀಯಾರನ್ನು ಮದ್ವೆ ಆಗ್ತೀಂತ ನಾ ಕೇಳಿದ್ದು.' 

"ವಿಕ್ರಮಾದಿತ್ಯ. 

"ತಲೆಗೊಂದು ಶುತ್ತು ಕಡಿಮೆಯಾ? ಆ ಜನ ಶತ್ತು ಕಾಲೆಷ್ಟುಯ್ತು! ಈಗ 
ಬದ್ಕಿರೋರನ್ನಲ್ಹೆ ಮದ್ವೆ ಮಾಡೋದು? ಒಂದೆಶ್ರೇಳು.' 

"ಒಂದೂ ಹೊಳೆಯೋದಿಲ್ಲ.' ನಾನು ಹೇಳಿದೆ. 

“ಶರಿ. ನಾಯರ್‌ಗಳ ನಡೂನಲ್ಲಿ ನೋಡೋದಕ್ಕೆ ಚಂದಿರೋರು ಯಾರೂ ಇಲ್ಲ. 
ನಮ್ಮೋರಲ್ಲಿ ನೋಡೋದಿಕ್ಕೆ ಚಂದಿರೋರು ಬೇಕಾದಷ್ಟು ಜನ ಇದ್ದಾರೆ. ನೀ 
ಪೊನ್ನಾನಿಗೋಗಿ ಬುರ್ವಾ ಹಾಕ್ಕೊಂಬಂದ್ರೆ ಸಾಕು. ಯಾರನ್ನು ಬೇಕಾದ್ರೂ ಮದ್ದ 
ಆಗ್ಟೋದು. ನಿಂಗ್ಯಾರಮೇಲೆ ನಂಬಿಕೆ? ಗೋಯಿನೋರಿನ ದೈವವನ್ನಾ, ಅಥವಾ 
ಶರ್ವ ಶಕ್ತನಾದ ಅಲ್ಲಾಹುವನ್ನಾ? ಆಲೋಚಿಶಿ ಹೇಳ್ಬೇಕು. ಶತ್ಯ ಹೇಳ್ಬೇಕು. ನಾ 
ಯಾರತ್ರವೂ ಹೇಳ್ಳಿಕ್ಕಿಲ್ಲ.' 

"ನಂಗೆ ಎಲ್ರತ್ರವೂ ನಂಬಿಕೆ ಉಂಟು.' 

"ಅದಾಗ್ಲಿಕ್ಕಿಲ್ಲ. ಒಬ್ರನ್ನು ಆಯ್ಕೋಬೇಕು. ಒಂದೇ ಹೊತ್ತಿಗೆ ನಾಯರ್‌ಜ್ಜಿಯೂ 
ಉಮೃಚ್ಚಿಯೂ ಕ್ರಿಷ್ಯಾನಿಜ್ಚೆಯೂ ಆಗ್ಬೇಕೂಂತ ಹೇಳ್ಬಾರ್ದು. ಅದು 
ಆಗ್ಲಿಕ್ಕಿರೋದಲ್ಲ.' 

"ನಂಗೇನೂ ಆಗೋದು ಬೇಡ.’ 

"ಹಾಗೆ ತಪ್ಪಿಶಿಕೊಳ್ಳಿಕ್ಕೆ ಶಾಧ್ಯವಿಲ್ಲ. ಶರ್ವಶಕ್ತನಾದ ಅಲ್ಲಾಹು ಶಾಕೂಂತಿದ್ರೆ 
ಅದನ್ನು ಬಿಡಿಶಿ ಹೇಳು.' 

ಆ ವಾದ ಪ್ರತಿವಾದ ನನ್ನ ಕಣ್ಣೀರಿನೊಂದಿಗೆ ಅಂತ್ಯಗೂಂಡದ್ದಾಗಿ ನನಗೆ ನೆನಪು. 
ನನಗೆ ನನ್ನ ಜಾತಿಯ ಬಗ್ಗೆಯೋ ಮತದ ಬಗ್ಗೆಯೋ ವಿಶೇಷವಾದ 
ಅಭಿಮಾನವೇನೂ ಇರಲಿಲ್ಲ. ಆಗಾಗ್ಗ ಶಂಕರನ್‌ ಹೇಳುತ್ತಿದ್ದ: 

"ಮಗೂ, ನಮದು ಮೇಲ್ವಾಶಿ. ಅದು ಮರೀಬಾರ್ದು. ನಾನಾ ಜಾತ್ಯೋರೊಟ್ಟಿಗೆ 
ಅಪ್ಪಿ ಮುದ್ದಾಡಿ ಮನೆಗೆ ತಲುಪಿ ಅಡುಗೆ ಮನೆಗೋಗ್ಬೇಕಿದ್ರ ಮುಳುಗುಸ್ನಾನ 
ಮಾಡ್ಬೇಕು. ಮೈಲಿಗೆ, ಶುದ್ಧ ಇಲ್ಲೆ ಬದ್ಧಿದ್ರೆ ದೋಷೆಲ್ಲ ಕುಟುಂಬಕ್ಕೆ.' 

"ನಾನು ಯಾರನ್ನೂ ಅಪ್ಪಿ ಮುದ್ದಾಡೋದಿಲ್ಲ.' 

"ನನ್ನ ಕಣ್ಣಲ್ಲೆ ನೋಡಿದ್ದಲ್ಲಾ. ಆ ಉಮೃಚ್ಚಿ ಹುಡುಗೀ ಜೊತೆ ಕೃಹಿಡ್ಚು 
ನಡೆಯೋದು.' 

'ಕಯ್ಯಾವಿ ನಿಮ್ಗಿಂತ ಶುದ್ಧವಾಗಿದ್ದಾಳೆ.' 

"ಶುದ್ಧ. ದನ 'ಶಿನ್ನೋರಿಗೆ ಶುದ್ಧ. ನನ್ನತ್ರೇಳ್ಬೇಡ ಅವುಗಳ ಶುದ್ಧ. ನಿಮ್ಮ 
ಬೇಯಾ£ರೂ ಸಿಗ್ನಿಲ್ರಿ ಕೈ ಓಡ್ಕೊಂಡು ನಡೀಲಿಕ್ಕ.' 

"ನಿಮ್ಗೆ ಕಯ್ಯಾವಿ "ಹತ್ರ ಸಿಟ್ಟುಂಟು. ಅಲ್ವಿ ?' ನಾನು ಕೇಳಿದೆ. 

ಶಂಕರನ್‌ ಅಡುಗ ಮನೆಯಿಂದ ತಟ್ಟನೆ ಹೊರಕ್ಕೆ ಜಿಗಿದ. 

"ನಂಗ್ಯಾರತ್ರವೂ ಸಿಟ್ಟಿಲ್ಲ ಕೂಸೆ. ಆ ಉಮ್ಮಚ್ಚಿ ಹುಡ್ಗಿ ನಂಗೇನೂ ಮಾಡ್ಲಿಲ್ಲ. 


ತೆ 


\ 


123 


ಇ 
Ke 


ನಪುಗಳ 


ಬಾಲದ ನ 


ಆ 
ಕ್ಕ 
ಇ 


Ws 
ಲು ಕ 
ಈ 
p RO 
೧ 10 SN 
BBR 
ಸ ತು 1 
ಇ ಸರೆ 1 
KA 
0 rs 
೧! 12 ೧ 
ಟ್ರ 4) 1) 
6 0 
By 
ಹ ಟಿ 
3 
3 BH 
«Ba 
4 2 
5೪ ಣನ ಡು 
1) ಎ 
| ವ! ವ 
ಕಗ 
BH? HB 
a 
Ye ಸೆ 
BE 
6) 


ಅದು 
ಅದ 


x 
ಬೆ 


KN 
hd 


11 


ನಿಮೊಂದ 
... ದೇವಕಿ ಕೇಳಿದಳು. 


ಲ 
ಓವಿ 
ನೋಡಿ. 


ಎದ 


ಎ 
ಇ 


ರ್‌ ಜಾತೀದಾಗಿರ್ಶಿ 
ಪೀಡಿತನಾಗಿ 


[4 


ಇ 
ಇ್‌ 


"ನಾಯ 
ಹೇಳಿದಳು. 


ಬೇರ ಜಾತೀದಾಯ 
ಕೃಯರೋ 


3 
೧೦ 
G 
pi ತಹ 
lu 
6) 
| 
ರ 
KE 
h} 
1) 
| ೫ ೨ 
y D 
ಭೆ 
ಇ ಲಿ 
Ww xD 
ಬ 
id) 
by 
ls 
/ 
6 © 
B ©) 
೧೨ 
yy 
FR) 
ಗ 
ಟ್ಟಿ 
YH 
ಗಜ 
ಆ ಸ 
೧.) 


\ 


KN 
he 


ಳಾಗಿದಳ 


ನ 
ಡು) 


ತ್‌ 


, ದಪಗಿನ ಸೂಂಟದಿಂದ ಕೂಡಿದ 


ಎಂ 


ಎ 


bd 


ಅವಳ ಬಿಳಿಚೆದ ವ 


೨ ಕಡಿಮ ಎತರದ 


) 


ಹ್‌ 


ws 


"ಉಂಜೂಟೀಂತೊಂದ 
೧ೀಡಿದ 


ವ 


ುಂಜೂಟಿ.' 


Ned 
[S 


[ofa] 


'ಸದ್ರೆಲಿತ? 


¢ 


ಭದಿತು. ಅವ 


ಚನಾಗಿ 


ಇ 
w 


) 


ಬಡೇಕರೆಯಿಂದ 


ವಗ 
ಚಲ, 


ಕ5ು0%) 


ಕಳುಓಿಸಿದರಂದೂ ಅಜ 


ಪದ ಮುದುಕ, 


ಕ 
ಕ್‌ 


ಬ್‌ 


ಕರಿಯಲದಡ 


ಹಲ ಡದು 


ತಂಗಿ 
ಅವರ 
ಹಕಗ 


ತ್ಸ 
he 


ಕಾವಿ 


ಟ್ಟ 


ಈಗ 


ಸ 


KS 

ಹ್‌ 
ಸೆ 
ಬಡ 


ಕಾಚ 


ಲವರ 


ಜ್ನ 
we 


ನಿದರ 


ಷು 
ಇತ್‌ 


bared 
Ad 


ಯಗ 
ದಿರಬಹೂವಂದ 


ಇ 
ಳಂ 


೧ 
lend 


ಅ 


ಯ 
ಚ್‌ 


D 
1) 
ಲಾ 
ಅ 
ಬ್‌ ™ 
1D 73 
w 7 
ಸಾ 
5 13 
೫) ೨ 
ಕ 33 
1 ೨ 
೫ 
3 Wm 
7) ೦ 
ಸಿ)! 
13 1೨ 
Ie) 
A ರ್ರ 
ಣಃ 35 
ನ) 


124 ಬಾಲ್ಕದ ನೆನಪುಗಳು 


"ನನ್ನ ಒಳಕಚ್ಚ ಮತ್ತು ಮುಂಡು. ಎರಡು ರಾವ್ಯೆಯೂ ಉಂಟು.' 

“ಅದನ್ನು ಕೊಂಡೋಗಿ ಬಡಗು ಕೋಣೇಲ್ಲಿಡು ದೇವಕಿ' ಅಜ್ಜಿ ಹೇಳಿದರು: ದೇವಕಿ 
ಕೊಳ ತೋರಿಸ್ಕೊಡ್ತಾಳ. ಸ್ನಾನ ಮಾಡಿ ಒಳಗ್ಬಾಯ್ತಾ?' 

ದೇವಕಿಯೊಂದಿಗೆ ಕುಂಜುಕುಟ್ಟಿ ಹೂಳೆ ಬದಿಗೆ ಹೋಗುವಾಗ ನಾನೂ ಅವರ 
ಹಿಂದೆ ಹೋದ. 

"ತಲೆಗಿಡ್ಲಿಕ್ಕೆ ಎಣ್ಣೆ ಬೇಕಾ?' ದೇವಕಿ ಕೇಳಿದಳು. 

"ಬೇಡ. ತುಂಬ ಬಿಸಿಲು ತಾಗಿ ತಲೆ ಬಿಸಿಯಾಗಿದೆ. ಈಗ ಎಣ್ಣೆಯಿಟ್ರೆ ನಂಗೆ 
ತಲೆನೋವು ಸುರುವಾಗದ' 

"ನಿಮ್ಮ ಮನೆ ಎಲ್ಲಿ 7 

"ತುಂಬ: ದೂರ. ಕಲ್ಲೂರ್‌ಮಾಂತ ಕೇಳ್ಳಿಲ್ಲ? ಅದರ ಮೂಡುದಿಕ್ಕಿಗ.' 

"ಕೇಳಿದೇಂತ ಬೇಸ್ರ ಮಾಡ್ಬಾರ್ದಾಯ್ತಾ. ನೀವು ನಾಯರಲ್ವಾ ?' 

"ನನ್‌ನ ನೋಡಿದ್ರ ಬಿಲ್ಲವತ್ತೀಂತ ಅನ್ನಿಸ್ತದಾ? ನಿಮ್ಮಂತ ಬಣ್ಣಿಲ್ಲ ನಂಗ? 
ಇಗೊಳ್ಳಿ, ರಾವ್ಕೆ ತೆಗೆದಾಗ ನನ್ನ ಮೈಬಣ್ಣ ನೋಡ್ರಂತೆ, ಬಿಳಿಯಾಗಿ. ಕೈಯೆಲ್ಲ 
ಕಪ್ರಾಯ್ಕು. ಬಿಸಿಲಲ್ಲಿ ನಡದದಕ್ಕಾಯ್ತಾ. ನಾನು ಸಾಚಾ ಯ ಕಿರಿಯತ್ತಿನ 
ನಾಯರು. ಮೀನು ಮಾಂಸ ತಿನ್ನದ ಕುಟುಂಬದೋಳು. ಇಲ್ಲಿಯವರೂ ಕಿರಿಯತ್ತಿನ 
ನಾಯರ್‌ನೋರೂಂತ ಕೇಳಿದಕ್ಕೆ ನಾ ಬರ್ಲಿಕ್ಕೂಪ್ಪಿದ್ದು. ನಂಗೆ ಜಾತಿಮತಲ್ಲ 
ಯು 


"ನಂಗೇನೂ ಬೇಸರಿಲ್ಲ. ನಂಗ ಸಿಟ್ಟು ಬರಿಸ್ಲಿಕ್ಕ ಯಾರಿಗೂ ಸಾಧ್ಯಯಿಲ್ಲಾಯ್ತಾ. 
ಕು ಚಾ ಸ ಆಚೆ ಹೋಗಿ ನಿಲ್ಲಿ. ನನ್ನ ಒಳಪ 


PE 


ತೆಗು ಈ ಕಲ್ಲಿನ್ನೇ ರಿ, 

"ನಿಮ್ಸಾಕಿಷ್ಟು ನಾಚಕ? ನೀವೂ ಹೆಣ್ಣು ನಾನೂ ಹೆಣ್ಣು. ನಂಗಿರೋದೇ 
ನಿಮ್ಗಿರೋದು.' 

ಕುಂಜುಕುಟ್ಟಿ ಮಂದಹಾಸ ಬೀರಿದಳು 

"ನೀವು ಹೇಳೋದು ಸರಿ. ಆದ್ರೆ ನಿಮ್ಚೂ ನನ್ನೂ ಮೈ ಒಂದೇ ರೀತಿ 
ಇರ್ಲಿಕ್ಕಿಲ್ಲಾಯ್ತಾ. ಒಂದು ಸೊಲ್ಲಾದ್ರೂ ವೆತ್ತಾಸಿರ್ತದೆ.' 

"ವತ್ಕಾಸಿರ್ಲಿಕ್ಕಿಲ್ಲ. ನಿಮ್ಗೆ ಮದ್ರೆ ಆಗ್ಲಿಲ್ಲ, ಅಲ್ವೆ ಸ 

"ಅದ್ದಾಕೆ ನೀವು ನನ್ನ ಮದ್ವೆ ಸಂಗ್ತಿ ಕೇಳೋದು? ನನ್‌ನ ನೋಡಿದ್ರೆ ಮದ್ವೆ 
ಆದಾಗುಂಟಾ?....' 

ಹಾಗೆ ನಂಗನ್ನಿಸ್ತು. ನಿಮ್ಮ ಹೊಟ್ಟ, ಕುಂಡೇಲ್ಲ ನೋಡಿದಾಗ ನೀವರಡು 
ಹತ್ತಿದಿಃ:ರೀಂತವೂ ತೋರಿತು' ದೇವಕಿ ಜೋರು ಜೋರಾಗಿ ನಕ್ಕಳು. 


[3 


ಇತಿ 


ನಾ ಹೆರ್ಲಿಲ್ಲ. ಮದ್ರೆಯೂ ಆಗ್ತಿಲ್ಲ. 
ಕುಂಜುಕುಟ್ಟಿ ಗಂಭೀರವಾಗಿ ನೀರಿಗಿಳಿದು ಸಾಬೂನು ನೂರ ಮಾಡಿ 
ಕೈಕಾಲುಗಳನ್ನು ತಿಕ್ಕಿ ತೂಳೆಯತೂಡಗಿದಳು. 


ಬಾಲ್ಕದ ನೆನಪುಗಳು 125 


"ಇಲ್ಲಿ ಬನ್ನಿ ಮಗೂ.' ದೇವಕಿ ಕೊಳಮನೆಯಿಂದ ಹೊರಕ್ಕೆ ದಾಟುತ್ತ ನನ್ನನ್ನು 
ಕರದಳು. | 

"ನಾವು ಹೋಗ. ಆ ಹೆಂಗ್ಲು ನಾವ್ಮಾರೂ ಕಾಣದಾಗೆ ಮೀಲಿ' ದೇವಕಿ ಹೇಳಿದಳು. 

"ನೀಯಾಕೆ ದೇವಕಿ ಕುಂಜುಕುಟ್ಟಿಗೆ ಸಿಟ್ಟು ಬರೋ ಹಾಗ ಮಾಡಿದ್ದು?' ನಾನು 
ಕೇಳಿದ. 

"ಅದೀಗ ಗಮತ್ತಾಯ್ತು. ನಾ ಯಾಕೆ ಮಗೂ ಕಂಡೋರನ್ನಲ್ಲ ಸಿಟ್ಟಿಗೆಬ್ಬಿಸ್ಬೇಕು? 
ನಂಗೇನೂ ಬೇರೆ ಕೆಲ್ಲಿಲ್ಪ್ಲ? ಆ ಹೆಂಗ್ಲಿಗೆ ಮದ್ವೆ ಆಗಿದ್ರೆ ಅವ್ರಿಗೇ ಒಳ್ಳೇದು. 
ನಂಗದ್ರಿಂದ ಎಂತ ಪ್ರೇಜನವೂ ಇಲ್ಲಲ್ಲ? ಇನ್ನು ಮದ್ದ ಆಗದಿದ್ರೂ ಅದ್ರಿಂದ 
ನಂಗಂತ ನಷ್ಟ? ಸತ್ಯ ಬಿಚ್ಚಿ ಹೇಳ್ಳಾ? ನಂಗದ್ರ ಮೋರೆ ಹಿಡಿಸ್ಲಿಲ್ಲಾಯ್ತಾ ಮಗೂ. 
ಆ ಬಣ್ಣ _ ನೋಡಿದಾಗ್ಲೇ ನಂಗೂತಾಯು ; ತಂದೆ ಇಲ್ಲದೇ ಹುಟ್ಟಿದೂಂತ. ಅಲ್ಪಿದ್ರೆ 
ಈ ಬ ಬಣ್ಣಲ್ಲ ದುಡಿಲ್ಲೋರ ಮನೆಯೋರಿಗೆಲ್ಲ ಬರೋದಿಲ್ಲ ಮಗೂ. ಇಗೊಳ್ಳಿ ನನ್ನ 
ಬಣ್ಣ, ಕಪ್ಪೂ ಅಲ್ಲ ಭಟ ಅಲ್ಲ. ಒಂಥರ ಮಿಶ್ರ ಅಲೆ ಮಗೂ. ನಮ್ಮ 
ಲಕ್ಷಿಮಿಯ ಬಣ್ಣವೂ ನನ್ನ ಬಣ್ಣದ ಹಾಗೆಯೆ. ನಮನ್ನೆಲ್ಲ ಎಣ್ಣೆ ಣ್ಲೆಗಂಪಿನೋರೂಂತ 
ಕರಯೋದು.' 

"ನಿನ್‌ನ ಯಾರು ಎಣ್ಣೆಗೆಂಪಿನೋಳೂಂತ ಕರೆದದ್ದು?' 

ದೇವಕಿ ಹಸನ್ಮುಖಿಯಾಗಿ ಮುಂಡಪ್ರ ಮಾವಿನ ಮರಕ್ಕೆ ಒರಗಿ ನಿಂತಳು. 

“ಗಂಡಸ್ರೂಂತ. ವಿದ್ಯ ಬುದ್ಧಿ ಇರೋ ಗಂಡಸ್ರು ಅವು ಹೇಳೋದು, 
ಇರೋದ್ರಲ್ಲಿ ಒಳ್ಳ ಬಣ್ಣ ನನೂಂತ. ನಾನು ಎಣ್ಣೆಗಂಪಿನವಳೂಂತ ಹೇಳಿದ್ರು.' 

"ಯಾರು ಹೇಳಿದ್ರು ?' ಹೇಳಿದೋರಿಗೆ ಹೆಸ್ರಿಲ್ವೆ 1 

"ನಾ ಹೇಳ್ಳಿಕ್ಕಿಲ್ಲ. ನೀವೋಗಿ ದೊಡ್ಡಮ್ಯೋ ರಿಗೆ ಜೋಡಿಸಿಕೊಟ್ರೆ ಬೈಗುಳ 
ಸಿಕ್ಕೋದು ನಂಗೆ, ನಿಮಲ್ಲ. ಗಂಡಸ್ರತ್ರ ಹಟು ೯ತ್ತೇನೇಂತ ಗೊತಾದ್ರ ಆಗ 
ದೂಡ್ತ್ಡಮ್ಮೋರು ಹಿಡ್ಬು ದಬ್ಬಾರೆ. ನಂಗಿಲ್ಲೀತನ್ಯ ಒಂದು ಕೆಟ್ಟೆಸ್ರೂ ಸಿಕ್ಕಿಲ್ಲ. ಅದು 
ಗೂತ್ತುಂಟಾ? ಯಾರತ್ರ ಕೇಳಿದ್ರೂ ಹೇಳ್ತಾರೆ ನನ್ನದು ಒಳ್ಳೇ ಸೊಬಾವಾಂತ. 
ಲಕ್ಷಿಮಿಯ ಸೂಬಾವಕ್ಕಿಂತ ಒಳ್ಳೇದು ನನ್ನ ಸೂಬಾವ. ಎಲ್ಲರೂ ನನ್ನ ಸೊಬಾವವೇ 
ಒಳ್ಳೇದೂಂತ ಹೇಳ್ತಾರೆ.' 

"ಲಕ್ಷ್ಮಿಯ ಸ್ವಭಾವ ನಿನ್ನ ಸ್ವಭಾವಕ್ಕಿಂತ ಒಳ್ಳೇದು 

"ನೀವು ಮತ್ತೂ ನಂಗೆ ಬೇಜಾರು ಮಾಡಿಸ್ತೀರಲ್ಲ. ಆ ಲಕ್ಷಿಮಿ ಇಲ್ಲಿಯೋರಿಗಲ್ಲ 
ಮದಿಟ್ಟಿದ್ದಾಳೇಂತ ನಂಗೆ ತೋರ್ತದೆ. ಅವ ಬಗ್ಗೆ ಒಂದು ಮಾತು ಹೇಳಿದ್ರೂ 
ನಿಮ್ಮಲ್ಲ ನನ್ನ ಮೇಲೆ ಸಿಟ್ಟು. ಲಕ್ಷಿಮಿಯ ಸೊಬಾವ ಅಷ್ಟು ಒಳ್ಳೇದಲ್ಲಾಂತ ಹೇಳಿದ್ರ 
ಆಗ ಸುರುವಾಗ್ರದೆ ನನ್‌ನ ಕಚ್ಚಿ ತಿನ್ದಿಕ್ಕೆ ನಂಗೆ ನಮ್ಮ ಆಮೀನಲಉಮ್ಮ 
ಹೇಳಿಕೂಟ್ರದು. ಲಕ್ಷಿಮಿ ಇಲ್ಲಿರೋರಿಗೆಲ್ಲ ಮದ್ದಿಟ್ಟಿದ್ದಾಳೇ ೦ತ. ನಾನಾಗಿ 
ನಿಂಜ್ಹಿಲ್ಲಾಯಾ. ಈಗ ನಂಗೇ ಗೂತಾಗದ ಆಮೀನಉಮ್ಮ ಹೇಳಿದ್ದು ಸರೀಂತ.' 


ಅದೀಗ ಗಮೃತ್ತಾಯ್ತು. ನಿಮ್ಗೆ ನಮ್ಮ ಆಮೀನಉಮ್ಮೆಯನ್ನು ಗೊತ್ತಿಲ್ವ? 
ಆಗಾಗ ಇಲ್ಲಗೆ ಬಂದು ಹಲ್ಲಿನಣ್ಣುಬೇ ಕು. ಸೋರ್ಣಗಡ್ಡೆ ಬೇಕೂಂತಲ್ಪ ಕೇಳೋದಿಲ್ವ 


126 ಬಾಲ್ಯದ ನೆನಪುಗಳು 


ಒಬ್ಬು ಉಮ್ಮಚ್ಚಿ ? ಬೊಚ್ಚು ಬಾಯ್ಯಾಗಿ ? ಸಪೂರ ಮೈಯಾಗಿ ? ನಿಮ್ಗೆ ನಂಪಿಲ್ವೆ? 
ಆಮಿನಉಮ್ಮಂಗೆ ಒಳ್ಳೆ ಬುದ್ಯು ಂಟಾಯ್ತಾ. ನಿಮ್ಗೆ ಕಣ್ಣು ತಾಗಿದ್ರ ಆಗ 
ಅಮೀನಉಮನನ್ನು ಕರ್ದು ಊದಿಸಿದ್ರ ಸಾಕು. ಆಮೀನಉಮ್ಮ ದೃಷ್ಟಿ ತಾಗಿಸೋರ 
ಕಾಲಡಿಯಿಂದ ಮಣ್ಣು ತೆಗದು ಸೊಲ್ಪ ಸಾಸಿವೆ, ಉಪ್ಪು, ಮೆಣ್ಣು ಸೇರ್ಸಿ ನಿಮ್ಮ 
ತಲೇ ಮೇಲಿಂದ ನಿವಾಳಿಸ್ತಾರ. ಆಮೇಲದನ್ನು ಒಲೆಗೆ ಹಾಕ್ತಾರೆ. ನಮ್ಮ 

ಅಡುಗೇಮನೆಗೆ ಉಮ್ಮಗೆ ಬರ್ಲಿಕ್ಕಿಲ್ಲಲ್ಲಾ. ಅದ್ಕೆ ಉಮ್ಮ ಅದನ್ನು ಕೊಂಡೋಗಿ ಅವ್ರ 
ಒಲೇಗೆ ಹಾಕ್ಕಾರೆ.' | 

"ಆಮೀನಉಮ್ಮ ನಮ್ಮ ಅಡುಗೆ ಮನೆಗೆ ಯಾಕೆ ಬರೋದಿಲ್ಲ?' 

"ಅದೀಗ ಗಮತ್ತಾ ಯ್ತು . ಇಲ್ಲಿಯ ಅಡುಗೆಮನೆಗೆ ಉಮ್ಮಚ್ಚಿ ಬರೋದಾ ? ಎಂತ 
ಮಗೂ. ನಿಮ್ಗಿಷ್ಟೂ ಬುದ್ದಿಲ್ಲಾಂತಾದ್ರೆ ಹೇಗೆ? ಇಲ್ಲಿಯ ಅಡುಗೆ ಮನಗೆ 
ಬರ್ಬೇಕಾದ್ರೆ ಕೀರಿಯತ್ತಿನ ನಾಯರಾಗ್ಬೇಕು. ಸಾದಾರಣ ಕಾಣುವ ನಾಯರ್‌ನೋರು 
ಕೂಡ ಇಲ್ಲಿಯ ಅಡುಗೆ ಮನೆಗೆ ಬರ್ಲಿಕ್ಕಿಲ್ಲಾಂತ ಗೊತ್ತಿಲ್ವ ? ಅಂಬಾಳತ್ತಿನೋರಿಗ 
ಬೇಕಾದಷ್ಟು ಆಸ್ಮಿಯುಂಟು. ಆದ್ರೆ, ಅವ್ರಿಗೂ ನಮ ಅಡುಗೆ ಮನೆಗೆ ಬರ್ಲಿಕ್ಕಿಲ್ಲ. 
ನಮ್ಮ ಅಡುಗೆ ಮನೆಗೆ ಮಡಿ ಮೈಲಿಗೆ ಎಲ್ಲ ಉಂಟಾಯ್ತಾ?' ಕ 

"ನಮ್ಮ ಅಡುಗೆ ಮನೆಗೆ ನೀ ಹೋಗೋದಿಲ್ಲ ?' 

“ಇಲ್ಲ ಮಗೂ. ನಾವು ಪಳ್ಳಿಚ್ಚದವು. ಪಳ್ಳಿ ಜ್ಜಾನ್‌ ನಾಯರ್‌ಂತ ಕೇಳ್ಳಿಲ್ರೆ ? ನೀವು 
ಕೇಳಿರ್ಬೂದು. ನಿಮ್ಮ ಜಾತಿ ನಮ್ಮ ಜಾತಿಗಿಂತ್ರೂ ಮೇಲ್ನದ್ದು.' 

ಕುಂಜುಕುಟ್ಟಿ ಸ್ನಾನಮುಗಿಸಿ ಹೊರಗಿಳಿದದ್ದು ಒದ್ದ ಬಟ್ಟೆಗಳನ್ನು ಧರಿಸಿ. ಅವಳ 
ಮೈ ಮಾವಿನ ಚಿಗುರೆಲೆಗಳನ್ನು ನೆನಪಿಗೆ ತಂದಿತು. ದೇವಕಿ ಅವಳನ್ನು ಒಮ್ಮಯಷ್ಟ 
ನೋಡಿ ತಟ್ಟನೆ ಹೊಯ್ದೆ ಮಣ್ಣಲ್ಲಿ ಕ್ಯಾಕರಿಸಿ ಉಗುಳಿದಳು. 

"ನೀವೆಷ್ಟು ಹೊತ್ತಾಯ್ಕೊಂದು ಮೀಲಿಕ್ಕೆ ಹೊರಟು. ದೊಡ್ಡಮ್ವ್ಯೋರು ಬೈದು ಕಣ್ಣು 
ತೆಗ್ಕೋದು ನನ್ನು! ಎಣ್ಣೆ ಹಚ್ಚದೆಯೇ ಎರಡು ಗಂಟೆಯಾಯ್ತು ನಿಮ್ಮ ಜಳಕ 
ಮುಗೀಲಿಕ್ಕೆ. ನೀವೂಂಚೂರು ಎಣ್ಣೆ ತಲೆಗಿಟ್ರೆ ಸಿತಿ ಎಂತಾದೀತು ? ನನ್ನ 
ಪುನ್ನುಸ್ಥಾನದ ಭಗೋತಿ, ಮೀಯೋದೂಂತ "ಳಿದೇನೆ, ನೋಡಿದ್ದೇನೆ, 
ಹೀಗುಂಟಾ ಒಂದು ಮೀಯಾಟ?' | 

"ಮುಂಡಲ್ಲೆಲ್ಲ ಮಣ್ಣಾಗಿತ್ತು. ಕೆಂಪು ಮಣ್ಣು. ಅದೆಲ್ಲ ಒಗ್ಗು ಬಿಳಿ ಮಾಡ್ಬೇಕಿದ್ರ 
ಸಮಯ ಹೋದ್ದೇ ಗೂತಾಗ್ಲಿಲ್ಲ' 

"ಮುಂಡು ಒಗೀಲಿಕ್ಕೆ ನೀವು ಸಾಬೂನು ಕೇಳಿ ತಕ್ಕೊಳಿಲ್ಲಲ್ಲ?' 

"ಮುಂಡು ಒಗಿವ ಸಾಬೂನು -ನಾ ಹಾಕ್ಷೇ ಇಲ್ಲಾಯ್ದಾ. ಕಲ್ಲಿಗೆ ಹೊಡ್ಡೇ ಬಿಳಿ 
ಮಾಡಿದೆ ಅಷ್ಟ. “ಸಃ ಎಂತ ಸಾಬೂನು ?' 

"ನಿಮ್ಮನೇಲಿ ಸಾಬ ನು ಇರ್ಲಿಕ್ಕಿಲ್ದೇನೋ. ಇಲ್ಲಿ ಸಾಬೂನುಂಟು. ಎಣ್ಣೆ ಉಂಟು. 
ಎಲ್ಲ ಉಂಟು. ಎಂತ ಕೇಳಿದ್ರೂ ದೂಡ್ಡಮ್ಯೋೊರು ಕೊಡ್ತಾರೆ. ಒಳ್ಳೆ ಸಂಪನ್ನಯಾದ 
ಅಮ್ಟೋರು. ಶಂಕರನ್ನಾಯರ್‌ ಹೇಳ್ಲಿ ಟು ಪಾಂಚಾಲಿಯ ಅನ್ನದ ಪಾತ್ರೆ 
ನಾಲಪ್ಪಾಟ್ಟಿನ ಅನ್ನದ ಪಾತ್ರೇಂತ. ಅನ್ನ ಮುಗೀ ಲಿಕ್ಕಿಲ್ಲಾಂತ ಅದರ ಅರ್ಥ. ಯಾರು 
ಬಂದ್ರೂ ಅನ್ನ ಕೂಡ್ತಾರೆ. ಹೊಟ್ಟೆ ಹಸಿದುಕೊಂಡು ಯಾರೂ ಇಲ್ಲಂದ ವಾಪಾಸು 


ಆ. 


ಬಾಲ್ಯದ ನೆನಪುಗಳು 127 


ಹೋಗ್ಬಾರ್ದೂಂತ ದೊಡ್ತೋಮ್ವೋರ ಆಅಜ್ಞೆ.' 

"ನನ್ನ ಭಾಗ್ಯ.' 

"ಹೌದೌದು. ನಿಮ್ಮ ಭಾಗ್ಯ. ಎಲ್ಲಾ ಕಡ ಇದ್ದಾಗಲ್ಲಾಯ್ತಾ ಇಲ್ಲಿರೋದು. ಬೇರೆ 
ಎಲ್ಲಿ ಉಳ್ಳೊಳ್ಳಿಕ್ಕೂ ನಮ್ಮ ಮಾವ ನನ್ನ ಕಳಿಸ್ಕೊಡ್ಲಿಕ್ಕಿಲ್ಲ. ಇಲ್ಲಿ ಹುಡುಗ್ಯೇರು 
ಹಾಳಾಗ್ಲಿಕ್ಕಿಲ್ಲಾಂತ ಕಂಡಿತ. ಸೂಬಾವ ಇನ್ನಷ್ಟು ಒಳ್ಳೇದಾದೀತು. ಹಾಗೇ ಆಗ್ತದ, 
ಅದು ಗೊತ್ತುಂಟೊ " ? ಇಲ್ಲಿಯ ಅಮ್ಮಿಣ್ಯಮ್ಯೋರು ಸಂಜೆ ಹೊತ್ತಿಗೆ ದೀಪದಡೀಲಿ 
ಕೂತು ಶ್ಲೋಕ, ಹಾಡೂ ಓದೋದು ಕೇಳ್ಬೇಕು. ನಂಗ ಎಲ್ಲದ್ರ ಅರ್ಥ 
ಗೊತ್ತಾಗೋದಿಲ್ಲ. ಆದ್ರೆ ನನ್ನ ಕಣ್ಣಲ್ಲಿ ನೀರು ಬಂದು ಬಿಡ್ತದೆ. ನಂಗೆ ಈ ರಮಣನ 
ಪದ್ಮ ಕೇಳಿದ್ರೆ ಕೂಡ್ಲೇ ಆಗ ಸುರುವಾಗ್ತದ ಕಣ್ಣೀರು ಪಟಪಟಾಂತ ಉದುರ್ರಿಕ್ಕೆ! 
ನೀವದು ಕೇಳಿಲ್ವಾ? ರಮಣನ ಕತೆ? ರಮಣನನ್ನು ಚಂದ್ರಿ ಮೋಸ ಮಾಡಿದ್ದು? 
ಆಜನ ಹೋಗಿ ನೇಣು ಹಾಕಿ ಸ ಸತ್ತು ಬಿಟ್ಟದ್ದಾಯ್ತಾ? ನೋಡ್ಲಿಕ್ಕೆ ಒಳ್ಳೆ ಜನ.' 

"ನೀವು ನೋಡಿದ್ರಾ?' 

"ನಾನ್ನೋಡ್ಲಿಲ್ಲಾಯ್ತಾ. ಅಮ್ಮಿಣಿಯಮ್ಮ ಓದೋದು ಕೇಳಿದ್ದು, ಅಷ್ಟೇಯ.' 

“ಕೆಲೋಮ್ಮ ಗಂಡಸ್ರೇ ಹೆಂಗಸ್ರನ್ನು ಮೋಸ ಮಾಡ್ತಾರೆ.' 

"ಆಗಿರ್ಬೋದು. ನನ್ನ ಯಾರೂ ಮೋಸ ಮಾಡ್ಲಿಲ್ಲ. 

"ನಿಮ್ಮ ಭಾಗ್ಯ.' 

"ನಿಮ್ಮನ್ನು ಮೋಸ ಮಾಡಿದ್ರಾ?' 

'ನಾನೊಬ್ಬು ಭಾಗ್ಯ ಇಲ್ಹೋಳು' ಕುಂಜುಕುಟ್ಟಿ ನಿಟ್ಟುಸಿರುಬಿಟ್ಟು ವೇಗವಾಗಿ 
ನಡಯತೊಡಗಿದಳು. 

“ನಿಂಗೆ ಒಂದ್ರುಪ್ಳಾ ಬೇಕಾ?' ನಾನು ಕೇಳಿದೆ. 

"ಅದೀಗ ಗಮತ್ತಾಯ್ತು! ದೇವಕಿ ಕೋಪಗೊಂಡು ಹೇಳಿದಳು: "ಬಂದು ಒಂದು 
ದಿನ ಕೂಡಾ ಆಗ್ಲಿಲ್ಲ. ಅಷ್ಟಲ್ಲೇ ಮಗೂನ ನೀವು ಒಳಗೆ ಹಾಕಿಬಿ ಟ್ರಾ! ನಾ ಈ 
ಮನಗ್ಗಂದು ಕಾಲೆಷ್ಟುಯ್ತೋ ಗೊತ್ತಿಲ್ಲ. ಈ ಮಗು ನಂಗೆ ಒಂದು ಕಾಸು ಕೂಡಾ 
ಕೂಡಿಲ್ಲ. ನಾನು ಯಾರಿಗೂ ಬೇಡಾಗಿರ್ಬೋದು. ನಂಗೆ ಬಣ್ಣಯಿಲ್ಲಲ್ಲ. ನಾ 
ತೋರಯಿಲ್ಲಲ್ಲ. ನನ್‌ನ ಕಂಡ್ರ ಯಾರೂ ಹೇಳಿ ಕ್ಕಿಲ್ಲಲ್ಲ, ಇಗೂಳ್ಳ , ಹೋಗಿ ಯಾಳೆ 
ಒಬ್ಳು ಸುಂದರೀಂತ.' 
ನಿಮ್ಮನ್ನು ಎಣ್ಣಗೆಂಪಿನೋಳೂಂತ ಕರ್ದದಾರು?' ನಾನು ಕೇಳಿದೆ. 

''ಅದು ನಾನು ನನ್‌ನ ಕೊಂದ್ರೂ ಹೇಳಕ್ಕಿಲ್ಲ ಮಗು. ಅದನ್ನು ನನ್ನ ಬಾಯಿಂದ 


ಎ. 


ಕೈ ನಂಗೊತ್ತುಂಟು. ಇವತ್ತು ಬಂದದ್ದಷ್ಟೇ 
ಸುವ್ನಿದೇ ಆ ನಮ್ಮ ಒಂದೂಂದು 


128 ಬಾಲ್ಯದ ನೆನಪುಗಳು 


ಕಿಸ ಕೇಳೋವಾಗ ನನ್ನ ಹೆಬ್ಬರಳಿಗೆ ತುರಿಕೆ ಬರ್ತದೆ. ಕುಂಜೂಟ್ಯಮ ಕಿಸ ಕಣ 
ನಿಮ್ಮ ಕಲ್ಲೂರ್‌ಗೆ ಹೋಗಿ ತೋರ್ಸಿದ್ರ ಸಾಕು. ಇಲ್ಲಿ ಬೇಡಾಯ್ತಾ. ಕಿಸೆ ಹೇಳ್ಳಿಕ್ಕ 
ಸುರುಮಾಡಿದ್ರೆ ನಿಮ್ಮಿಲ್ಲಿ ಉಳಿಗಾಲಿಲ್ಲಾಯ್ತಾ.' 

"ನಾನೆಂತ ತಪ್ಪು ಮಾಡಿದ್ದೇನ ?' ಕುಂಜುಕುಟ್ಟಿ ದುಃಖದಿಂದ ಕೇಳಿದಳು. ಅವಳ 
ಕಣ್ಣುಗಳು ತಟ್ಟನೆ ಕಲಕಾದವು. 

"ಇನ್ನು ಅಳ್ಳಿಕ್ಕೂ ಗೋಳೊಯ್ಲಿಕ್ಕೂ ಸುರುಮಾಡ್ಬೇಡಿ. ದೊಡ್ಡಮ್ಮೋರು ನನ್ನ 
ಬೈದು ಕಣ್ಣು ಕುಕಾರೆ. ನನ್ನ ಇಲ್ಲಿಂದ ಒಡಿಸ್ಸಿಕ್ಕೆ ನೋದ್ದೇಡಿ.' 

"ನಾಯಾಕೆ ನಿವ ನ್ನು ಓಡಿಸಿ ೬? ಸವಿದ್ದನ್ನು ದೇವು ಕೇಳ್ತಾರೆ.' 

"ದೇವಕಿ ಕುಂಜುಕು ಟ್ರಿಯನು ಅಳೋ ಹಾಗೆ ಮಾಡಿದ್ದು: ನಾನು 
ಮುತ್ತಜ್ಜಿಯೊಂದಿಗೆ ಹೇಳಿದ. 

"ಕುಂಜುಕುಟ್ಟಿ ಯಾರು ?' ಮುತ್ತಜ್ಜ ಕೇಳಿದರು. 

"ಇವತ್ತು ಬಂದ ಕೆಲಸದೋಳು. ಕಲ್ಲೂರಿನಿಂದ ಬಂದ ಕುಂಜುಕುಟ್ಟಿ.' 

"ನಾನ್ನೋಡ್ಲಿಲ್ಲ' ಮುತ್ತಜ್ಜಿ ಹೇಳಿದರು. 

"ದೇವಕಿಯೆ ಆ ಕುಂಜುಕುಟ್ಟಿಯನ್ನು ಅಳೋ ಹಾಗೆ ಮಾಡಿದು.' 

"ಅಳ್ಬೇಕಾದೋರು ಅಳ್ಳಿ' ಮುತ್ತಜ್ಜ ಮತ್ತೆಯೂ ಬೆರಳುಗಳನ್ನು ಲೆಕ್ಕ ಮಾಡುತ್ತಾ 
ದೇವರ ನಾಮ ಜಪಿ ಸತೊಡಗಿದರು. 

ಕುಂಜುಕುಟ್ಟಿಯ ಬಗ್ಗ ಎಲ್ಲಾ ದಿವಸವೂ ದೇವಕಿ ಆರೋಪಗಳನ್ನು ಎತ್ತುತ್ತಿದ್ದಳು. 
ಕುಂಜುಕುಟ್ಟಿ ಬಟ್ಟೆ ಬದಲಾಯಿಸಲಿ ಲಿಕ್ಕ ಉತ್ತರದ ಕೋಣೆಗೆ ಹೋದರೆ ಕೂಡಲೆ 
ಬಾಗಿಲು ಹಾಕುತ್ತಾಳಂದೂ ಅವಳು ಕೊಳದ ಮನೆಯನ್ನು ಮುಚ್ಚಿಯೇ ಸ್ನಾನಕ್ಕೆ 
ಹೋಗುವುದೆಂದೂ ದೇವಕಿ ಆಕ್ಬೇಷಿಸುತ್ತಿದ್ದಳು. 

"ಓಂದು ಸೋಗಲಾಡಿ ಜಾತಿ' ದೇವಕಿ ಗೊಣಗಿದಳು. 

ಒಂದು ದಿನ ಸಂಜೆ ಕುಂಜುಕುಟ್ಟಿ ನೆಲ್ಲಿ ಮರದಡಿಯಲ್ಲ ನಿಂತು ಬಿಕ್ಕಿ ಬಿಕ್ಕಿ 

ಅಳುತ್ತಿದ್ದುದನ್ನು ನಾನು ನೋಡಿದ. ದೇವಕಿ ಮಲಮೂತ್ರ ವಿಸರ್ಜನೆಗಾಗಿ 
ನಾಲಪ್ಪಾಟಿನ ಹಿತ್ತಲಿಗೂ ವೆಳುತ್ತೇಡದ ಹಿತ್ತಲಿಗೂ ನಡುವಿನಲ್ಲಿರುವ ಕರುವಾನ್‌ನ 
ಒತ್ತಲು ಎಂಬುದಾಗಿ ಕರೆಯಲ್ಪಡುವ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದಳು. 
ನಾಲಪ್ಪಾಟ್ಟಿನ ಹೆಂಗಸರು ತಂಕಮೂಲೆಯಲ್ಲ ದೇವರನಾಮ ಜಪಿಸುವುದೂ 
ದ್ದ ಹೊತ್ತು. ಅಂಚೆಯವನನ್ನು ಕಾದು 
ಶ್ರ ತಪದಿಸುತ್ತಿದರು. ಕುಂಜುಕುಟ್ಟಿಯ 

ಕೋಣೆಯ ಕಡಗ ಓಡಿಬಂದ. ನೆಲ್ಲಮರದ 

ಘಮ ಆ ಸಂಜಯ ಬೆಳಕಿನಲ್ಲಿ ಅವಳ ಮುಖ ಇನ್ನಷ್ಟು ಬಿಳಚಿಕೂಂಡದಾಗಿ 


ತೆ 


"ಹಲಿ ತ ನಾನು ಟ್ರ ಕೂಗಿದ. 


ಆಕೆ ಮುಖ ತಿರುಗಿಸಿದಳು. 
ನಾನು ಮಟ್ಟಲಿಳಿದು ಅವಳ ಹತ್ತಿರಕ್ಕೆ ಹೋದೆ. ಅವಳ ಬಟ್ಟೆಗಳಿಗೆ ಬೆವರಿನ 
ವಾಸನೆಯಿತ್ತು. "ವಾಂತಿಯದೂ. 


ಬಾಲ್ಯದ ನೆನಪುಗಳು 129 


"ನೀನು ವಾಂತಿ ಮಾಡಿದ್ದಾ' ನಾನು ಕೇಳಿದೆ. 
"ಹೌದು ಮಗೂ. ಹಟ್ಟಿಯ ಹಿಂದುಗಡೆ ವಾಂತಿ ಮಾಡ.' 
ನಿಂಗೆ ಸೌಖ್ಯಯಿಲ್ವ 7`ನಿಂಗ ಹೊಟ್ಟೆ ನೋವಾಗದಾ 7 

"ಹೊಟ್ಟೆನೋವಿಲ್ಲ. ತೊಂದ್ರಯಿಲ್ಲ ಮಗೂ. ನಾನು ಹಸಿ ಹುಳಿ ತಿಂದದ್ದು. 
ಅದಕ್ಕೆ ವಾಂತಿಯಾಯು, 

"ನೀಯಾಕೆ ಹಸಿಹುಳಿ ತಿಂದದ್ದು?' 

"ಹಸಿ ಹುಳಿ ಕಂಡ್ರೆ ಅದು ತಿನ್ಬೇಕೂಂತ ಆಸ ಆಗ್ತದ. ತಿನ್ನೋದು ಬೇಡಾಗಿತ್ತು. 
ಹಟ್ಟೆ ಹಿಂದೇನೆ ಎಲ್ಲ ವಾಂತಿಯಾಯು soy 

"ನಾನು ಬೆನ್ನುಜ್ಜಿ ಕೊಡ್ಡೇಕಾ ?' 

"ಎಂತ ಮಗೂ. ನೀವು ನನ್ನ ಬನ್ನುಜ್ಜ ಕೊಡೋದಾ ? ದೂಡಮ್ಲೋರು ಕಂಡ್ರೆ 
ನನ್‌ನ ದಬ್ಯಾರು ಹೊರ್ಗೆ. ನೀವು ಒಳ್ಳೆ ಹೋಗಿ ಮಗೂ. ನಾ "ಅಗ ಬರ್ತೇನೆ. 
ಮೃತೊಳ್ಳೊಂಡು. ನಾವು ಬಳ ತುಂಡು ಸೇರ್ಸಿ ಮಾಲೆ ಮಾಡ್ತಾಯ್ತಾ. ನಿಮ್ಮೊತ್ತಿಲ್ವ 
ಮಗೂ ಬಳೆ ತುಂಡಲ್ಲ ಬೆಂಕಿಗಿಡ್ಬು ಬಗ್ಗಿಸ್ಲಿಕ್ಕೆ? ನಾ ಕಲ್ಲಿ ಕೊಡ್ತೇನಾಯ್ತಾ' 

"ನಾ ತೆಂಕು ಮೂಲೆಗೋಗ್ಲಾ?' 

"ಹೋಗಿ ಮಗೂ. ನಾ ವಾಂತಿ ಮಾಡಿದ್ದೇಂತ ದೊಡ್ಡಮ್ಯೋರತ್ರ ಹೇಳ್ಬೇಡ್ಕಾಯ್ತಾ. 

ನೀವು ಹೇಳ್ತೀರಾ ಮಗೂ ನಾವಾಂತಿ ಮಾಡ್ಬೇಂತ 7” 

"ಇಲ್ಲ.' 

ಸಂಬಳ ತೆಗದುಕೊಳ್ಳುವ ದಿವಸವಾದ್ರೂ ಕುಂಜುಕುಟ್ಟಿಯ ಸಂಬಂಧಿಕರು 


ಲು 


ಯಾರಾದ್ರೂ ನಾಲಪ್ಪಾಟ್ಟಿಗೆ ಬರಬಹುದೆಂದು ಅಜ್ಜಿ ನಿರೀಕಿಸಿದರು. ದೇವಕಿಯ 


A ೧ಯ 


ಅಜ್ಜಿ ಅವಳ ಚಿಕ್ಕ ತಮ್ಮನನ್ನೂ ಕರೆದುಕೊಂಡು ಬೆಳಗ್ಗೇನ ಬಂದಿದ್ದರು. ಶಂಕರನ 
ತಂದ ಹಿಂದಿನ ದಿನ ಸಂಜೆಗೇ ಬಂದು ಪೂರ್ವದ ಕೋಣೆಯ ಕಣಜದ ಮೇಲೆ 
ಮಲಗಿ ನಿದ್ರಿಸಿದ್ದರು. ಕುಂಜುಕುಟ್ಟಿಯನ್ನು ಕೇಳಿ ಯಾರೂ ಬರಲಿಲ್ಲ 

"ನಿನ್ನ ಸಂಬಳ ಯಾರಿಗ ಕಳಿಸ್ಲಿ ಕುಂಜುಟ್ಟೀ ? ಅದು ತಕ್ಕೊಳ್ಳಿಕ್ಕೆ ಯಾರೂ 
ಬರ್ಲಿಲಲ್ಲ' ಅಜ್ಜಿ ಅವಳನ್ನು ಪ್ರಶ್ನಿಸಿದರು. 

"ನನ್ನ ಸಂಬಳ ನನ್ನ ಕೈಗೇ ಕೂಟ್ಟುಬಿಡಿ.' 

ಕುಂಜ ಜುಕುಟ್ಟಿ ಕೈ ಚಾಚುತ್ತ ಹೇ ೪ದಳು. 

"ನಿನ್ನ ಮನೆಗೆ AS ಕಳಿಸ ೀಡ್ವ ಗ 

“ಬೇಡ ದೊಡ್ಡಮ್ಯೋರೆ. ನನ್ನ ಸಂಬಳ ನನ್ನ ಕೈಗೇ ಕೂಟ್ರೆ ಸಾಕು.' 

ಬದಿ ಕೇಳಿದ ದೇವಕಿ ಗಟ್ಟಿಯಾಗಿ ಹೂಂಕರಿಸಿದಳು. 

ತಂದ ತಾಯರತ್ರ ಸರಿ ಯರ್ಲಿ ಕ್ಲಿಲೆ' ದೇವಕಿ ಗೊಣಗಿದಳು. 


ರ್ಳ [at 
"ಯಾವ ಕೊಂಗ ಇದನ್ನಿಲ್ಲಿಗ ತಂದು ಬಿಟ್ಟೋ ಏನೋ' ಸ್ಪಗತವೆಂಬಂತ ಶಂಕರನ್‌ 


J 


130 ಬಾಲ್ಕದ ನನಪುಗಳು 


ರಾತ್ರಿ ನಾನು ಮಲಗುವುದಕ್ಕೆ ಮುಂಚೆ ಅಜ್ಜಿಯೊಂದಿಗೆ ಕುಂಜುಕುಟ್ಟಿಯ 
ಅಳಲನ್ನು ಕುರಿತು ಹೇಳುವುದಿತ್ತು. 

"ದೇವಕಿ ಯಾವಾಗ್ಲೂ ಕುಂಜುಕುಟ್ಟೀನ್ನು ನೋಯಿಸ್ತಾಳೆ' ನಾನು ಹೇಳಿದೆ. 

"ಅದರ್ಲೆಂತ ಆಶ್ಚರ್ಯ ಉಂಟು ?' ಅಜ್ಜಿ ಕೇಳಿದರು. "ಕುಂಜೂಟ್ವಿ ಚೆಂದಿದ್ದಾಳೆ. 
ದೇವಕಿಗೆ ಅದು ನೋಡಿದಾಗ್ಲೆಲ್ಲ ಒಂಥರಾ ಆಗ್ತದೆ. ಅದರ್ಲೆಂತ ಆಶ್ಚರ್ಯವುಂಟಾು.' 

"ಕುಂಜುಕುಟ್ಟಿಯನ್ನು ನೀವು ವಾಪಾಸು ಕಳಿಸ್ಸಿಕ್ಕಿಲ್ಲಲ್ಹಾ ?' 

"ನಾನು ಕಳಿಸ್ತಿಕ್ಕಿಲ್ಲ.' 

"ದೇವಕಿ ಎಂತ ಸುಳ್ಳೇಳಿದ್ರೂ ಅದನ್ನು ನಂಬಿ ಕುಂಜೂಟ್ಟಿಯನ್ನು ವಾಪಾಸು 
ಕಳಿಸೇಡ್ಕಾಯ್ತಾ?' 

"ಸರಿ, ನಾ ಅವಳನ್ನು ವಾಪಾಸು ಕಳಿಸೋದಿಲ್ಲ.' 

ಮಾರನೆಯ ದಿವಸ ರವಿವಾರವಾದ್ದರಿಂದ ನನಗೆ ಕಲಿಸ್ಲಿಕ್ಕೆ ಚಾಮಿ ಅಯ್ಯರ್‌ 
ಮಾಸ್ಟರ್‌ ಬರಲಿಕ್ಕಿಲ್ಲ. ಆದ್ದರಿಂದಲೇ ಇರಬೇಕು ಅಜ್ಜಿ ನನ್ನನ್ನು ಬೇಗ ಎಬ್ಬಿಸದ್ದು. 
ನಾನು ಎದ್ದು ಮಟ್ಟಲ ಹತ್ತಿರ ಬರಬೇಕಿದ್ದರೆ ಹಲ್ಲು ಉಜ್ಜುವುದಕ್ಕೆ 
ಉಮಿಕರಿಯನ್ನೂ ಕುಡಿಯಲಿಕ್ಕೆ ಗೋದಿಯ ಕಾಫಿಯನ್ನೂ ಯಾರೂ ತಂದು 
ಕೊಡಲಿಲ್ಲ. ಬಡಗುಮೂಲೆಯಲ್ಲ ಭಾರೀ ಕೋಲಾಹಲದ ವಾತಾವರಣವಿತ್ತು. 

“ಮಗೂನ್ನು ದೂರ ನಿಲ್ಲಿ. ಮಕ್ಸು ನೋಡೋದಲ್ಲ ಇದು.' 

ಕಾರುಬಾರಿಯಾದ ಮಾಡಪ್ಪಲಾಯಿ ಶಂಕುಣ್ಣ ನಾಯರ್‌ ಕೂಗಿ ಹೇಳಿದರು. 
ಆಪತ್ತು ಬಂದಾಗಲೆಲ್ಲ ಅಜ್ಜಿ ಆ ಮುದುಕನನ್ನು ಕರೆಸುತ್ತಿದ್ದರು. ನಾನು ಅವರ 
ಕೈಯನ್ನು ಕೊಡವಿ ಬಡಗು ಕೋಣೆಯ ಕಡೆಗೆ ನೋಡಿದೆ. ಗೋಡೆಯಲ್ಲಿ ರಕ್ತದ 
ಕಲೆಯನ್ನು ಕಂಡ. ನೆಲದಲ್ಲಿ ರಕ್ತ ಚೆಲ್ಲಿಹೋಗಿತ್ತು. ಕುಂಜುಕುಟ್ಟಿಯ ಚಾಪೆಯಲ್ಲಿ 
ಕೆಂಪಗೆ ಹೆಪ್ಪಾದ ರಕ್ತ. ಆಕೆ ಹೆದರಿ ಒಂದು ಮೂಲೆಯಲ್ಲಿ ನಿಂತಿದ್ದಳು. ಅವಳ 
ಕಣ್ಣನ ಕೃಷ್ಣಮಣಗಳು ಹೊಳೆಯುವ ಗೋಲಿಗಳಂತೆ ಜ್ವಲಿಸಿದವು. 

"ಊಂ, ಹೊರಡು. ಈಗ್ಲೇ ನಿನ್ನನ್ನು ಮನೆಗೆ ಕೊಂಡೋಗಿ ಬಿಡುವ, ಓರ್ವ 
ಗಂಡಸಿನ ಶಬ್ದ ಕೂಗಿ ಹೇಳಿತು. ಅದು ಶಂಕುಣ್ಣಿ ನಾಯರ ಧ್ವನಿಯೋ ಶಂಕರನ 
ಧ್ವನಿಯೋ ಎಂಬುದು ನನಗೆ ಸ್ಪಷ್ಟವಾಗಲಿಲ್ಲ. ` 

"ಇನ್ನು ದೇವರನ್ನು ಧ್ಯಾನಿಸಿಕೊಂಡು ಮನೆಯಲ್ಲೇ ಇದ್ದು ಬಿಡು. ಇಲ್ಲಿಗ 
ಬರಬೇಡ' ಅಜ್ಜ ಹೇಳಿದರು. 

"ನನ್ನನ್ನಿಲ್ಲಿಂದ ವಾಪಾಸು ಕಳಿಸ್ಟೀರಿ. ಅಲ್ವೆ ?' ಕುಂಜುಕುಟ್ಟಿ ಬಿಕ್ಕಿದಳು. 

"ಯಾರು ನಿಂಗೀ ಮದ್ದು ಕೊಟ್ಟೋರು?' 

"ಅದನ್ನು ಬೈಬೇಡಿ ಶಂಕುಣ್ಣಿ ನಾಯ್ರೇ. ಅಳೋ ಹಾಗೆ ಮಾಡಿ ಎಂತ ಲಾಭ? 
ಆಗ್ರೇಕಾದ್ದಲ್ಲ ಆಯ್ತು' ಮುತ್ತಜ್ಜಿ ಹೇಳಿದರು. 


ಹಾಬಿ 


ಕ 2 ಅ, D 3. D ೫ p ಕ ಮ ಮ 
ನಾಕ್ಷೇ ತಿಂಗಳಲ್ಲಾಗಿರ್ಬೇಕು ಇಲ್ಲಿಗೆ ಬಂದದು. ನಾ ಆಗ್ಲೇ ಹೇಳಿದ. ಹೊಟೆ. 


ಲು 

ನೋಡಿದ್ರೆ ಸಂಶಯಾಗದೇಂತ. ಆಗ ನನ್ನ ಯಾರೂ ನಂಬ್ಲಿಲ್ಲ' ದೇವಕಿ ಹೇಳಿದಳು. 
"ದೋಣಿ ಬಿಡೋದ್ಯಾರು ?' ಅಜ್ಜಿ ಕೃಷ್ಣನನ್ನು ವಿಚಾರಿಸಿದರು. 

ಗೆ 


ಸೊತಾಗದಾಗೆ ಅಲ್ಲಿ ಕೊಂಡೋಗಿ ಬಿಡಾನೆ.' 


ಬಾಲ್ಕದ ನೆನಪುಗಳು 131 


'ಗೋಂದೂನ ಮೂಲಕ ಈ ಸುದ್ದಿ ಹೊರಗೆ ಹೋಗ್ಬ್ಸಾರ್ದು.' 

“ಮಗೂ. ಉಂಜೂಟ್ಟಿಯನ್ನು ಕಳಿಸ್ಟೇಡೀಂತ ಹೇಳಿ ಮಗೂ' ಕುಂಜುಕುಟ್ಟಿ ನನ್ನ 
ಕ್ರ ಹಿಡಿದು ಕೇಳಿದಳು. 

"ಮಗೂನ್ನ ಮುಟ್ಟಿ ಮೈಲಿಗೆ ಮಾಡ್ಬೇಡ' ದೇವಕಿ: ಹೇಳಿದಳು. 

"ದೇವಕಿ, ಇವಳನ್ನಿಲ್ಲಿಂದ ಕೂಂಡೋಗ್ತೀಯಾ ?' ಅಜ್ಜಿ ಸಿಟ್ಟಿನಿಂದ ಹೇಳಿದರು. 

ಕುಂಜುಕುಟ್ಟಿ ದೋಣ ಏರಲೆಂದು ಪಶ್ಚಿಮದ ಗದ್ದೆಯ ಪಕ್ಕದ ಕಡವಿಗೆ ಕೃಷ್ಣನ್‌ 
ಹಾಗೂ ಕುಟ್ಟನೊಂದಿಗೆ ತಲೆತಗ್ಗಿಸಿ ನಡೆದು ಹೋಗುತ್ತಿದ್ದಾಗ ನಾನೂ ಬಿಕ್ಕಿ ಬಿಕ್ಕಿ 
ತ್ರ. 

"ಕುಂಜುಕುಟ್ಟಿಗೆ ಎಂತ ಅಸೌಖ್ಯ?” ನಾನು ದೇವಕಿಯನ್ನು ಕೇಳಿದೆ. 
"ಅಸೌಖ್ಯವಾ ?' | 

"ಕುಂಜುಕುಟ್ಟಿಗೆ ಎಂತ ಅಸೌಖ್ಯ. ಕೋಣಲೆಲ್ಲ ರಕಾಗಿತ್ತು.' 

"ಅಸೌಖ್ಯಲ್ಲ. ಹಾಂಕಾರ. ಬರೀ ಹಾಂಕಾರ. ನಂಗೆ ಸುರೂವಿಗೆ ಕಂಡಾಗ್ಲೇ 
ಗೊತ್ತಾಗಿತ್ತು. ಇಲ್ಲ ಇಟ್ಟುಕೊಳ್ಳೋ ಜಾತಿ ಅಲ್ಲಾಂತ. ಅದು ಬರೀ ಬ್ಯಾವರ್ಸಿ. 
ನೀವ್ಯಾರತ್ರವೂ ಹೇಳ್ಬೇಡ್ಕಾಯ್ತಾ. ಅದೊಂದು ಸೂಳೆ. 

"ಸೂಳೇಂತಂದ್ರೆಂತಾ?' 

"ಅದೀಗ ಗಮೃತ್ತಾಯ್ತು. ಸೂಳೇಂತಂದ್ರೆ ಎಂತಾಂತ ಕೇಳಿದ್ರೆ ನಾಯೆಂತ 
ಹೇಳೋದು? ನಂಗೆ ಸೂಳೇರದ್ದು ಗುರ್ತಿಲ್ಲಲ್ಲಾ. ಇಂತದ್ದೊಂದನ್ನು ಕಾಣೋದು 
ಇದೇ ಮೊದ್ದು. ಒಂದು ಜೀವಿಯನ್ನು ಕೊಂದಾಕ್ಲಿಲ್ವ ಅವ್ಳು. ಅದೂ ಈ 
ಕುಟುಂಬದಲ್ಲಿ. ಅವ್ಳಿಗೆ ದೇವು ಶಿಕ್ಷೆ ಕೊಟ್ಟಾರು ಮಗು. ಕೂನೇಗವ್ಳು ಸಿಡುಬು 
ಹಡು ಸಾಯ್ತಾಳೆ. ಅದು ಗೊತ್ತುಂಟೊ?' 

"ನಿಡುಬೂಂತಂದ್ರೆ ಎಂತ ?' 

"ಈ ಮಗು ಒಂದೊಂದೇ ಪ್ರಶ್ನೆ ಕೇಳ್ಳಿಕ್ಕೆ ಸುರುಮಾಡಿದ್ರ ನಂಗೆ ಹೆಬ್ಬೆರಳು 
ತುರಿಸ್ತದ. ನೋಡಿ ಮಗು, ನನ್ನತ್ರ ಯಾವಾಗ್ಲು ಇಂತ ಪ್ರಶ್ನೆ ಕೇಳ್ಬೇಡಿ. ನಿಮ್ಮ 
ಮಾಷತ್ರ ಓಗಿ ಕೇಳಿಯಾಯ್ತಾ? ಎಡ್‌ಮಾಷತ್ರ ಓಗಿ ಕೇಳ್ಯಾಯ್ತಾ?? ಕೇಳಿದ್ದಕ್ಕೆಲ್ಲ 
ತ್ರ ಹೇಳಿಕ್ಕೆ ನಂಗ್ಯಾರೂ ಸಂಬಳ ಕೊಡೋದಿಲ್ಲ. ನೆಲ ಗುಡಿಸ್ಲಿಕ್ಕೂ ಬಟ್ಟೆ 
ಒಗೀಲಿಕ್ಕೂ ನಾನಿಲ್ಲಿರೋದು. ಅದು ಗೂತುಂಟೊ ? 

ನಾನು ತಲೆ ಆಡಿಸಿದ. 


G 


G 


GL 
ಶಿ 
tL 
ಬ 
2 
a 
(್‌ 
GL 
(ಸಿ 
೩ 

](23 


pS 


ಸಪೂರವಾಗಿ ಕಪಗಿದ ಮಗುವಿಗೆ ಮೂಲೆ ಕೂಡು 


£5 
( 


132 ಬಾಲ್ಯದ ನನಪುಗಳು 


ಕುಳಿತಿದ್ದ ಓರ್ವ ಹೆಂಗಸಿನಲ್ಲಿ ನಾನು ಕೇಳಿದೆ. 

"ಇದ್ರೆಸ್ಸು ಏಮಲತ.' 

ಮಗು ತಟ್ಟನೆ ಮೊಲೆ ಕುಡಿಯುವುದನ್ನು ನಿಲ್ಲಿಸಿ ನನ್ನ ಕಡೆಗೆ ನೋಡಿತು. 
ಬಾಯಿಯ ಎಡಮೂಲೆಯಿಂದ ಮೊಲೆಹಾಲು ತೊಟ್ಟಿಕ್ಕುತ್ತಿತ್ತು. ಮಗು ನಕ್ಕಿತು. 
ಬೊಚ್ಚುಬಾಯಿಯ ಮಂದಹಾಸ. 

ಏಮಲತೆಯ ತಲೆ ಬೋಳಾಗಿತ್ತು. ಅವಳ ತಲೆಯೋಡಿನಲ್ಲಿ ಕಪ್ಪುಗರಗಳು 
ಕಾಣುತ್ತಿದ್ದುವು. ಕಾಲುಗಳಲ್ಲಿ ಕಪ್ಪು ಕಲೆಗಳಿದ್ದುವು. ಗಾಯದ ಕಲೆಯಿಂದ ಕೂಡಿ 
ಒಣಗಿದ್ದ ಕಾಲುಗಳಲ್ಲಿ ಬೆಳ್ಳಿಯ ಕಡಗಗಳಿದುವು. 

"ಈ ಮಗೂನ ತಲೇಲೆಂಶ' ನಾನು ಕೇಳಿದ. 

"ಅದಕ್ಕೆ' ಸಕ ಬೊಕ್ಕ ಆಗಿತ್ತು. ಶಂಕುಣ್ಣ ಪಣಕ್ಕರ್‌ರ ಮದಾಯ್ತಾ. ಈಗ ಅದಡ್ತಿಲ್ಲ. 
ವಾಪಾಸು ಸಿಗ್ಲಿಕ್ಕಿಲ್ಲಾಂತ ಗ್ರಯಿಸಿದು. ಗುರುವಾಯೂರಿಗ ಚಿನ್ನದ ಮನ್ಸರೂಪ ಅರ್ಕ 
ಒತ್ತದ್ದು.' 

"ಮನ್ಸರೂಪ ಅಂದ್ರೆ ಎಂತ ?' ನಾನು ಕೇಳಿದೆ. 

"ಏಮಲತಯ ಆಗೆ ಚಿನ್ನದಲ್ಲಿ ರೂಪು ಮಾಡಿ ಗುರುವಾಯೂರಿನ ನಡಯ 
ಸಮರ್ಪಿಸ್ಟೇಕು. ಇದರ ಅಸಾಕ್ಕೆಲ್ಲ ಓಡಿ ಬಿಡ್ತದೆ. ನೀವು ಗುರುವಾಯೂರಿಗೋಗ್ತಿಲ್ದೆ 
ಮಗೂ. ಬಾಲಾಮಣ್ಯಮ್ಮ ನಿಮ್ಮನ್ನು ಗುರುವಾಯೂರಿಗೆ ಕರ್ಕೂಂಡೋಗಿಲ್ವೆ ?' 


3 
ಆ 3 


(" 


"ಬಾಲಾಮಣ್ಯಮ್ಮ ಮಕ್ಕನ್ನು ಗುರುವಾಯೂರಿಗೆ ಕೊಂಡೋಗದಿದ್ರೆ ನಿಮ್ಮೆಂತ 
ನಷ್ಟ' ದೇವಕಿ ದಡದಡನೆ ನಮ್ಮ ಹತ್ತಿರಕ್ಕೆ ಬರುತ್ತ ಗಟ್ಟಿಯಾಗಿ ಕೇಳಿದಳು. 


"ನಂಗೆ ನಷ್ಟೇನೂ ಇಲ್ಲ. ನನ್ನ ಮಕ್ಕಳ ಸಂಗ್ತಿ ಮಾತ್ರ ನಾ ನೋಡ್ಕೂಂಡ್ರ ಸಾಕು. 
ಬಾಕಿದೋರ ಸಂಗ್ತಿ ಅವರ ಅಮ್ಮಂದಿರು ನೋಡ್ಕೋತಾರ' ಏಮಲತೆಯ ಅಮ್ಮ 
ತನ್ನ ಬೊಟ್ಟದ ರವಿಕೆಯನ್ನು ಕಳಗಡೆಗೆ ಎಳೆಯುತ್ತಾ ಹೇಳಿದಳು. 


"ನೀವ್ಕಾಕೆ ಮಗೂ ವಎಲ್ಲರತ್ರ ಮಾತಾಡಿಕ್ಕೋಗೋದು ? ನನ್ನೊಟ್ಟಿಗೆ 


ದೇವಸ್ಥಾನದ ಒಳಗಡಗ ಬರ್ಬೋದಿತ್ತಲ್ಲ. ಆಗ ಹೇಳಿದ್ರಿ ದೀಪಸ್ತಂಬ 
ನೋಡ್ರೇಕೂಂತ. ದೀಪಸಂಬ ನೋಡೋದೂಂತಲ್ಪ ನಾಯೇಳಿದು. 


ದೇವಕಿ ಹಿಂದಿರುಗಿ ನಿಂತು ತನ್ನ ಮೂಗುಹೂಳೆಗಳನ್ನು ಅಗಲಿಸಿದಳು 

"ಪಾಪ ಮುಗಿಯೋತನ್ಯ. ಎಷ್ಟು ಸಲ ಸುತ್ತು ಬರ್ತೇವೂ£ ಅಷ್ಟು ಪುಣು ಸಿಕ್ತದೆ 
ಕಾಕ ಮಗನ ಕಿರ ಬರಲಾ 

"ಇಲ್ಲ.' 

"ಏದುಸಿರು ಬಂದೀತು. ಬಾರದಿರ್ಲಿಕ್ಕಿಲ್ಲ. ನಿಮ್ಮ ಕೂಡೋದಿಲ್ಲ. ಅದಕ್ಕೆ 
ಏನಾದ್ರೂ ತಿನ್ನೇಡ್ರ? ಬೆಳಿಗ್ಗೆ ಒಂದು ದೋಸಲ್ಲ ತಿಂದ್ರೆ ಬಲಿ ಬರೋದಿಕ್ಕಿರೋ 


ಬಾಲ್ಯದ ನೆನಪುಗಳು 133 


೪ 


ಕ್ರಿ ಸಿಗ್ದಿಕ್ಕಿಲ್ಲ ಮಗೂ. ನಾ ಬೆಳಿಗ್ಗೆ ಊಟ ಮಾಡೋದ್ಯಾಕೆ ಗೊತ್ತುಂಟಾ ? ದೇಹಕ್ಕೆ 
ಕ್ತಿ ಸಿಗ್ಲಿಕ್ಕ ಆ ಹಿತ್ತಾಳೆ ಪಾತ್ರ ತುಂಬ ತಂಗುಳನ್ನ ನಾ ಊಟ ಮಾಡ್ತೇನೆ. ನಂಗೆ 
ಷ್ಟು ಉಣ್ಣೋದಿಕ್ಕ ಮೇಲೋಗ್ರ ಕೂಡ ಬೇಕೂಂತಿಲ್ಲ. ಎರಡು ಮಣ್ಣು, ಸ್ವಲ್ಪ 
ಕಲ್ಲುಪ್ಪು. ಅದನ್ನು ಹುಡಿ ಮಾಡಿ ಸೇರ್ಸಿ ನಾನು ಬೆಳ್ತಿಗೆ ಅನ್ನ ಹಾಗೇ ಗುಳುಂ 
ಮಾಡ್ತೇನೆ. ಯಾವಾಗ ? ಬೆಳಿಗ್ಗ ಕೋಣೆಗಳನ್ನೆಲ್ಲ ಗುಡ್ಡಿ ಒರ್ಸಿ ಆದ್ಮೇಲೆ. ಆಮೇಲೆ 
ನಂಗ ಹಸಿವಾಗೋದಿಲ್ಲ. ಮಧ್ಯಾಹ್ನ ಎಲೆ ಎಲ್ಲ ತೆಗೆದು ನೆಲ ಒರ್ಸಿ ಆದ ಮೇಲೆ 
ನಾ ಊಟಕ್ಕೆ ಕೂರೋದು. ಊಟಾಂತಂದ್ರ ನೀವು ತಿನ್ನೋ ಹಾಗೆ ಎರಡು ಅನ್ನದ 
ಅಗುಳು ಬಾಯಿಗೆ ಹಾಕೋದಲ್ಲಾಯ್ತಾ. ಎರಡು ಸೌಟು ಅನ್ನ ಹಾಗೆ ಗುಳುಂ 
ಮಾಡ್ತೇನೆ. ನಂಗೆ ಇಂತ ಮೇಲೋಗ್ರವೇ ಬೇಕೂಂತಿಲ್ಲ. ಎಂತ ಸಿಕ್ಕಿದ್ರೂ ನಂಗೆ 
ಕುಸಿಯೆ. ಹುಳಿ ಮೇಲೋಗ್ರ ಸಿಕ್ಕಿದ್ರೆ ಸೂಲೂಪ ಹೆಚ್ಚು ಕುಸಿ. ಕಸೂನಗಡ್ಡೆ 
ಹುಳಿಮೇಲೋಗ್ರ.' 

ನಾವು ಮತ್ತೆಯೂ ಏಮಲತಳ ಹತಿರಕ್ಕೆ ತಲುಪಿದೆವು. ನಾನು ಮಗುವನ್ನು 
ಕರೆದೆ. 

"ಏಮಲತ.' 

ಮಗು ಮತ್ತೂ ತನ್ನ ಬೊಚ್ಚುಬಾಯಿ ಪ್ರದರ್ಶಿಸಿ ಮುಗುಳ್ಗಕ್ಕಿತ್ತು. 

"ಈ ಮಗೂಗೆ ಗಾಂಧಿಯ ರೂಪುಂಟು' ನಾನು ಹೇಳಿದೆ. 

"ಅದೀಗ ಗಮ್ಮತ್ತಾಯ್ತು!' ದೇವಕ್ಕಿ ಸಿಟ್ಟಿನಿಂದ ಹೇಳಿದಳು: "ಎಲ್ಲೋ ಇರೋ 
ಗಾಂಧಿಯ ರೂಪು. ಈ ಮಗೂಗೆ ಹೇಗೆ ಬರೋದು ? ನೀವು ಬಾಯಿಗೆ ಬಂದದ್ದೆಲ್ಲ 
ಹೇಳ್ಬಾರ್ದು ಮಗು.' 

ಏಮಲತೆಯ ಅಮ್ಮನನ್ನು ನೋಡುತ್ತ ದೇವಕಿ ಮುಂದುವರಿಸಿದಳು: "ಈ ಮಗೂ 
ಕಲ್ಕತ್ತೇಲಿ ಬೆಳೆದದ್ದು. ಅದಕ್ಕೆ ಏನು ಹೇಳ್ಬೇಕು, ಏನು ಹೇಳ್ಬಾರ್ದೂಂತ ಗೊತ್ತಿಲ್ಲ. 
ಅದೇನಾದ್ರೂ ಹೇಳಿದ್ರ ನೀವು ತಪ್ಪು ತಿಳ್ಕೋಬಾರ್ದು. ಮಗು ಅಲ್ಪ. ಅದಕ್ಕೇನೂ 
ಗೊತ್ತಿಲ್ಲ. ನಾಲಪ್ಪಾಟ್ಟಿಂದ ದೊಡ್ಡಮ್ಯ್ಮೋರು ಬಂದ್ಕಾರೆ. ದೇವಸ್ಥಾನದೊಳಗೆ 
ನಮ ಸ್ಕರಿಸ್ತ್ಯಾ ರ. ಪುಷ್ಪಾಂಜಲಿ ಮುಗಿದು ನಾವು ವಾಪಾಸೋಗೇವೆ ಮಗು ಹೇಳಿದ್ದು 
ಳಿ ಚ ತಿಳ್ಕೋಬಾರ್ದಾಯ್ತಾ' 

ಮ ೨ ಅಮ್ಮ ನೆಲದಿಂದ ಎದ್ದು ನಿಂತಳು. ಮತ್ತ ಬಾಗಿ ಮಗುವನ್ನು ತನ್ನ 

೫ 14 ಸೂಂಟದಲ್ಲಿಟ್ಟಳು. ಅವಳ ಮುಂಡು ಜಾರಿ ಹೋಗಿದ್ದುದರಿಂದ 
ಗುಳಿ ಬಿದ್ದ ಹೂಕ್ಕುಳನ್ನು ಅದರ ಸುತ್ತ ಇದ್ದ ಬಿಳಿಯ ಕಲೆಗಳನ್ನೂ ನಾನು 
ಅಚ್ಚರಿ ಯಿಂದ ನೋಡಿ ನಿಂತೆ. ಅವಳ ಒಂದಕ್ಕೂಂದು ತಗಲದ ಬೆರಳುಗಳು 
ತಾಳೆಗರಿಯ ೨ ಬೀಸಣಗೆಗಳನ್ನು ನೆನಪಿಗೆ ತಂದವು. 

"ನೀವಲ್ಲಿಂದ?” ದೇವಕಿ ಕೇಳಿದಳು. 
"ನಾ ಕಡಿಕಾಟ್ರಿಂದ ಬಂದದು. ನನ್ನ ಅಣ್ಣನ ಮಗೂನ ಉಟ್ಟದಬ್ಬ. ಊಟವುಂಟು. 


UA 


(6 


fe) 


fe 


೮ಓ 


[a0 ಓಲ ಆ ಲಾ [0 
ಅದ್ಕ ಬಂದದ್ದು. ಅಷ್ಟೂ ಒತ್ತಾಯ ಮಾಡ. ಇಲ್ಲದ್ರೆ ನಾಬರೋಳಲ್ಲ. ನಂಗ ಊಟ 
ಮಾಡ್ತಾ ನಡೀಲಿಕ್ಕೆ ಎಲ್ಲುಂಟು ಸಮಯ. ಇದು ನನ್ನ ಐದ್ದೆ ಮಗು. ದೂಡ್ಲೋನಿಗ 
ಎ 9 


134 | ಬಾಲ್ಯದ ನನಪುಗಳು 


"ಅಂದ್ರೆ ವರ್ಷವರ್ಷ ಹೆರೋದು, ಅಲ್ವ ?' 

"ಆಂ, ದೇವರು ಕೊಡೋವಾಗ ಬೇಡಾಂತೇಳ್ಳಿಕ್ಕಾಗೋದಿಲ್ಲಲ್ಲಾ.' ಇದು 
ಮೊದಲ್ಲೇ ಎಣ್ಣು ಮಗು. ಏಮಲತ. ಬಾಕಿದ್ದೋರಿಗೆಲ್ಲ ಇದ್ರ ಮಾವ ಎಷಸ್ರಿಟ್ಟದ್ದು. 
ರಾಗವನ್‌, ಪ್ರಭಾಕರನ್‌, ಗೋಪಾಲನ್‌, ಗೋವಿಂದನ್‌... ಇದ್ರ ಎಸ್ರು ಮಾತ್ರ 
ಮಾವಲ್ಲ ಇಟ್ಟದ್ದು. ಇದ್ರ ಅಪ್ಪನೇ ಏಳಿದ್ದು ಏಮಲತಾಂತ ಎಸ್ತಿಡ್ಲಿಕ್ಕೆ. ಮೂದಲ್ನೆ 
ಎಣ್ಣು ಮಗು ಅಲ್ವೆ? ಕುಟುಂಬದ ಸಂತಾನ. ಇವ್ಳು ದೊಡ್ಡೋಳಾಗಿ ಮದ್ವೆ ಆಗಿ 
ಆಗ್ಲೇಕಲ್ಲ ಈ ಮನೇದ್ದಾದ ಮಕ್ಕ್ಫಾಗ್ಲಿಕ್ಕೆ? ಬಾಲಾರಿಷ್ಟಾಯ್ತಾ. ಪಣಿಕ್ಕರತ್ರ ಜಾತಕ 
ಬರ್ಸಿದೆ. ಅತ್ತು ವಯಸ್ಸಿನವರೆಗೆ ಬಾಲಾರಿಷ್ಟ. ಅದು ಸರೀಯೆ. ಉಟ್ಟಿದವತ್ತಿನಿಂದ 
ಇಲ್ಲಿವರ್ಗೆ ಇದ್ಕೆ ಸೊಲ್ಟಾನೂ ಸುಕ ಇರ್ಲಿಲ್ಲ. ಕೋಟ್ಲೆ, ಜೊರ, ಹೊಟ್ಟೆನೋವು, 
ವಾಂತಿ, ಸೆಕೊಬೊಕ್ಕೆ ಗ್ರಯಿಣ ಎಲ್ಲ ಇದಕ್ಕುಂಟು. ಏಮಲತೆಗಾಯ್ತಾ. 
ಏಮಲತೆಗಿಲ್ಲದ ರೋಗ ಲೋಕದಲ್ಲಿರ್ಲಿಕ್ಕಿಲ್ಲ. ಎಷ್ಟು ದುಡ್ಡು ಕರ್ಚಾಯ್ತು. 
ಕಷಾಯ, ಕಾಯ್ಲಿದ ಎಣ್ಣೆ ಎಲ್ಲ ಸೇರಿ ಎಷ್ಟು ದುಡ್ಡು ಕರ್ಚಾಯ್ತು ಗೊತ್ತುಂಟಾ?' 

"ಆದ್ರೂ ಮಗು ನಿಮ್ಗೆ ಸಿಕ್ಕಿ ಬಿಡ್ತಲ್ಲ' ದೇವಕಿ ಹೇಳಿದಳು. ಅವಳು ತನ್ನ 
ತಲೆಯಿಂದ ಒಂದು ಹೇನು ಒಕ್ಕಿ ತೆಗೆದು ಉಗುರುಲ್ಲಿಟ್ಟು ಇನ್ನೊಂದು ಉಗುರಿನಿಂದ 
ಅದನ್ನು ಜಜ್ಜಿದಳು. ಆಮೇಲೆ ರಕ್ತದ ಕಲೆಯಿಂದ ಕೂಡಿದ ಕೈಯನ್ನು ಮುಂಡಿಗೆ 
ಒರಸಿದಳು. 

"ಅದು ನಿಜ. ಮಗೂ ಸಿಕ್ಕಿ ಬಿಡಲ್ಲ. ದುಡ್ಡು ಓದ್ರೂ ಏಮಲತ ಸಿಕ್ಕಿಬಿಟ್ಟಲ್ಲ.' 

"ನಮ್ಮ ತಂಡಿಯತ್ತಿನಲ್ಲೂ ಇದ್ದಾಳೆ, ಒಬ್ಬು ಏಮಲತ. ಅದಕ್ಕೆ ಹತ್ತು 
ವಯಸ್ಸಿರ್ಬೊದು' ದೇವಕಿ ಹೇಳಿದಳು. 

"ಕಾಳತ್ತಿಂಗಳಿನ ಕೊಚ್ಚುವಮ್ಮೆಯ ಎರಡನೇ ಮಗಳನ್ನು ನಾ ನೋಡಿದೆ. 
ಮಾಲಿನೀಂತ ಎಸ್ರು. ನೋಡ್ಲಿಕ್ಕೆ ಎಂತ ಚಂದ ಗೊತ್ತುಂಟಾ? ಕೆಂಪು ಸಿಲ್ಕಿನ 
ಅಂಗಿಯೂ, ಕಿವಿಯಲ್ಲಿ ಲೋಲಾಕೂ. ಹಣೆಯಲ್ಲಿ ಗಂಧದ ಬೊಟ್ಟೂ....' 

"ನಂಗೆ ಅವರ್ನಲ್ಲ ಗೊತ್ತಿಲ್ಲ. ನಾಯೆಲ್ಲೂ ಹೋಗೋದಿಲ್ಲ. ಈ ಮಗೂನ್ನ 
ನೋಡೋದೇ ನನ್‌ಕಲ್ಲ. ನಂಗೆ ಈ ಊರ್ನಲ್ಲಿ ಯಾರ್ದೂ ಗುರ್ತಿಲ್ಲ. ಗುರ್ತು 
ಮಾಡ್ಲಿಕ್ಕೆ ಆಸೆಯೂ ಇಲ್ಲ. ನಂಗೆ ಮನೆಮನೆ ಹತ್ತೀ ಇಳ್ಳು ಪಂಚಾತಿಗೆ ಮಾಡ್ಕೂಂಡು 
ನಡಿಯೊ ಸೂಬಾವವೂ ಇಲ್ಲ. ನಮ್ಮನೇ ಹಂಗಸ್ರು ಮನೇಂದ ಹೊರಗ 
ಹೋಗೋದಿಲ್ಲ. ಏನಾದ್ರೂ ಕೆಲ್ಲಿದ್ರೆ ಅದು ಮಾಡೋದು. ಆಮೇಲೆ ಒಂದ್ಕಡೆ 
ಕೂತ್ಕೊಳ್ಳೋದು. ದೇವರ ನಾಮ ಹೇಳೋದು. ಕೆಲ್ಲಿಲ್ಲಾಂತಿದ್ರೆ ಸೊಲ್ಪ ದೇವ್ರ 
ನಾಮ ಹೇಳ್ಳೋದಲ್ಲ. ಎಷ್ಟು ದೇವ್ರ ನಾಮ ಜಪಿಸ್ತಾರೂ ಅಷ್ಟು ಪುಣ್ಯ ಸಿಗೃದ. 
ಅದು ಗೊತ್ತುಂಟೊ?' 

"ನಿಮ್ಮ ಎಸ್ರೆಂತ ?' ಏಮಲತೆಯ ಅಮ್ಮ ದೇವಕಿಯನ್ನು ಕೇಳಿದಳು. 

"ನನ್ನ ಹೆಸ್ರು ದೇವಕೀಂತ. ನನ್ನ ಊರು' ನನ್ನಂಮುಕ್ಕ. ನಿಮನ್ನು ನೋಡಿದಾಗ 
ಸಿ J ುಸಿಯಾಯ ನ ಅದ್ಕೇ ನಾನು ನನ್ನ ಹಸ್ರು ಹೇಳಿದ್ದು. ಬೇರೆ ಯಾರಾದ್ರೂ 

೨ ಕೇಳಿದ್ರ ನಾ ಬ ವೇ 
ಜು "ಛೇನೆ. ನನ್ನೆಸ್ತು ಪೇರಳೆ ಕಾಯಿ; ನನ್ನಸ್ರು ಪೇರಳೆ ಕಾಯಿ. 


ಬಾಲ್ಯದ ನೆನಪುಗಳು 135 


ದೇವಕಿ ತನ್ನ ಮಾತಿನಲ್ಲಿ ತಾನೇ ಮುಳುಗಿದಳೋ ಎಂಬಂತೆ ಗಟ್ಟಿಯಾಗಿ ನಕ್ಕಳು. 
ದೇವಸ್ಥಾನದ ಗೋಪುರದಲ್ಲಿ ದೀಪ ಸ್ತಂಭದ ಎದುರಿಗೆ ನಮಸ್ಕರಿ ಸುತ್ತಾ ನಂತ 
ಗಂಡಸರು ಅವಳನ್ನು ನೋಡಿದರು. 

"ಅಗೊಳ್ಳಿ ನಿಮ್ಮನ್ನು ನೋಡ್ತಿಯಾರೆ.' ಏಮಲತೆಯ ಅಮ್ಮ ಹೇಳಿದಳು. 

"ಯಾರು ?' ದೇವಕಿ ಕೇಳಿದಳು. 

"ಕೈಮುಗೀತಾ ನಿಂತ ಗಂಡಸ್ರು. ನಿಮ್ಮ ನಗೆ ಕೇಳಿ ಅವು ನಿಮ್ಮನ್ನು ನೋಡಿದ್ದು.' 

"ನೋಡೋರೆಲ್ಲ ನೋಡ್ಕೊಳ್ಳಿ. ನಂಗೇನು ನಷ್ಟ? ಮೈಲೆಲ್ಲ ಕಪ್ಪು ರೋಮ 
ಬೆಳೆದ ಕೆಲೋರು ಕೈಮುಗೀತ ನಿಂತ್ಯೊಂಡಿದ್ದಾರೇಂತ ನಾ ನಗ್ಗಾರ್ದಾ ? ನನ್ನ ಬಾಯಿ 
ಮುಚ್ಚಿಸ್ಲಿಕ್ಕೆ ಕೂಡೀತಾ ? ಹೆಣ್ಣುಡಿಗೇರು ನಗೋದನ್ನು ನೋಡ್ತಾ ನಿಲ್ಲಿಕ್ಕೇ ಕೆಲೋರು 
ದೇವಸ್ಮಾನಕ್ಕ ಬರೋದು. ಗೋಯಿನ್ನೋರದ ದೃವವನ್ನು ನೋಡೋದಕ್ಕೆ 
ಬಾಕಿರೋರು ಬರೋದು.' 

"ಮಾತಾಡ್ದೆ ನಿಂತ್ಕೊಳ್ಳಿ ದೇವಕಿಯಮ್ಮ ಏಮಲತೆಯ ಅಮ್ಮ ಹೇಳಿದಳು. 

“ನನ್ನ ಮಾತು ನಿಮ್ಗೆ ಇಷ್ಟಾಗ್ಲಿಲ್ಲಾಂತಿದ್ರೆ ನೀವು ಮಗೂನ್ನ ತಕ್ಕೊಂಡು ಕಡಿಕ್ಕಾಟ್ಟಿಗೆ 
ವಾಪಾಸೋಗ್ಟಿಡಿ. ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಈ ಭೂಮೀಲಿ ಯಾರಿಗೂ ಸಾಧ್ಯವಿಲ್ಲ. 
ನಂಗೆ ಯಾರ್ದೂ ಹೆದ್ರಿಕಿಲ್ಲ. ದೊಡ್ಡಮ್ವ್ಮೋರ ಪೂಜೆ ಮುಗಿದ್ರೆ ನಾವೋಗ್ಯೇನೆ. ಅಂಗಿ 
ಬನಿಯನ್ನು ತೆಗೆದು ರೋಮ ತೋರಿಸ್ತಾ ನಮಸ್ಕರಿಸಿ ನಿಲ್ಲೋ ನಾಯರ್‌ ಗಂಡಸನ್ನು 
ನೋಡೋದಲ್ಲ ನನ್ನ ಕೆಲ್ಲ. ನನ್ನ ಕೆಲ್ಸ ಅಲ್ಲಿ ಹೋದ್ಯೇಲೆ ಸುರುವಾಗದೆ, 
ಗೋಪುರದಲ್ಲೂ, ಮೇಲ್ಲಡೇಲೂ, ನಡುಕೋಣೇಲೂ ನೆಲ ಒರ್ಸಿ ಗೊದ್ದಡಿಗಳನ್ನು 
ಬಿಡಿಸೋದು. ಬಚ್ಚಲು ಮನೇಲಿ. ನೀರಿಡೋದು. ಕುಡೀಲಿಕ್ಕೆ ಚುಕ್ಕು ನೀರು 
ಮಾಡಿಡೋದು. 'ನಂಗಿಲ್ಲಿ ಮಾತಾಡ್ತಾ ನಿಲ್ಲಿಕ್ಕ ಸಮಯವಿಲ್ಲ. ಈ 
ದೊಡಮ್ಯೋರ್ಗೇನಾಯ್ತು? ಸಮಯ ತುಂಬಾ ಆಯ್ತಲ್ಲ. ನಾವೋಗಿ ನೋಡ್ತೇನೆ. 
ನೀವಿಲ್ಲಂದ ಹೋಗ್ಬೇ "ಡಿ ಮಗೂ. ಯಾರಾದ್ರೂ ಹಿಡ್ಕೂಂಡೋದಾರು. ನಾವೋಗಿ 
ನೋಡ್ತೇನೆ, ದೊಡ್ಡಮ್ವ್ಮೋರಂತಮಾಡ್ತಾರೇಂತ.' 

ೇವಕಿ ದೇವಸ್ಥಾನದ ಒಳಗಡ ಹೋದಾಗ ಏಮಲತೆಯ ಅಮ್ಮ ನನ್ನಲ್ಲಿ 
ಕೇಳಿದಳು: 

"ನಿಮ್ಮ ಅಮ್ಮನೂ ಅಪ್ಪನೂ ದರ್ಶನಕ್ಕೆ ಯಾಕೆ ಬರ್ಲಿಲ್ಲ.' 


"ಅವರು ಇಲ್ಲಿಲ್ಲ. ಕಲ್ಕತ್ತೇಲಿ.' 

"ಅದೆಲ್ಲಿ ?' 

"ನಂಗೊತಿಲ್ಲ 

ಅಜ್ಜಿಯ ಕೈಹಿಡಿದು ಒಂದು ತೋಡು ದಾರಿಯಲ್ಲಿ ನಾಲಪ್ಪಾಟ್ಟಿಗೆ 


[4 ಸ 
ತ ಚಿ NS ಕ್ರ ಆ 
ಕರಯೋದು. ಮಗು ಹೇಳಿದು ಸತ. 


ಖಿ 
ಏಮಲತಾಂತ ಒಂದು ಹೆಸ್ರನ್ನು ನಾನು ಇದೇ ಮೂದಲು ಕೇಳಿದು' 


136 ಬಾಲ್ಯದ ನನಪುಗಳು 


ಅಜ್ಜಿ ನಗುತ್ತಾ ಹೇಳಿದರು. 
"ಮಗು ಒಂದು ಕಾಸಿಗೂ ಪ್ರೇಜನಕ್ಕಿಲ್ಲ. ಆದ್ರೆ ಹೆಸ್ರು ಮಾತ್ರ ಒಳ್ಳೆ ಉಂಟು' 
ದೇವಕಿ ಅಭಿಪ್ರಾಯಪಟ್ಟಳು. 


"ಈ ಸರ್ತಿ ಏನೂ ಪ್ರೇಜನ ಇಲ್ಲ' ಮಡಪ್ಪಿಲಾಯಿಯ ಶಂಕುಣ್ಣಿ ನಾಯರ್‌ 
ತೆಂಕಮೂಲೆಯ ಕಡೆಗೆ ನೋಡುತ್ತ ಗಟ್ಟಿಯಾಗಿ ಹೇಳಿದರು. ಕುಡಿಕೆಯ ಎದುರು 
ಕುಳಿತು ಮೊಸರು ಕಡೆಯುತ್ತಿದ್ದ ಅಜ್ಜಿ ಒಮ್ಮೆಲೆ ಬಿಳಚಿದರು. ಅವರು ಎದ್ದು 
ನಿಂತಾಗ ನಾನೂ ಅವಸರವಾಗಿ ಎದ್ದೆ ಕ 

"ಎಷ್ಟು ಕಾಯಿಗಳಿದ್ದುವು ?' ಅಜ್ಜಿ ಕೇಳಿದರು. 

ಶಂಕುಣ್ಣಿ ನಾಯರ್‌ ಬಾಯಲ್ಲಿದ್ದ ತಾಂಬೂಲರಸವನ್ನು ಅಂಗಳಕ್ಕೆ ಉಗುಳಿದರು: 

"ಕಳೆದ ಸಲ ಸಿಕ್ಕಿದ್ದರ ಅರ್ಧ' ಅವರು ಹೇಳಿದರು: "ಮುಕ್ಕಾಲೂ ಬಲಿಯದ್ದು. 
ತೆಂಗಿನಕಾಯಿ ಇರೋದಾದ್ರೂ ಹೇಗೆ? ತೆಂಗಿನ ಬುಡ ಅಗೆಯದೆ ಕಾಲೆಷ್ಟಾಯ್ತು ? 
ಗೊಬ್ರ ಹಾಕಿಸ್ಸೆ ಕಾಲೆಷ್ಟುಯ್ತು?' ಅಜ್ಜಿಯವರ ಬಗ್ಗೆಯಿರುವ ತಾತ್ಸಾರ 
ಪ್ರದರ್ಶಿಸಲಿಕ್ಕೇ ಇರಬೇಕು, ಅವರು ತನ್ನ ಕೈಯನ್ನು ಜೋರಾಗಿ ರುಾಡಿಸಿದರು. 
ಕೈಗಳಿಂದ ನೀರನ್ನು ರಭಾಡಿಸಿ ತೆಗೆಯುತ್ತಿರಬೇಕು ಆ ಮುದುಕನೆಂದು ನಾನು ತಪ್ಪಾಗಿ 
ಭಾವಿಸಿ ದೆ. ಹತ್ತಿರ ಹೋಗಿ ಅಂಗೈಯನ್ನು ಮುಟ್ಟಿನೋಡಿದಾಗ ನೀರಪಸೆಯೇ 
ಇಲ್ಲದ್ದೂ ಒಣಗಿ ಬರಡಾಗಿದ್ದದ್ದೂ `ನನಗೆ ಗೋಚರಿಸಿತು. 

"ವಾಕ್ಕೆ "ಲದ ತೋಟಗಳ ಸ್ಥಿತಿ ಹೇಗಿದೆ ?' ಅಜ್ಜಿ ಕೇಳಿದರು. 

"ಒಂದು ಚೂರೂ ಚೆನ್ನಾಗಿಲ್ಲ. 

ಅವರು ಮತ್ತೊಮ್ಮೆ ಕೈಗಳನ್ನು ರಖಾಡಿಸಿದರು. 

“ಚಾನ್ನಾತ್ತೇಲೆಯ ಹಿತ್ಸಲ್ಲೊ?' 

"ಒಂದು ಚೂರೂ ಇಲ್ಲಾಂತ.’ 

"ಮಡಪ್ಪಿಲಾಯಿ ಹಿತ್ತಲ್ಲೊ 

"ಅಲ್ಲಿ ತುಂಬ ಚಿನ್ನಂಗಾಯಿ ಬಿದ್ದಿದೆ. ಅದೆಲ್ಲ ಹೆಕ್ಕಿತಂದು ಇಲ್ಲಿಯ ಕಟ್ಟಿಗೆ ಮನೇಲಿ 
ಹಾಕ್ಲಿಕ್ಕೆ ಹೇಳಿದ್ದೇನೆ.' 

"ಸರಿ. ಮಾಡೋದೇನು ? ಸಿಕ್ಕಿದ್ದು ಸಿಕ್ತು. ದುಡ್ಡು ಕೊಡಿ' ಅಜ್ಜಿ ಕೈ ಚಾಚಿದರು. 

ಕಾರುಭಾರಿ ಸೊಂಟದ ಮಡಿಕೆಯಿಂದ ಮುದುಡಿದ ನೋಟುಗಳನ್ನು ತೆಗೆದು 
ಅಜ್ಜಿಯ ಕೈಯಲ್ಲಿಟ್ಟರು. 

"ಎಲ್ಲ ಸೇರಿ ಎಷ್ಟಿದ್ದೀತು ಶಂಗುಣ್ಣಿನಾಯ್ರೆ ?' ಅಜ್ಜಿ ಕೇಳಿದರು. 

"ನಾಯೇಳಿದ್ದಲ್ಲ? ಕಳೆದ ಸಲ ಸಿಕ್ಕಿದ್ದಕ್ಕಿಂತ ಅರ್ಧ. ಅಷ್ಟೆ.' 

ಅಜ್ಜಿ ಎರಡು ಸಲ ದುಡ್ಡು ಲೆಕ್ಕ ಮಾಡಿದರು. ಆಮೇಲೆ ಅದನ್ನು ತೆಗೆದುಕೊಂಡು 
ಮೇಲ್ಗಡಗೆ ಹೋದರು. 

ಅಜ್ಜ ತನ್ನ ಮುಂಡು ತುಂಬಿಸಿಡುವ | ಪೆಟ್ಟಿಗೆಯ ಹಣ ತೆಗದಿರಿಸುವುದನ್ನೂ 


ಲ್ಸ 


ಬೀಗದ ಕೃಯನ್ನು ಬಾಗಿಲಿನ ದಾರಂದದ ಲ್ಲಿ ಅಡಗಿಸ ುವುದನ್ನೂ ನಾನು ಗಮನಿಸುತ್ತಿದೆ. 


ತೆ 


ಬಾಲ್ಕದ ನೆನಪುಗಳು 137 


"ಎಂಥ ಬಿಸಿ ಈ ಬಿಸಿಲಿಗೆ. ನಾ ಸ್ವಲ್ಪ ಇಲ್ಲಿ ಕೂತ್ಕೊಳ್ಳೇನೆ' ಶಂಕುಣ್ಣಿ ನಾಯರ್‌ 
ಹೇಳಿದರು. | 

ಮಡಪ್ರಿಲಾಯಿ ಶಂಕುಣ್ಣ ನಾಯರಿಗೆ ಹೆಂಗಸರಂತೆ ಮೊಲೆಗಳೂ ದಪ್ಪನೆಯ 
ಮೊಲೆ ತೊಟ್ಟುಗಳೂ ರೋಮರಹಿತವಾದ ಶರೀರವೂ ಇತ್ತು. ನರೆತ ಕೂದಲಿನ 
ಜುಟ್ಟು ತಲೆಯ ಎಡಕ್ಕೆ ತೂಗುತ್ತಿತ್ತು. ಮೈಯೊರಸುವ ಬಟ್ಟೆಯನ್ನು ಸೊಂಟಕ್ಕೆ 
ಕಟ್ಟಿಕೊಂಡು ವೇಗವಾಗಿ ನಡದು ಬರುವಾಗ ಆ ಮುದುಕ ಏದುಸಿರು ಬಿಡುತ್ತಿದ್ದರು. 
ಹಣೆಯಲ್ಲೂ ಎದೆಯ ಮೇಲೂ ತೋಳುಗಳಲ್ಲೂ ಒದ್ದೆ ಭಸ್ಮದ ನಾಮವನ್ನವರು 
ಬಳಿಯುತ್ತಿದ್ದರು. ಅವರು ಬರುವಾಗಲಲ್ಲ ನನ್ನ ಪಾಪದ ಅಜ್ಜ ತಾನು ಮಾಡುತ್ತಿದ್ದ 
ಕೆಲಸವನ್ನು ಪೂರ್ತಿಗೊಳಿಸದೇನೇ ಎದ್ದು ತೆಂಕಮೂಲೆಯ ತೆಂಕಲಾಗ ಇರುವ 
ಬಾಗಿಲ ಬಳಿಗೆ ಓಡಿ ತಲುಪುತ್ತಿದ್ದರು. ತೆಂಗಿನಕಾಯಿ, ಮಡಲು, ಓಲೆ ಇತ್ಯಾದಿ 
ಮಾರಿಸಿಕ್ಕುವ ಹಣವನ್ನು ಅವರು ಅಜ್ಜಿಯ ಕೈಯಲ್ಲಿ ಕೊಡುತ್ತಿದ್ದರು. ಅದು ಹಾಗೂ 
ತಂದ ಕಲ್ಕತ್ತಾದಿಂದ ನಮ್ಮ ಅಗತ್ತಕ್ಕಾಗಿ ಕಳುಹಿಸುತ್ತಿದ್ದ ಹಣವನ್ನು ಅಜ್ಜಿ 
ಮನೆವಾರ್ತಗಾಗಿ ಬಳಸುತ್ತಿದ್ದರು. 

"ಕರ್ಕಾಟಕ ಮಾಸ ಬರ್ತಾ ಇದೆ. ಸ್ವಲ್ಪ ಖರ್ಚು ಮಾಡಿದ್ರೆ ಮುಂದಿನ ಸಲ 
ಹಿಡಿಯುವಾಗ ಒಳ್ಳೆ ಆದಾಯ ಬರ್ಬೊೋದು. ನಾ ಎಷ್ಟು ಸಲಾಂತ ಹೇಳೋದು. 
ಆ ವಿಯೆನ್ನಾಯರಿಗೆ ಒಂದು ಕಾಗದ ಕಳಿಸಿದ್ರ ಸಾಲದಾ? ದುಡಿಲಿದ್ರೆ ಕಲ್ಕತ್ತಾದಿಂದ 
ಕಳಿಸಿ ಕೂಟ್ಬಾರಲ್ಲ. ಇಲ್ಲಿಯ ತೆಂಗು ಕಾಯಿಬಿಟ್ರೆ ಇಲ್ಲಿಯ ಹುಡುಗ್ವೇರಿಗಲ್ಪ ಅದರ 
ಲಾಭ ? 

ಶಂಕುಣ್ಣ ನಾಯರ್‌ ಗೋಡಗೆ ಆತು ಕುಳಿತು ಮೈಯೊರಸುವ ಬಟ್ಟೆ ಬಿಚ್ಚಿ 
ಬೀಸತೊಡಗಿದರು. 

"ಈ ಮಗೂ ಯಾಕೆ ಹೀಗೆ ಕಂಗಾಲಾದ್ದು? ಇದಕ್ಕೆ ಗ್ರಹಣ ಉಂಟಾ?' ಅವರು 
ದೇವಕಿಯನ್ನು ಕೇಳಿದರು. ದೇವಕಿ ಹಗ್ಗದಲ್ಲಿ ಬಟ್ಟೆಗಳನ್ನು ಒಣಗಲು ಹಾಕುತ್ತಿದ್ದಳು. 
ಅವಳು ಅನಾಸಕ್ತಿಯಿಂದ ಶಂಕುಣ್ಣ ನಾಯರನ್ನು ದುರುಗುಟ್ಟಿ ನೋಡಿದಳು. 

"ಹುಳದ ಉಪದ್ರ ಏನಾದ್ರೂ ಇದ್ದೀತು. ಇಲಿದ್ರೆ ಹೀಗೆ ಕಂಗಾಲಾಗಿಕ್ಕಿಲ್ಲ' 
ಶಂಕುಣ್ಣನಾಯರ್‌ ನನ್ನ ಲಂಗ ಎತ್ತಿ ಹೊಟ್ಟೆನೋಡಿಕೊಂಡು ಹೇಳಿದರು. 

“ಅದಕ್ಕೆ ಗ್ರಹಣೆಯೂ ಇಲ್ಲ. ಹುಳದ ಉಪದ್ರವೂ ಇಲ್ಲ' ದೇವಕಿ ಹೇಳಿದಳು. 

"ಹುಳದ ಉಪದ್ರ ಇಲ್ಲ ಮಕ್ಕಿರ್ತಾರಾ? ಅದೆಲ್ಲ ದೊಡ್ಡ ಸಂಗತಿಯಲ್ಲ. 
ಭದ್ರಮುಷ್ಟಿ ಜಜ್ಜಿ ಆಡಿನ ಹಾಲಿನಲ್ಲಿ ಕೊಟ್ರಾಯ್ತು? 

"ಅದು ದನದ ಹಾಲು ಕೂಡ ಕುಡಿಯೋದಿಲ್ಲ. ಮತ್ತಲ್ಪ ಆಡಿನ ಹಾಲು 
ಕುಡಿಯೋದು? ಈ ಮಗು ಏನೂ ತಿನ್ನೋದಿಲ್ಲ. ಒಂದು ಸೊಲ್ಲ ಬೆಣ್ಣೆ 
ಅನ್ನದೊಟ್ಟಗೆ ಒಳಗೆ ಹೋಗ್ಬೇಕಿದ್ರ ದೊಡ್ಡಮ್ಯೊರಿಲ್ಲ ಎಂತ ಪಾಡು ಪಡ್ತಾರೆ. 
ಮಗೂಗೆ ಬೇರೇನೂ ತೊಂದ್ರ ಇಲ್ಲ. ಅದ್ಕ ಒಳ್ಳ ಬಣ್ಣವೂ ಒಳ್ಳೆ ತೋರವೂ ಇತ್ತು. 
ಕಲ್ಕತ್ತೆಗೆ ಕೊಂಡೋಗಿ ಎಲ್ಲ ಹಾಳು ಮಾಡಿದ್ರು. 

“ಅದು ಸರಿ. ಕಲ್ಕತ್ತೆಗೆ ಕೊಂಡೋಗಿ ಹಾಳು ಮಾಡಿದ್ದು. ಈಗ ಹಿಂದಿನ 
ಮಂಗೂಂತಲೇ ತೋರೋದಿಲ್ಲ.' 


138 ಬಾಲ್ಯದ ನೆನಪುಗಳು 


ಶಂಕರನ್‌ ಕೋಣೆಯ ಕಡಗೆ ಬರುತ್ತ ಹೇಳಿದ. 

ಮಗೂ, ಅಲ್ಲಿ ಇಡಿಯಕ್ಕಿ ಅನ್ನ ಊಟಮಾಡಿದ್ದಾ ಅಲ್ಲ ಹಳೆ ಅಕ್ಕಿಯದ್ದಾ?' 

"ಅಲ್ಲಿ ರೇಷನಕ್ಕಿಯಲ್ಲವಾ' ಬಾಲಾಮಣಿಯಮ್ಮ ಹೇಳಿದಳು. 

"ಅಲ್ಲಿ ಅಕ್ಕಿ ರೇಷನ್ನಲ್ಲಿ ಸಿಕ್ಕೋದೂಂತ. ಅಲ್ಲಿ ಯುದ್ಧ ನಡೀತಿದೆಯಲ್ಲ' ಶಂಕರನ್‌ 
ಹೇಳಿದ. 

"ಕಲ್ಕತ್ತೆಯಲ್ಲಿ ಯುದ್ಧವುಂಟಾ?' ಶಂಕುಣ್ಣಿ ನಾಯರ್‌ ಕೇಳಿದರು. 

"ಯುದ್ಧದ ಸಂಗತಿ ಹೇಳೋದು ಬೇ ಡಾಯ್ತಾ ನಂಗ ಯ ದದ ಹೆಸರು ಕೇಳಿದ್ರ 
ಹೊಟ್ಟೆ ಒಳಗೆ ಏನೋ ಒಂಥರ ಸಂಕಟ ಪ್ರಾರಂಭ ಆಗದ' ದೇವಕಿ ಹೇಳಿದಳು. 

"ಹಾಗಾದ್ರೆ ಯುದ್ಧವೇ ಇಲ್ಲಿಗೆ ಬಂದ್ರೆ ?' ಶಂಕರನ್‌ ಕೇಳಿದ. 

"ನೀವು ಕೇಳಿದ ಪ್ರಶ್ನೆಯೀಗ ಗಮ್ಮತ್ತಾಯ್ತು. ಯುದ್ಧ ಇಲ್ಲಿಗೃಂದ್ರೋ? ನಾವಾಗ 
ಏನು ಮಾಡ್ವಾ?' ಉಣ್ಣಿಮಾಯ ಅಂಗಳದಲ್ಲಿ ನಿಂತುಕೊಂಡು. ನಗುತ್ತ ಕೇಳಿದಳು. 

"ನಾನ್ನನ್ನ ಮ ನೆಗೋಗ್ನೇ ನೆ ಸೇವಕಿ ಹೇಳಿದಳು. 

“ಯುದ್ಧ ನನ್ನಂಮುಕ್ಕಕ್ಕೂ ಒರ್ತದೆ. ಸೈನ್ಯದೋರು ನಿಮ್ಮಮನೆಗ್ಬಂದು ನಿಮ್ಮನ್ನೂ 
ವಿಚಾರಣೆ ಮಾಡ್ತಾರೆ' ಶಂಕರನ್‌ ಹೇಳಿದ. 

“ಅಯ್ಯೋ, ನಂಗೆ ಸಾಧ್ಯಯಿಲ್ಲಪ್ಪ. ನನ್ನ ಕಾಲು ನಡುಗ್ರದೆ' ಅವಳು ಕೋಣೆಯಲ್ಲಿ 
ಕಾಲು ಚಾಚಿ ಕುಳಿತು ನನ್ನನ್ನು ನೋಡಿ ಅಳತೊಡಗಿದಳು. 

"ದೇವಕಿ ಅಳ್ಳಿಕ್ಕೆ ಶುರುಮಾಡಿದ್ದು” ನಾನು ಹೇಳಿದೆ. 

“ಈ ಅಮ್ಚೋರ್‌ಗೆ ಯಾವಾಗ್ಲೂ ಅಳೋದು ಗೋಳಿಡೋದೇ ಕೆಲ್ಲ. ಯುದ್ಧ 
ಬರ್ತದೇಂತ ನೀವೀಗ್ದೇ ತನ್ನು. ತೂಡಗೋದ ? ನಾಯೇನು 
ಹೇಳೋದೂಂತಂದ್ರೆ ನೀವು ಹ 
ಸಾಯ್ತೀರಿ.,ಸಾಯದವರಿಲ್ಪಲ್ಲ ? ಹ ತ್ತು ಈಗ್ಗೆ \ 
ಅಮ್ಟೋರೆ ?' ಉಣ್ಣ ಮಾಯ ಕೇಳಿದಳು. 
ದೇ ಸರಿ' ಶಂಕರನ್‌ ಎಂದ. 
ಆರು ತರ್ತೀರಾ? ನಂಗ ಕಂಡಾಪಟ್ಟೆ ಬಾಯಾರಿಕೆ' ಶಂಕುಣಿ 


1" 
3 
ma © 
(€) 
23 
4! 
$4 
ತ 
ತ್ರೆ 
ಪೆ 
31 
© 
2 
(Gol. 


ಲ 


ಹ 


[7 


Og 
ಪ" 
tl 
ಲ 
ತ 
ಓಬ 
ಬ El 2 


ನೀರೆಲ್ಲ ಸಾತು ಛತ್ರಕ್ಕೆ ಕೂಂಡೋದ್ರು. ಇನ್ನಿಲ್ಲ ಮಜ್ಜಿಗೆ 
ಅನ್ನಕ್ಕಿಟಿ ದು ಮಾತ್ರ ಉಂಟಷ್ಟ. 

"ಅಯ್ಕಯ್ಯೊ. ಇಲ್ಲಿರೋರನ್ನು ಅವಾನಿಸ್ಪೇಡ.. ಟ್‌ 
ಮನೇಲಿ ಭರಣೀಲುಂಟು. ಜ್‌ ತಂದು "ಕೂಡ್ತೇನೆ' ಶಂಕರನ್‌ ಹೇಳಿದ. 

"ಶಂಕರನ್‌ ನಾಯರ್‌ಗ ಪಿಟ್ಟಾಸಿತನ ಇಲ್ಲ. ದೇವಕಿ ಅಮ್ಲೋರ್‌ ಬಾರೀ ಪಿಟ್ಟಾಸಿ 
ಉಣ್ಣ ಮಾಯ ಹೇಳಿದಳು. 

ಶಂಕುಣ್ಣನಾಯರ್‌ ನನ್ನನ್ನು ಹತ್ತಿರ ಕರದು ಕಿವಿಯಲ್ಲಿ ಹೇಳಿದರು; 'ಸ್ವಲ್ಪ 
ಪರಿಮಳದ ಹೊಗೆಸೊಪ್ಪು ತರ್ತೀಯಾ? ಮಾವನ ಚೀಲದಲ್ಲಿರ್ಬೂದು, ಮಾವ 
ಕಾಣದಾಗ ತಂದು ಕೊಡ್ತೀಯಾ ಮಗೂ.' 

"ಇಲ್ಲ' ನಾನು ಹೇಳಿದೆ. 


ಬಾಲ್ಯದ ನೆನಪುಗಳು 139 


"ನಿಂಗೆ ನನ್ನತ್ರ ಸಿಟ್ಕಾಕೆ ಮಗೂ? ನಾನು ನಿಂಗೆ ಚೆಂಡ್ಲಕಾಯಿಯಲ್ಲಿ ಗಾಡಿ 
ಭಾವ ? ನಿನ್ನ ಓಲೆ ಪೀಪಿ ಮಾಡಿಕೊಡ್ಲಿಲ್ವಾ? ಜಾಣಮಗು ಅಲ್ವಾ, 

ಗಸ ಎ ತಂದ್ಯೊಡೋಗು.' 

ಇಲ್ಲ.” 

“ಒಂದು ತುಂಡು ಹೊಗೆಸೊಪ್ಪು ಚೀಲದಿಂದ ತ ತೆಗ ಆಕಾಶೇನೂ ಬಿದ್ದೋಗ್ಲಿಕ್ಕಿಲ್ಲ 
ಮಗೂ.' 

"ನಿಮ್ಗ ಹೊಗ್ಗೊಪ್ಪು ಬೇಕಿದ್ರೆ ಮಗೂನ್ಯಾಕ ಕಿರಿಕಿರಿ ಮಾಡೋದು? 
ದೊಡ್ಡಮ್ಮನ ಚೀಲದಿಂದ ನಾನು ತೆಗೆದು ಕೊಡ್ತೇನೆ' ದೇವಕಿ ಹೇಳಿದಳು. 

"ಅದು ಮಾಮೂಲಿ ಹೊಗ್ಗೊಪ್ಪಲ್ಹೆ ? ನಂಗೆ ಪರಿಮಳದ ಹೊಗ್ಗೊಪ್ಪು 
ತಿನ್ಲಿಕ್ಕೊಂದಾಸೆ. ಕೆಲದಿವ್ಸಾಯ್ತು. ನಂಗೆ ಬಾಯೆಲ್ಲ ಒಣಗೋದು. ಗಂಟಲ್ಲೂ ನೀರ 
ಪಸಯಿಲ್ಲ. ಬಾಯಲ್ಲಿ ಹೂಯ್ಸ್ಯೆ ತುಂಬಿದ ಹಾಗೆ ತೋರೋದು. ಇದೊಂಥರಾ 
ಅಸೌಖ್ಯ. ನಾವೋಗಿ ಶಂಕುಣ್ಣಿ ಪಣಿಕ್ಕರತ್ರ ಹೇಳಿದೆ. ಕಷಾಯಕ್ಕೆ ಬರೆದು ಕೊಟ್ಟಿದ್ದಾರೆ. 
ಶಂಕುಣ್ಣಿ ಪಣಿಕ್ಕರಿಗೆ ಗೊತ್ತಿಲ್ಲ ಮದ್ದಿಲ್ಲ. ಆದ್ರೆ ಎಂತ ಪ್ರೇಜನ? ಹಿಡ್ಲೋದಿಲ್ಲ. 
ಬೇಡದ ಕಿತಾಪತಿಗಳೇ ಅವರತ್ರಿರೋದು. ಸ್ವಂತ ಗುರುಗಳನ್ನೇ ಅವಾನಿಸಿದೋರಲ್ಪ. 
ಅದ್ಕೇ ಅವರ ಮದ್ದು ಹಿಡ್ಲೋದಿಲ್ಲ. 

"ಮದು ಫಲಕೊಡ್ಡಿದ್ರೆ ನೀವ್ಯಾಕೆ ಅವರತ್ರ ಹೋಗೋದು ? 

“ಹೋಗದಿರ್ಲಿಕ್ಕಾಗ್ರದಾ ? ಶಂಕುಣ್ಣಿಪಣಿಕ್ಕರ್‌ ನಮ್ಮ ಉರೋರಲ್ಹಾ ? ಅವರ 
ಕುಟುಂಬದಲ್ಲಿ ಏನಾದ್ರೂ ಕ್ರಿಯೆಗಳಿದ್ರ ನನ್‌ನ್ನ ಕರೆಯೋದಿಲ್ವ ? ನಮ್ಮ ಮನೇಲಿ 
ಕ್ರಿಯೆಗಳಿರೋವಾಗ ಪಣಿಕ್ಕರ್‌ ಬಾರದಿರ್ತಾರಾ ? ಅಂದ್ರ ನಾವು ತಮ್ಮೊಳಗೆ ಅಷ್ಟೂ 
ಹತ್ರದೋರು. ಶಂಕುಣ್ಣ ಪಣಕ್ಕರಿಗೆ ಗೊತ್ತಿಲ್ಲ ಮದ್ದಿಲ್ಲ. ಜನ ಸ್ವಲ್ಪ ಹಟವಾದಿ. 
ಅದಕ್ಕೇ ಸ್ವಲ್ಪ ಕುತಂತ್ರೆಲ್ಲ ಸಂಪಾದ್ದ ಮಾಡಿಟ್ರು. ಶಂಕುಣ್ಣಿ ಪಣಿಕ್ಕರ್‌ ಬದುಕಿರುವಾಗ 
ನಾನು ಬೇರೆಯಾವ್ಹಾದ್ರೂ ಉರ್ನಲ್ಲಿರೋ ವೈದ್ಯರನ್ನು ಕಾಣ್ಣಿಕ್ಕೆ ಹೋಗ್ಕೇನಾ?' 

“ಮದ್ದು ಹಿಡ್ಲೋದಿಲ್ಲಾಂತ ಗೊತ್ತಿದ್ರೂ ನೀವು ಶಂಕುಣ್ಣಿ ಪಣಿಕ್ಕರ ಕಷಾಯ 
ಕುಡೀತೀರಿ ಅಲ್ವೆ ?' ದೇವಕಿ ಕೇಳಿದಳು. 

ಅವಳು ಕೊಟ್ಟ ಮಜ್ಜಿಗೆಯನ್ನು ಬೇಗ ಬೇಗ ಕುಡಿದು ಮುಗಿಸಿ ಮೈಯೊರಸೂ 
ಬಟ್ಟೆಯಿಂದ ಮುಖ ಒರಸಿ ಶಂಕುಣ್ಣ ನಾಯರ್‌ ಮುಗುಳ್ನಕ್ಕರು. 

"ನಾ ಈ ಊರಲ್ಲೇ ಹುಟ್ಟಿದು. ಈ ಊರಿನ ವೈದ್ಯರ ಕಷಾಯವನ್ನೇ ನಾ 
ಕುಡೀಬೇಕು. ಶಂಕುಣ್ಣ ಪಣಕ್ಕರನ್ನು ಬೇಸರ ಪಡಿಸ್ಲಿಕ್ಕೆ ನಾ ತಯಾರಿಲ್ಲ. ಈ ಜನ್ಮದಲ್ಲಿ 
ತಯಾರಿಲ್ಲ. ಅದು ನನ್ನ ಸೊಬಾವ.' 

'ಹಾಗಿದ್ರೆ ನೀವು ಸತ್ಕೊಳ್ಳಿ. ಅಸೌಖ್ಯ ಜಾಸ್ತಿಯಾಗಿ ಸತ್ಯೂಳ್ಳಿ'. 

"ಶಂಕರನ್‌ ನಾಯರ್‌ ಸತ್ರ ಮ ನಷ್ಟಿಲ್ಲ. ಅ ಸ! ಶಂಕರನ್‌ ಹೇಳಿದ. 
“ನಂಗ್ಮಾರು ಸತ್ರೂ ನಷ್ಟಿಲ್ಲ. 

"ಯಾರು ಸತ್ರೂ ನಷ್ಟಿಲ್ಲ. ಅಲ್ವೆ? 

"ನನ್ನ ಮನಯೋರು ಯಾರಾದ್ರೂ ಸತ್ರೆ ಮಾತ್ರಲ್ವಿ ನಂಗ ನಷ್ಟ? 

“ಹಾಗಾದ್ರ ನೀವೊಬ್ಬು ಚಂದ್ರಿಕೆ. ಅಲ್ಲೆ? ರಮಣನ್ನು ಮೋಸ ಮಾಡಿದ 


140 : | ಬಾಲ್ಯದ ನೆನಪುಗಳು 


ಚಂದ್ರಿಕೆಯ ಜಾತಿಯೋರಲ್ವೆ ನೀವು ?' 

"'ಬಾಯಿಗ್ಗಂದದ್ದು ಹೇ ಛ್ಲೇಡಿ. ಮಗು ಕೇಳ್ತಾ ನಿಂತಿದೆ.' 

ಶಂಕರನ್‌ ನನ್ನ ಕೂದಲಿನ ಮೇಲೆ ಮೃದುವಾಗಿ ಕೈಯಾಡಿಸಿದ. 

“ಇಲ್ಲಿಯ ಅಮ್ಮಿಣ್ಯಮ್ಮ ಹಾಡೋ ಹಾಡನ್ನು ಕೇಳ್ಳಿಲ್ರೆ ಮಗೂ? ರಮಣನ 
ಹಾಡು. "ದೇಹವರಡಾದರೂ ನಮಗೊಂದ ಕರುಳಲ್ವೆ. ನೀನನ್ನ ಜೀವವಲ್ವ ?' ಅದು 
ಬೇಕಾಬಿಟ್ಟಿ ಹಾಡಾ ?' 

"ಅದೊಳ್ಳ ಹಾಡು' ನಾನು ಶಂಕರನಿಗೆ ಹೇಳಿದೆ. 

"ಅಲ್ವೆ ಮತ್ತ? ಶಂಕರನ್‌ ದೇವಕಿಯ ಮುಖನೋಡಿ ಹೇಳಿದ. ದೇವಕಿ ತನ್ನ 
ಒಳಕಚ್ಚೆಯ ಹಿಂಭಾಗದ ಬಾಲವನ್ನು ಎಳೆದು ಸರಿಪಡಿಸಿ ಸಿಕ್ಕಿಸಿದಳು. ಆಮೇಲೆ 
ಕೂದಲು ಬಿಚ್ಚಿ ಕಟ್ಟಿ "ಒಳ್ಳೆ ಹಾಡಾಗಿರ್ಬೋದು. ನಂಗ ಆ ಹಾಡು ಇಷ್ಟ ಇಲ್ಲಾಂತ 
ಮಾತ್ರ efi ನಂಗೆ ಗಂಡಸ್ರೂ ಹೆಂಗಸ್ರೂ ಪ್ರೀತಿ ಮಾಡೋ ಹಾಡಲ್ಲ 
ಒಳ್ಳೇದಾಗೋದಿ 

"ನಿಮ್ಗೆ ಚಿಪೂ ಹಾಡು ಇಷ್ಟ?' 

"ಕಾರ್ತ್ವಯಿ ಟೇಚರ್‌ ಕಲಿಸಿದ ಹ ಹಾಡು ನಿಮಷ್ಟ 

"ಅದ್ಯಾವ ಹಾಡು ?' ಶಂಕುಣ್ಣಿ ನಾಯರ್‌ ಕೇಳಿದರು. 

"ಬಾಲಕೃಷ್ಣನ್‌ ಚೆಯ್ದ ಲೀಲೆಯ ಪಾರಡಿ ಸಖೀ, ಪಾರಡಿ ಸಖೀ ಅಂದ ಕೂರಡಿ 
ಸಖೀ' ನಾನು ಹಾಡಿದೆ. 

ತ ಹೊಲ್ಲು ಹಾಡು! ಈ ಮಗೂನ್ಮಾಕೆ ಇನ್ನೂ ಇಲ್ಲಿಯ ಶಾಲೆಗೆ 
ಕಳಿಸೋದು? ಮಗು ಪೂರ್ತಿ ಹಾಳಾಗ್ಲಿಕ್ಕುಂಟು' ಶಂಕುಣ್ಣ ನಾಯರ್‌ ಗಟ್ಟಿಯಾಗಿ 
ಹೇಳಿದರು. ಅಜ್ಜ ಕೇಳ್ಗೀಂತ ಏಣಮಟ್ಟಲುಗಳ ಕಡೆಗೆ. ಕಣ್ಣು ಹಾಯಿಸುತ್ತಾ 
ಗಟ್ಟಿಯಾಗಿ ಮಾತಾಡತೊಡಗಿದರು. 

ಬೆಂಚಿನ್ಹೇಲೆ ಮಾಪಯೋರ ಮಧ್ಯದಲ್ಲಿ ಕೂರಿಸಿಕ್ಕೆ ಈ ಕುಟುಂಬದ ಮಕ್ಕಳನ್ನಾಕ 
ಕಳಿಸ್ಟೇಕು ?' 

“ಯಾರು ಮಾಪ್ಲೇರಂದ್ರೆ ?' ನಾನು ಕೇಳಿದೆ. 

"ನಿನ್ನ ಆಚೆ ಈಚೆ ಕೂತುಕೊಳ್ತಾರಲ್ಲ. ಅವು. ಅವ್ರು ಮಾಪ್ಟೇರು. ನಾನ್ನನ್ನ ಸೊಂತ 

ಣ್ಲಲ್ಲಿ ಕಂಡದ್ದು. ನಿನ್ನೆ ಬೆಳಗ್ಗೆ ನಾನು ಸೊಲ್ಪ ಮೊಸ್ತು ತಕ್ಕೊಳ್ಳಕೇಂತ ಐರತ್ತಿನ 
ಕುಂಜುನಾಯರ ಮನೆಗೆ ಹೋಗುವಾಗ ಶಾಲೆ ಬೆಲ್ಲುಹೊಡ್ಡು ಅಯ್ಯಪ್ಪ ಕಬ್ಬಿಣ 

ಕೋಲು pws ವಾಪಾಸು ಬರ್ತಿದ್ದ. ಸರೀ ಹತ್ತುಗಂಟೆ. ಆಗ ನಾ ಕಂಡದು 
ಈ ಮಗು ನೂಂಬಿಲತ್ತಿನ ದೋಣೀಲಿ ಇಬ್ರು ಮಾಪ್ಪಗಳ ಮಧ್ಯೆ ಕೂತ್ಕೂಂಡಿತ್ತು | 
ಎಡ ಚ್‌ ಆ ಬೋಳು ಮಂಡಯ ಮೊಯ್ದೀನ್‌. ಸಮುದ್ರ ಬದಿಯ 
ಇಸ್ಲಾಮಿಗಳಿ ಕ ಆ ಗುಂಪಿಗೆ ಸೇರಿದವ ಮೊಯ್ದಿ "ನ್‌. ಬಲಭಾಗದಲ್ಲಿ ಯಾರೂಂತ 
ಗೊತ್ತುಂಟಾ? ನಮ್ಮ ತಡತ್ತಿಲಲ ಮೂಸೆಯ ಮಗ ಅವುಣ್ಣಿ. ಮೂಸ ಒಳ್ಳೆ 
ಜನಾಯ್ತಾ. ಗೌರವಸ್ತರ ಸಾಲಿನವ. ಆದ್ರ ಜಾತಿ ನೋಡ್ಬೇಡ್ವಾ? ಮಕ್ಕಗೆ ಜಾತಿ 
ಸಂಗ್ಕಿಯಲ್ಲ ಗೂತಿಲಿ ಬೋದು. ಆದ್ರೆ ಮಾಷುಗಳು ಅವರಿಗೆ ತಿಳಿಸ ಕೊಡ್ಬೇಡ್ವ? 
ಈ ಕುಟುಂಬದ ಒಬ್ಬು ಹೆಣ್ಣು ಮಗಳು ಮಾಪಿಳ್ಳೆಗಳ ಹತ್ರ ದೋಣೀಲಿ 


€ 


ಲ್ತೆ ?' ನಾನು ಕೇಳಿದೆ. 


ಬಾಲ್ಯದ ನೆನಪುಗಳು | 141 


ಕೂತ್ಕೊಳ್ಳೋದು. ಓದ್ಲಿಕ್ಕೂ ಬರೀಲಿಕ್ಕೂ ಕಲ್ತಾಯ್ದಲ್ಲ? ಇನ್ನೂ ಸ್ಕೂಲಿಗೆ 

ಕಲ್ಲೋದು ಯಾಕೆ? ಇನ್ನಾ ಕುಂಜುಣ್ಣಿ ನಂಬೀಶರನ್ನು ಇಲ್ಲಿಗೆ ಕರ್ಕಿ ಸೊಲ್ಪ ಸಂಸ್ಕೃತ 

pe ಕೊಟ್ರೆ ಸಾಲ್ಬಾ? ಇಲ್ಲಿರೋರೆಲ್ಲ ಹೊರಗೆ ಹೋಗಿ ಕಲೀಲಿಲ್ಲಲ್ಪ. ಹೋಗ್ಲಿ. 
ಸ್ತು ಕೇಳ್ಬೇಕಾದೀತು. ನಾ ಹೇಳ್ಳಿಲ್ಲಾಂತ ಬೇಡ.' 

ಕ್‌ ಮಗೂಗೆ ಏಳು ವಯಸ್ಸು ಕೂಡ ಆಗ್ಲಿಲ್ಲ. ಈಗ್ಲೆ ಅದಕ್ಕೆ ಕೆಟ್ಟಿಸ್ತು 
ಬಂದೀತೂಂತ ಎಂತ ತಿಳ್ಕೊಂಡು ನೀವು ಹೇಳೋದು, ಶಂಕುಣ್ಣಿ ನಾಯರ ? 
ಶಂಕರನ್‌ ಕೇಳಿದ. 

"ಶಾಲೆಗೆ ಕಳಿಸ್ತೀರೋದ್ರಿಂದಾಯ್ತಾ. ಮಾಪ್ಟೆಯೋರು ಕ್ರಿಸ್ತಾನಿಗಳು ಹೊಲೇರೂ 
ಎಲ್ಲ ಮಗೂನ್ನ ತಾಗಿ ಕೂತ್ಕೊಳ್ಳಿ. ಇಲ್ಲಿರೋರಿಗೇ ಅದ್ರಿಂದ ತೊಂದ್ರೆಯಿಲ್ಲಿದ್ರೆ 
ನಂಗೆಂತ ತೊಂದ್ರೆ ? | 

"ಶಂಕುಣ್ಣಿ ನಾಯರ ಮುಖ ಯಾಕೆ ಕೆಂಪಾಗಿದೆ ! 7 ನಾನು ಕೇಳಿದೆ. 

"ನಂಗೇನೂ ಕೂಡೋದಿಲ್ಲ ಮಗೂ. ನಂಗೆ ಶಂಕುಣ್ಣಿ ಪಣಕ್ಕರನ್ನೊಮ್ಮ ಕಾಣ್ಣೇಕು. 
ಯಾವುದಕ್ಕೂ ನಾನದೇ ಮಾರ್ಗವಾಗಿ ಹೋಗೋದು. ದಾರೀಲ್ಲಿ ಕೃಷ್ಣನ್‌ ಕುಟ್ಟಿಯ 
ಅಂಗಡೀಂದ ಎರಡು ದೇವ್ರಿ ಬೈರಾಸು ತೊಕ್ಕೊಳ್ಬೇಕು. ಅದು ಮುಗಿಸಿ ಶಂಕುಣ್ಣಿ 
ಪಣಿಕ್ಕರನ್ನು ಕಾಣ್ಟೇಕು. ಎರಡು ದಿವ್ಸದಿಂದ ನಂಗ ಜುಲಾಬು ಆಗ್ಲಿಲ್ಲ. ಅದಕ್ಕೇ 
ತಳಮಳ ಆಗ್ತಾ ಇದೆ. ಹೊಟ್ಟೇ ಒಳ್ಳೆ ಯಾರೋ ಒಂದು ಚೆಂಡಿನಲ್ಲಿ ಹ! 
ಹಾಗ. ನಿನ್ನೆ ನಾಲ್ಕು ಮೈಸೂರು ಬಾಳೆ ಶಿಂದೆ. ಘ್‌ ಪ್ರೇಜನವೂ ಆಗ್ಲಿಲ್ಲ. ಶಂಕುಣ್ಣ 
ಪಣಿಕ್ಕರ್‌ ಏನಾದ್ರು ಕಷಾಯಕ್ಕೆ ಬರ್ದುಕೊಟ್ಟಾರು.' 

"ನೀವೀಗಲ್ವ ಹೇಳಿದ್ದು ಶಂಕುಣ್ಣಿ ಪಣಿಕ್ಕರ ಮದ್ದು ಫಲಿಸೋದಿಲ್ಲಾಂತ' ದೇವಕಿ 
ನಗುತ್ತ ಕೇಳಿದಳು. 

"ಆಂ ಹೇಳಿದೆ. ಹೇಳಿದ್ದು ಸರಿಯೆ. ಫಲಿಸೋದಿಲ್ಲ. ಬೇಡದ್ದೆಲ್ಲ ಸಂಪಾದ್ದೆ ಮಾಡಿದ 
ಇನ ಅಕ್ರ? 

"ಮತ್ತ ಯಾಕೆ ಈ ಬಿಸಿಲಿಗೆ ಶಂಕುಣ್ಣಿ ಫಣಕ್ಕರನ್ನು ಕಾಣ್ಣಿಕ್ಕೋಗೋದು.' 

ಎರಡು ದಿವ್ಸಾಗಿ ನಂಗೆ ಹೊಟ್ಟೇಂದ ಹೋಗ್ಲಿಲ್ಲ. ಅದಕ್ಕೇ ನಾನು ಶಂಕುಣ್ಣ 
ಪಣಕ್ಕರನ್ನು ಕಾಣ್ಣಿಕ್ಕೋಗೋದು.' ಮಡಪ್ಪಿಲಾಯಿಯ ಶಂಕುಣ್ಣ ನಾಯರ್‌ 
ಮುಟ್ಟಲಿಳಿಯುತ್ತ ಹೇಳಿದರು. 


ಹಂದೆ ನಾನು ಮಗುವಾಗಿದ್ದಾಗ ಫೋನ್‌ ತೆಗದು ಡಯಲ್‌ ಮಾಡುವ ಸಂಪ್ರ ದಾಯ 
i ತಂದೆಯ ಆಫೀಸಿಗೆ ಫೋನ್‌ ಮಾಡಬೇಕಿದ್ದರೆ ಫೋನ್‌ ಎತ್ತಿದ ಕೂಡಲೆ 

ನಂಬರ್‌ ಪ್ಲೀಸ್‌ ಎಂದು ಕೇಳುವ ಸ್ತೀದ್ದನಿಗೆ ಪಿ ಪಿ.ಕೆ.ವನ್‌-ಸಿಕ್ಸ್‌- -ಟು-ಓ-, ಪಿ.ಕೆ. 
Ye ಹೇಳಬೇಕು. ಅನಂತರ ಕನಕ್ಸನ್‌. ಸಿಗುವವರೆಗೆ ಕಾಯಬೇಕು. 
ತಂದೆಯ ಕಛೇರಿಯ ಟೆಲಿಫೋನ್‌ ಆಪರೇಟರ್‌ ಭಟ್ಟಾಚಾರ್ಯ ಎಂಬ ಒರ್ವ 
ಮಧ್ಯವಯಸ್ಕರಾಗಿದ್ದರು. ಅವರಿಗೆ ಸ್ತೀ ಧ್ವನಿ ಇತ್ತು. ಅವರೊಂದಿಗೆ 


ಅ 
ಹೆಂಗಸೆಂಬುದಾಗಿ ತಪ್ಪಾಗಿ ಭಾವಿಸಿ ಕೆಲವು ಪೋಲಿಗಳ ಶೃಂಗಾರ ಸಲ್ಲಾಪ 


142 ಬಾಲ್ಯದ ನೆನಪುಗಳು 


ಮಾಡುತ್ತಿದ್ದರು ಎಂಬುದಾಗಿ ಅಪ್ಪುಚಿಕ್ಕಪ್ಪ ತನ್ನ ಗೆಳೆಯ ಪಿಚ್ಚಿರಿಕಾಟ್ಟಿನ 
ಬಾಲನ್‌ನಾಯರ ಹತ್ತಿರ ' ಹೇಳುತ್ತಿದ್ದುದನ್ನು ನಾನು ಕೇಳಿದೆ. ಅದು ಅಪ್ಪು 
ಚಿಕ್ಕಪ್ಪನಿಗೂ ಬಾಲನ್‌ `ನಾಯರಿಗೂ ಕೇಕೆ ಹಾಕಿ ನಗುವುದಕ್ಕಿದ್ದ ವಿಷಯವಾಗಿತ್ತು. 
ಅವರು ಯಾಕೆ ಅಷ್ಟೊಂದು ಕೇಕೆ ಹಾಕಿ ನಗ್ತಾರೆ ಎಂಬುದಾಗಿ, ಅಂದು ನಾನು 
ಅಮ್ಮನೊಂದಿಗೆ ಕೇಳುತ್ತಿದ್ದೆ. "ಶೃಂಗಾರ ಸಲ್ಲಾಪ ಎಂದರೇನು?' ನಾನು ಕೇಳಿದೆ. 

"ಹೆಂಗಸರೊಂದಿಗೆ ಅವರ ಸೌಂದರ್ಯದ ಬಗ್ಗೆ ಹೊಗಳಿ ಮಾತನಾಡುವುದು, 
ಶ್ಲೋಕಗಳನ್ನುದ್ದರಿಸಿ ವರ್ಣಿಸುವುದು. ಅದಲ್ಲ ಶೃಂಗಾರ ಸಲ್ಲಾಪವೆ' ಅಮ್ಮ 
ಹೇಳಿದರು. 

ಆ ಮೇಲೊಂದು ದಿವಸ ತಂದೆ ಉಪಾಹಾರಕ್ಕೆ ಕುಳಿತುಕೊಳ್ಳುವಾಗ ನಾನು 
ಅವರೊಂದಿಗೆ ಕೇಳಿದೆ: 

"ನಿಮ್ಮ ಆಫೀಸಿನ ಭಟ್ಟಾಚಾರ್ಯರಿಗೆ ಕೆಲವರು ಶ್ಲೋಕ ಕೇಳಿಸ್ತಿದ್ದಾರೆ.' 

"ಭಟ್ಟಾಚಾರ್ಯರಿಗೆ ಶ್ಲೋಕ ಕೇಳ್ಸೋದಾ? ನೀಯೆಂತ ನೋನ್ಸೆನ್ನು 
ಹೇಳ್ತಾಯಿದ್ದಿ? ಈ ಮಗೂಗೇನು, ತಲೆಸರಿಯಿಲ್ವೆ ಸ 

"ಏಚ್ಛಿರಿಕಾಟ್ಟಿನ ಬಾಲನ್‌ನಾಯರೂ ಅಪ್ಪು ಚಿಕ್ಕಪ್ಪನೂ ಹೇಳಿದ್ದು.' 

ಅಪ್ಪುಚಿಕ್ಕಪ್ಪನೂ ಬಾಲನ್‌ನಾಯರೂ ದಡದಡನೆ ಮನೆಯಿಂದ ಹೊರಕ್ಕೆ 
. ಹೋದರು. "ಇನ್ನು ಮುಂದೆ ನಾವು ಮಾತನಾಡುವಾಗ ಕಿವಿಗೊಡಬಾರದೆಂದೂ 
ಅಥವಾ ಕೇಳಿದರೂ ಆ ವಿಷಯಗಳನ್ನು ತಂದೆತಾಯಿಯರಿಗೆ ತಿಳಿಸಬಾರದೆಂದೂ 
ಅಪ್ಪುಚಿಕ್ಕಪ್ಪ ಅಂದು ನನ್ನಲ್ಲಿ ಹೇಳಿದರು. 

"ಮಕ್ಕಳು ಕೇಳ್ಲಿಕ್ಕಿರುವ ಮಾತಲ್ಲ ನಮ್ಮ ಮಾತು ಆಯ್ತಾ. 

ಆ ರೀತಿಯ ಮಾತುಗಳು ನನ್ನೊಳಗೆ ಒಂದು ಬಗೆಯ ಕಿರಿಕಿರಿ 
ಉಂಟುಮಾಡಿದವು. ಅಡುಗೆಮನೆಯಲ್ಲಿ ಅಡುಗೆಯವನೂ ಕೆಲಸದವಳೂ ಸೇರಿ 
ಗುಣುಗುಣಿಸುತ್ತಿರುವಾಗ ನಾನು ಆ ಕಡೆ ಹೋದರೆ ಅವರಲ್ಲೊಬ್ಬರು ಹೇಳುವರು: 
"ನಾವು ಹೇಳೋಕತೆಯೆಲ್ಲ ಮಕ್ಳಿಗೆ ಕೇಳ್ಳಿಕ್ಕಿರೋದಲ್ಲ. ನೀವಾ ಕೋಣೆಗೆ ಹೋಗಿ 
ಆಡಿಕೊಳ್ಳಿ.' 

ಮೇಲ್ಗಡೆ ತಂದೆಯೂ ತಾಯಿಯೂ ಮಾತನಾಡುವಾಗ ನಾನಲ್ಲಿಗೆ ಹೋದರೆ 
ಕೂಡಲೆ 'ತಂದೆ ಹೇಳುವರು: 

"ಕಳಗೆ ಹೋಗಿ ಕಲಿ. ದೊಡ್ಡೋರು ಮಾತಾಡೋದನ್ನು ಕೇಳಿ ನಿಲ್ಬಾರ್ದು. ಪೆಟ್ಟು 
ಸಿಕ್ಕೀತು.' 

'ಮಕ್ಕಳಿಗೆ ಕೇಳಿಕ್ಕಿರುವ ಮಾತುಗಳನ್ನು ಕುತ್ತು ಮಾತ್ರ ಹೇಳ ಜನ ್ರ. 
ಮೂತ್ರವಾಸನೆಯಿದ್ದ ಇದ್ದಲು ಮನೆಯ ಹಗ್ಗದ ಮಂಚದಲ್ಲಿ ಒಂದು ಬಲೆಬಲೆ 
ಬನಿಯನೂ ಖಾಕಿ ಸಾಕ್ಸ್‌ 'ಹಾಕಿ ವ ಮಲಗಿಕೊಂಡು ಅವರೊಮ್ಮೆ ಹೇಳಿದರು: 

"ಸ್ವಲ್ಪ ಸಾಸಿವೆಯೆಣ್ಣೆ ಸಿಕ್ಕಿದ್ರೆ ಕಾಲಿಗೆ ಹಚ್ಚಿ ತಿಕ್ಕಬಹುದಾಗಿತ್ತು. ರಾತ್ರಿ ನಿದ್ರೆ ಮಾಡಿ 
ಮೂತ್ರಕ್ಕೆ ಏಳ್ಹೇಕಿದ್ರ ಕಾಲು ನೆಲದಲ್ಲಿಡ್ಡಿಕ್ಕುಗೋದಿಲ್ಲ. ಸ್ನಾಯುಸೆಳೆತ. ಹಗ್ಗಕಟ್ಟಿ 
ಎಳ್ಳೆಹಾಗೆ ಎಳೆಯೋದು. ನಂಗೆ ಸುಸ್ತಾಗಿ ಏನೂ ಕೂಡು ಮಗೂ. 
ಸಾಯ್ಲಿಕ್ಕಾಯ್ತೂಂತ ತೋರ್ತದೆ. ನಂಗೆ ಎಪ್ಪತ್ತು ವಯಸ್ಸಾಯ್ತು. ನಾಯೇಳಿದ್ದು 


ಬಾಲ್ಯದ ನೆನಪುಗಳು 143 


ಅರುವತ್ತೂಂತ. ಪ್ರಾಯಾಗಿದೇಂತ ಏಳಿದ್ರೆ ಆಫೀಸ್ನಿಂದ ವಾಪಾಸ್ಕಳಿಸ್ಕಾರೂಂತ 
ತಿಳ್ಕೊಂಡೆ. ನನ್ನ ದುಡ್ಡಿನಲ್ಲಿ ಕೊಟ್ಟಪ್ಪಡಿಯ ಒಂದು ಕುಟುಂಬ ನಡಿಯೋದು. 
ಅದು ಗೊತ್ತುಂಟಾ ಮಗೂ?' 

ಹಗ್ಗದ ಮಂಚದ ತುದಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ನನಗೆ ಕುಂಣಾಇತ್ತು 
ಅನುಮತಿ ನೀಡಿದ್ದರು. ಕೋಣೆಯ ಕತ್ತಲೆ ಕ್ರಮೇಣ ಕಡಿಮೆಯಾಗುತ್ತಾ 
ಬರುತ್ತಿದ್ದುದು ಮೊದಲ ನಾಲ್ಕೈದು ನಿಮಿಷಗಳ ನಂತರ ನನ್ನ ಅನುಭವಕ್ಕೆ ಬಂತು. 
ಬಳಿಕ ಆ “ಕೋಣೆಯ ನಾಮಗಿಗಳಿಲ್ಲ ನನ್ನ ಕಣ್ಣಿಗೆ ಕಾಣಸತೊಡಗಿದುವು. ಒಂದು 
ಮೂಲೆಯಲ್ಲಿ ಕಟ್ಟಿದ ಹಗ್ಗದಲ್ಲಿ ನೀಲಗೆರೆಗಳ ಅಂಗಿ, ಖಾಕಿ ಪ್ಯಾಂಟು, 
ಮಸುಕಾಗುತ್ತಾ ಬಂದ ಮೈಯೊರಸುವ ಬಟ್ಟೆ ಮೊದಲಾದವುಗಳು ತೂಗುತ್ತಿದ್ದವು. 
ಇನ್ನೊಂದು ಮೂಲೆಯಲ್ಲಿ ಮೂರು ದಪ್ಪನೆಯ ಗುಲಾಬಿ ಹೂಗಳ ಚಿತ್ರವಿದ್ದ. 
ಹಸಿರು ಪೆಟ್ಟಿಗೆ. ಅದರ ಹತ್ತಿರ ಓಡುವುದಕ್ಕೆ ಸಿದ್ಧತೆ ಮಾಡಿನಿಂತ ಬೂಟ್ಸುಗಳು. 
ಅವುಗಳ ಒಳಗೆ ಸುರುಟಿ ಮಲಗಿದ್ದ ಕೆಂಪು ಸಾಕ್‌ಗಳ ವಾಸನೆ ಎಡೆಗಡೆಗೆ ನನ್ನ 
ಮೂಗಿನ ಹೊಳ್ಳಿಗಳಿಗೆ ಬಡಿಯಿತು. ಮಂಚದ ಕೆಳಗೆ ಖಾಲಿ ತೆಂಗಿನೆಣ್ಣೆಯ 
ಟಿನ್ನುಗಳು, ಮುಚ್ಚಳವಿಲ್ಲದ ಒಂದು ಮಣ್ಣಿನ ಭರಣಿ, ಬಾರು ತುಂಡಾದ ಒಂದು 
ಮೆಟ್ಟು ಮೊದಲಾದುವನ್ನು ಹರಡಲಾಗಿತ್ತು. 

"ನೀವ್ಯಾಕೆ ಖಾಲಿ ಟಿನ್ನುಗಳನ್ನೆಲ್ಲ ಮಂಚದ ಅಡಿಯಲ್ಲಿ ಇಡೋದು?' ನಾನು 
ಕೇಳಿದೆ. 

"ಇದೆಲ್ಲ ಅಗತ್ಯಕ್ಕೆ ಬರ್ತದೆ ಮಗೂ. ಯಾವಾಗ ಈ ಒಂದೊಂದ್ರದ್ದೂ ಅಗತ್ಯ 
ಬರ್ತದೇಂತ ಯಾರಿಗ್ಳೊತ್ತು? ನಾನು ಎಂತದನ್ನೂ ಹಾಳು ಮಾಡೋದಿಲ್ಲ ಮಗೂ. 
ಬಾಕಿದ್ದೋರು ಹಾಳು ಮಾಡೋದನ್ನೆಲ್ಲ ನಾನು ತೆಗೆದಿಡ್ತೇನೆ. ಈ ಪಾತ್ರೇಲೆಲ್ಲ ಅಕ್ಕಿ, 
ಧಾನ್ಯ ಹಾಕಿಡ್ಲಿಕ್ಕಾಗೋದಿಲ್ವ?' 

ನಾನು ತಲೆಯಾಡಿಸಿದೆ: "ಅದೌದು' ನಾನು ಹೇಳಿದೆ. 

"ಕೊಟ್ಟಪ್ಪಡಿಗೆ ರಜೆಯಲ್ಲಿ ಹೋಗುವಾಗ ನಾನಿದನ್ನೆಲ್ಲ ಕೊಂಡೋಗ್ಕೇನೆ ಮಗೂ.' 

“ಅಪ್ಪನ ತುಂಡಾದ ಮೆಟ್ಟನ್ನೂ ಕೊಂಡೋಗ್ತೀರಿ. ಅಲ್ವೆ ?' 

"ಮತ್ತೆಯೊ. ಕೊಂಡೋಗದೆ. ನಿಮ್ಮ ತಂದೆ ಓರ್ವ ಮಹಾಪುರುಷ ಮಗೂ. 
ನಮ್ಮ ಕುಟುಂಬದೋರು ಗಂಜಿನೀರು ಕುಡಿಯೋದು ಅವರ ಒಳ್ಳೇತನದಿಂದ. ಅವರ 
ಮಟ್ಟನ್ನು ನಾನು ದೇವರ ಕೋಣೇಲಿಡ್ಕೇನೆ ಮಗೂ. ಮಕ್ಕಳು ಅದಕ್ಕೆ ಮುತ್ತಕೊಡ್ಲಿ. 
ಹಾಗಾದ್ರೂ ಅವುಗಳಿಗೆ ಸ್ವಲ್ಪ ಶಿಷ್ಟಾಚಾರ ತಿಳೀಲಿ. ಸಂತ ಜೋಸೆಪ್ಪರ ಫೋಟೋ 
ಇಟ್ಟಲ್ಲಿಯೇ ನಾನು ನಿಮ್ಮ ತಂದೆಯೋರ ಮೆಟ್ಟನ್ನೂ ಇಡ್ತೇನೆ. ನನ್ನ ಎದ ಒಡದ್ರೆ 
ಕಂಡೀತು ನಿಮ್ಮ ತಂದೆಯೋರ ರೂಪ. ಅವ್ರು ದೇವ್ರು ಮಗೂ. ನಿಮ್ಮ ತಂದೆ 
ಯಾರೂಂತ ತಿಳ್ಯೊಂಡಿದ್ದೀರಿ ?' 

"ನನ್ನ ತಂದೆ ಯಾರು ?' ನಾನು ಕೇಳಿದೆ. 

“ಇದೀಗ ಒಳ್ಳೆ ಪಂಚಾತಿಗೆ! ನಾ ಹೇಳೋದೊಂದೂ ಮಂಡೆಗೆ ಹತ್ತೋದಿಲ್ಪ ? 
ರಾಮಾಯಣ ಕ ಕೇಳಿ ರಾಮನಿಕ್‌ ಸೀತ ಎಪ್ಪಿಡೀಂತ ಕೇಳಿದ ಬೆಪ್ಪನ ಕತೆ 
ನೀವು ಕಳ್ಳಿ bl. ಹಾಗಾಯ್ರಲ್ಲ ನಿಮ್ಮ ಪ್ರಶ್ನೆ. ನಿಮ್ಮ ತಂದೆಯಾರೂಂತ ನಾ 


144. ಬಾಲ್ಕದ ನೆನಪುಗಳು 


ಹೇಳಿಕೊಡ್ಬೇಕಾ ? ನಿಮ್ಮ ತಂದೆ ಬಗ್ಗೆ ಗೊತ್ತಿಲ್ಲೋರು ಈ ಲೋಕದಲ್ಲಿರ್ಲಿಕ್ಕಿಲ್ಲ. 
ಯುದ್ಧದಿಂದಾಗಿ ಪೆಟ್ರೋಲ್‌ ಸಿಗದಿರೋವಾಗ ನಿಮ್ಮ ತಂದೆ ಕಂಡಿಡಿದದ್ದಲ್ವಾ. ಈಗ 
ಕಾರ್ನಲ್ಲಿ ಲೋರೀಲಿ ಎಲ್ಲ ಇಡೋ ಗ್ಯಾಸ್‌ ಪ್ಲಾಂಟು. ಕಾರಿನ ಹಿಂಭಾಗದಲ್ಲಿ 
ಒಂದೊಂದು ಗ್ಯಾಸ್‌ ಪ್ಲಾಂಟು ಕಟ್ಟಿಟ್ರೆ ಮತ್ತ ಪೆಟ್ರೋಲ್‌ನ ಅಗತ್ಯ ಇಲ್ಲ. ಈ 
ಕಂಡು ಹಿಡಿತಕ್ಕೆ ಅವ್ರಿಗೆ ಕೊಡ್ಬೇಕು ಮಗೂ 'ನೀರಶೃಂಖಲ'. ಹಿಂದೆ ರಾಜರುಗಳು 
ಪದ್ಯ ಬರೆಯೋರಿಗೂ ಸೈನಿಕರಿಗೆಲ್ಲ ಕೊಡ್ತಿದ್ದ ವೀರಶ್ರಂಖಲ. ಇಪ್ಪತ್ತೆಂಟು ಪವನಿನ 
ಚಿನ್ನದಲ್ಲಿ ವೀರಪ್ಪ ಂಖಲೆಯನ್ನು ತಯಾರಿಸೋದು. ಎಳದ್ರ ತುಂಡಾಗ್ಲಿಕ್ಕಿಲ್ಲ ನಾ 

"ನಿಮ್ಮಲ್ಲಿ ವೀರಶೃಂಖಲ ಉಂಟೊ 

"ಅಯ್ಯೋ ಮಗೂ. ನಂಗ್ಯಾರು ವೀರಶೃಂಖಲ ಕೊಡ್ತಾರೆ? ನಂಗೆ ಒಂದು ಬೀಡಿ 
ತುಂಡು ತೆಗೆದು ಕೂಡ್ಲಿಕ್ಕ ಕೂಡ ಈ ಲೋಕದಲ್ಲಿ ಯಾರೂ ಇಲ್ಲ ಮಗೂ. 
ಇತ್ತೀಚೆಗೆ ಒಂಜನದತ್ರ ನಾನೊಂದು ಬೀಡಿ ಕೇಳಿದಾಗ ನನ್‌ನ್ನ ನೋಡಿ 
ಮುಸುಮಂಗನ ಹಾಗೆ ಹಲ್ಲುಗಿಂಜಿದ. 

"ಹಲ್ಲುಗಿಂಜಿದ್ಯಾರು ?' ನಾನು ಕೇಳಿದೆ. 

"ನಾನ್ಯಾರ ಹೆಸ್ರೂ ಹೇಳೋದಿಲ್ಲ. ನನ್ನಿಂದಾಗಿ ಯಾರಿಗೂ ಕೆಟ್ಟೆಸ್ರು ಬರ್ಬಾರ್ದು 
ನಂಗೆ ಯಾರತ್ರವೂ ಏಗದೆ ಇಲ್ಲಿ ಬದುಕ್ಟೇಕು. ನಾನ್ಯಾರೊಬ್ರ ಸಂಗತಿಗೂ ತಲೆ 
ಹಾಕೋದಿಲ್ಲ. ನನ್ನ ಸಂಗತಿಗೂ ಯಾರೂ ತಲೆ ಹಾಕೋದು ಬೇಡ. ಅಷ್ಟೆಯೇ 
ನಂಗ ಹೇಳ್ಳಿಕ್ಕಿರೋದು. ಮಗೂಗದು ಗೊತ್ತುಂಟೊ?' ನಾನು ತಲೆ ಅಲುಗಿಸಿದೆ. 

"ಇಲ್ಲಿರೋದ್ರಿಂದ ನಂಗೆ ಸಮಯ ಹೋಗ್ತದೆ ಮಗೂ. ಯಾರತ್ರಾದ್ರೂ ಸ್ವಲ್ಪ 
ಮಾತಾಡ್ಬೇಕು. ಇಲ್ಲಿದ್ರೆ ಶ್ವಾಸ ಹಿಹ್ಟಾಗೆ ಆಗ್ತದೆ. ನಾವೆಲ್ಲ ಮನುಷ್ಯರಲ್ವ ಮಗೂ. 
ನಮೊಳಗೆ ತುಂಬ ನೋವೆಲ್ಲ ಇರ್ತದೆ. ತುಂಬ ಸಂಕಟೆಲ್ಲ ಇರ್ತದೆ. ಯಾರತ್ರವೂ 
ಹೇಳದೆ ಒಳಗಿಟ್ರೆ ಶ್ವಾಸ ಹಿಡ್ಬಾಗಾಗಿ ಸತ್ತೋಗ್ಬೋದು. ಕಲ್ಲಿಕೋಟೆಯ “ಡಾಕ್ಟರು 
ವಿ.ಬಿ. ಮೆನೋನ್‌ರ ಬಗ್ಗೆ ಕೇಳಿಲ್ವೆ ಮಗೂ? ನನ್ನಜಮಾನ್ರಾಗಿದ್ರು. ಅವು 
ಹೇಳಿದ್ರು, ಅಳೋದು ಒಳ್ಳೇದು... ಅಳ್ಳ. ಸಂಕಟೆಲ್ಲ ಒಳಗಿಟ್ರೆ 
ಹೃದಯಸ್ತಂಬನಾದೀತೂಂತ.' | 

"ಹೃದಯಸ್ತಂಭನಾಂತೇಳಿದ್ರಂತ ?' ನಾನು ಕೇಳಿದೆ. 

"ಹೃದಯ ಇಲ್ಲದ ಮನುಷ್ಯರಿಲ್ಲಲ್ಲಾ. ಅದು ಗೊತ್ತುಂಟಲ್ಲ ನಿಮ್ಮ? 
ಹೃದಯಾಂತೇಳಿದ್ರ ಒಂದು ಚೆಂಡಿನ ಹಾಗೆ ಉರುಟಾದ ಒಂದು ವಸ್ತು. ಕಂಪು 
ಕಂಪಾಗಿ ಒಂದು ಚೆಂಡಿನ ಹಾಗೆ. ಅದ್ರ ಒಳಗೆ ನಮ್ಮ ಎಲ್ಲಾ ಸಂಗತಿಗಳಿರೋದು. 
ನೀವು ನೋಡ್ಲಿಲ್ಲ. ಮಗೂ. ಆವಿ ಗೊತ್ತಲ್ಲ. ಆವಿ ಹಾಗೆ ವಿಚಾರಗಳು. ಅವು ತುಂಬ 
ತುಂಬಿರ್ತದೆ. ಇನ್ನೂ ತುಂಬ್ಲಿಕ್ಕಿಲ್ಲಾಂತಾದಾಗ ಆ ಚೆಂಡು ಟೂಂತ ಹೂಟ್ಟಿ 
ಹೋಗ್ತದೆ. ಸಿಡಿ ಮದ್ದು ಹೊಟ್ಟೋಹಾಗ ಗಟ್ಟಿಯಾಗಿ ಹೃದಯ ಹೂಟ್ರೋದು. 
ಕಲ್ಲಿಕೋಟೆಯ ಜನರಲ್‌ ಆಸ್ಪತ್ರೇಲಿ ನನ್ನ ಹೆಂಡತಿಯ ಒಬ್ರು ಮಾವ ಮಲಗಿದ್ರು. 
ಮೂಲವ್ಯಾಧಿಯ ಆಪ್ರೇಶನ್‌ ಮಾಡ್ಲಿ ಎರಡು ದಿವ್ಸ ಮಲಗಿದ್ರು. ಆಗ ನಾನವ್ರ 
ಒಟ್ಟಿಗಿದ್ದೆ. ಆಗ ನಾನು ಹೃದಯ ಸ್ತಂಭನದ ಶಬ್ದ ಕೇಳಿದ್ದಾಯ್ತಾ. ಸಿಡಿಮದ್ದು 
ಹೊಟ್ಟೋಹಾಗೆ ಟೂಂತೂಂದು ಶಬ್ದ. ನನ್ನ ದೇವರೇ. ನಾಯಿಡೀ ನಡುಗಿ 


ಬಾಲ್ಕದ ನನಪುಗಳು 145 


ರೋಗಿ ಸತದು. ಅವರ ಚಂಡು 


lH 4) 


ಹೋದೆಯಾಯ್ತಾ. ಹತ್ತಿರದ ವಾರ್ಡಿನಲ್ಲದ್ದ ಒಬ್ಬ 
ಇದ್ದಕ್ಕಿದ್ದ ಹಾಗೆ ಹೊಟ್ಟಿಹೋಯ್ತು. ಸ ಅಳು, ಬೊಬ್ಬೆ. ಆ ಜನದ ಹೆಂಡ್ತಿ 
ಮಕ್ಳು ಎಲ್ಲಾ ಸೇರಿ ಎದಹೊಡ್ಕೊಂಡು ಬೊಬ್ಬೆ ಹಾಕ್ಲಿಕ್ಕ ಶುರು ಮಾಡಿದ್ರು. ಆಗ 
ನನ್‌ನ್ನ ಹೆಂಡ್ತಿಯ ಮಾವ, ಬೇಗ ಮನೆಗೆ ಕರ್ಕೂಂಡು ಹೋಗೀಂತ 
ೇಳಿದ್ರು. ಆ ಜನಕ್ಕೆ ಹೆದ್ರಿಕೆ ಆಯ್ತಾಯ್ತಾ. ಆ ಜನದೂ ಚೆಂಡು ಹೂೊಟ್ಟಿದ್ರೇಂತ ! 
ಫಹ: 

"ನಿಮ್ಮ ಹೃದಯ ಹೊಟ್ಟಿಕ್ಕಾಯ್ತಾ?' 

"ನನ್ನ ಹೃದಯ ಹೊಟ್ಟಿಕ್ಕೆ ಇನ್ನೂ ಸೂಲ್ಲ ಸಮಯ ಬೇಕಾದೀತೂಂತ 
ತೋರ್ತದೆ. ಬಾಕಿದ್ಬೋರ್ದಲ್ಲ ಹೂಟ್ಟಿ ಆದ್ದೇಲಿಯೇ ನನ್ನ ಚೆಂಡು ಹೂಟ್ಟೀತು. 
ನನ್ನ ಹಂಡ್ರಿದೇ ನಂಗೀಗ ಹೆದ್ರಿಕ. ಅವ್ಪಿಗ ಯಾವಾಗ್ಲೂ ಅಳು, ಗೋಳು, ಮಕ್ಳು 
ಪರೀಕ್ಷ ಶ್ರೇಲಿ ಫೇಲಾದ್ರೂ ಅಳೋದು, ಪಾಸಾದ್ರೂ ಅಳೋದು. ಚೆರ್‌ಚ್ಲಿ ಪರೀಕ್ಷೇಲಿ 
ಗದಾಗಲೂ ಅವಳಮ್ಮ ಅತ್ತು. ಸಂತೋಷವಾಗಿ ಅತ್ತದಾಯ್ತಾ. ಅತ್ತೂ ಅತ್ತೂ 
ಅವ್ವೀಗ ಬಡಕಲಾಗಿದ್ದಾ ೪. ಊದಿದ್ರ ಹಾರ್ತಾಳೆ. ಇಡೀ ಕಪ್ಪಿಟ್ಟಿದ್ದಾಳ. ಹಿಂದೆ, ನನ್ನ 
ಮಕ್ಕಳನ್ನು ಹೆರೋ ದಕ್ಕೆ ಮೊದ್ದು ಅವನ್ನು ನೋಡಿದ್ರ ಹೇಗಿದ್ದು ಗೂತ್ತುಂಟಾ? 
ಮನೆಯ ಹೂಬಾಳೆ ತರ. ಚಿನ್ನದಬಣ್ಣ. ಹೌದೂಂತ. ಚಿನ್ನದ ಬಣ್ಣ ಇತ್ತು ನನ್ನಂಡ್ತಿಗೆ. 
ಈಗ ಕ್ಷಯ ಹಿಡ್ದು ಬಿಡ್ತು. ರಾತ್ರಿ ಒಂದು ನಿದ್ರೆ ಆದ್ರೆ ಕೆಮ್ದಿಕ್ಕೆ ಶುರುವಾಯ್ತು. 
ಆದ್ರೆಂತ? ಕಫ ಉಗುಳ್ಳಿಕ್ಕಿಲ್ಲ. ಎದೇಲ್ಲೇ ಕಫ ತುಂಬಿಡೋದು. ಕಲ್ಲಿನ ಹಾಗೆ 
ಗಟ್ಟಿಕಟ್ಟೋದು. ನನ್ನತ್ರ ಚಾಕುಣ್ಣ ಡಾಕ್ಟರ್‌ ಹೇಳಿದ್ರು: ಇದ್ಕೆ ಯಾವ ದಾರಿಯೂ 
ಇಲ್ಲಾಂತ. ಎದೆಯ ಆಫ್ರೇಶನ್‌ ಮಾಡಿದ್ರ ಕೆಲೋಮ್ಮ ಬಚಾವಾಗ್ಲಿಕ್ಕೂ ಸಾಕು. 
ಅಥವಾ ಆಪ್ರೇಶನ್‌ ಮಾಡೋವಾಗ್ಲೇ ಶ್ರಾಸಬಿಡಿಕ್ಕೂ ಸಾಕು. ಏನು ಮಾಡ್ಬೇಕೂಂತ 
ತೀರ್ಮಾನಿಸ್ಲಿಕ್ಕ ಡಾಕ್ಟ್ರು ಹೇಳಿದ್ರು. ಆಪ್ರೇಶನ್‌ ದ ಕಫೆ ಲ್ಲ ಹೋದೀತು. ಆದ್ರ 
ಆ ಜನಕ್ಕೆ ಜೀವ ಇರ್ಲಿಕ್ಕಿಲ್ಲ. ಅಷ್ಟೇ ಇರೋದು. ನಾ ಹೀಳದ, ಬೇಡ ಡಾಕ್ಟೇ. 
ನಂಗವಳನ್ನು ನೋಡ್ತಾ ಇದ್ರೆ ಸಾಕು. ಅವ್ಳು ರಾತ್ರಿ ಹಗಲು ಕೆಮ್ಮಿ ನಂಗ ಬೇಸರಿಲ್ಲ. 


el 


el 
£ 


ಸಾಲ್‌ ಜ್ನ 


ಮಕ್ಕಿಗ ಅಮಾ೦ತ ಕ ಒಬ್ಬಿದ್ದಾಳಲ್ಲ, ಅದು ಸಾಕು. ಅವು ಎದ ಆಫ್ರೇಶನ್‌ 
ಮಾಡೋದು ಬೇ ಡ.' 

“ಹಾಗಾದ್ರೆ ಎದೆಯ ಕಫ? 

"ಕಫ ಅಲ್ಲಿರ್ಶಿ. ಅವ್ಳು ಕೆಮ್ಮಾಳೇಂತ ಮಾತ್ರಲ್ವ ? ಅವು ಕ್ಲಿ. ಕಮ್ಮೋದು 
ಕೇಳಿ ಕ್ಕಾಗದ. ಬೀರು ಆ ಬೆರಳಿಟ್ಕೊಳ್ಳಿ... ಹ... ಹ... ಹ... 


ತ 
ಬ ಸಕ್ಕ plane ದು ವಿ ಅಂದಾಜು ಮಾಡಿಟ್ಟದ್ದೇನೆ. 
ಹೇಳ್ಬೇಡಿ ಮಗೂ. ಆ ಹಸಿರು ಬಣ್ಣದ ಕಬ್ಬಿಣದ ಪಟ್ಟೇಲಿ ಕಾಗದದಲ್ಲಿ ಸುತ್ತಿ 
ಇಟ್ಟಿದ್ದೇನೆ. ಒಟ್ಟು ನೂರು ರೂಪಾಯಿ ಉಂಟು. 

ಇಲ್ಲರೋ ದರಿದ್ರದೋರು - ವಾ ಯಾರ ಬಗ್ಗೆ ಹೇಳೋದೂಂತ 
ಗೊತ್ತಾಯ್ತಲ್ಲ - ಗೊತ್ತಾದ್ರೆ ನನ್ನ ಪೆಟ್ಟಿಗೆಯ ಬೀಗ ಒಡು ಆ ದುಡನ 


ಹ 
ಆತ್‌ 


146 ಬಾಲ್ಕದ ನೆನಪುಗಳು 


ತಂತಿ ಬಂದ್ರೆ ನಂಗೆ ತಿಳಿಸ್ಪೇಕು. ನಾ ಕಂಪೆನೀಲಿದ್ರು ಕೂಡ ನಂಗೆ ಫೋನ್‌ ಮಾಡ್ಬೇಕು. 

ಪಿ.ಕೆ. ವನ್‌ ಸಿಕ್ಸ್‌ ಟು n ಅಂತ ಹೇಳಿದ್ರೆ ಕೂಡ್ಲೆ ಸಿಕ್ಕದೆ. ಆಗ ಹೇಳ್ಬೇಕು, ಐ 
ವಾಂಟ್‌ ಸಿ. ಕೆ. ಮ್ಯಾಥ್ಯೂಸ್‌. ಪ್ಯೂನಂತೆಲ್ಲ ಹೇಳ್ಬೇಡಿ. ಎಲ್ರಿಗೂ ನನ್‌ನ ಚೆನ್ನಾಗಿ 
ಗೊತ್ತು. ಎಲ್ರಿಗೂ ಚಾ ತಕ್ಕೊಂಡೋಗಿ ಕೊಡೋ ದು ನಾನೆ. ಅದ್ಕೇ ನಾನೂಂದ್ರೆ 
ಎಲ್ರಿಗೂ ಇಷ್ಟ. ಆ ಕಾಳೀಬಾಬೂನತ್ರ ನನ್ನ ಬಗ್ಗೆ ಕೇಳಿ ನೋಡಿ. ಸಿ.ಕೆ. ಮ್ಯಾಥ್ಯೂಸ್‌ _ 
ವೆರಿ ಗುಡ್‌ ಮ್ಯಾನ್‌ ಅಂತ ಹೇಳಿದಿರ್ಲಿಕ್ಕಿಲ್ಲ. ಮತ್ತೆ ಕೆ.ಎಸ್‌. ಮೆನೋನ್‌. 
ಮೆನೋನ್ರಿಗೆ ನಾನೂಂದ್ರೆ ಜೀವ. ನನ್‌ನ್ನ ಅರ್ಧ ಗಂಟೆ ಕಾಣದಿದ್ರೂ ಮೆನೋನ್ರು 
ಆಚೀಚೆ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಮನೋನ್ರ ಮಗೂಗೆ ಮರದಲ್ಲೀ ಒಂದು 
ಸಣ್ಣ ಮಕ್ಸಮನೆ ಮಾಡ್ತಿಯಾರೆ. ಅದು ಮಗೂನ ಹುಟ್ಟಿದ ಹಬ್ಬಕ್ಕಾಗೋವಾಗ 
ಪೂರ್ತಿಯಾಗದೆ. ಅದ್ರ ಚಿಂದ ನೋಡ್ಬೇಕು ಮಗೂ. ನಾಲ್ಕು ಕೋಣ. ಕೋಣಲಲ್ಪ 
ಮೇಜು, ಕುರ್ಚಿ, ಮಂಚ, ಸೋಪ್ಪಾ, ಕಪ್ಪಾಟು ಎಲ್ಲವುಂಟು. ನಾ ಹೇಳಿ ದ್ದು 
ಯಾರತ್ರವೂ ಹೇಳ್ಬೇಡಾಯ್ತಾ. ಆ ಮಗೂನ ಭಾಗ್ಯ! ನಮ್ಮೊಳಗೇ ಇರ್ಲಿ ಆಯ್ತಾ." 


ನಾನು ಕಥೆಗಳನ್ನು ಕೇಳುತ್ತ ಬೆಳೆದವಳು. ನನ್ನ ಅಮ್ಮ ಯುರೋಪ್ಯನ್‌ ಸಾಹಿತ್ಯ 
ಕೃತಿಗಳಿಂದ ಆಯ್ದ ಕಥೆಗಳನ್ನು ನನಗೂ ಅಣ್ಣನಿಗೂ ಹೇಳಿಕೊಟ್ಟರು. 
ಮುತ್ತಜ್ಜಿಯಂದಿರು ಏಕಾದಶಿ ಮಹಾತ್ಮ್ಯ, ಭಾರತ, ಭಾಗವತ, ರಾಮಾಯಣ 
ಮುಂತಾದವುಗಳನ್ನು ಸಂಜೆಯ ಹೊತ್ತಿಗೆ ಹೇಳಿಕೊಟ್ಟರು. ಚಿಕ್ಕಮ್ಮರಮಣ, ನಳಿನಿ, 
ಲೀ ಕರುಣ ಬಂಧನಕ್ಕೊಳಗಾದ ಅನಿರುದ್ಧ ಜವರ ಕಥೆಗಳನ್ನು 
ಹೇಳಿಕೊಟ್ಟರು. ಅವರೆಲ್ಲ ರೂ ಹೇಳಿಕೊಟ್ಟ ಕಥೆಗಳಲ್ಲಿಯ ನಾಯಕರಿಗಿಂತ ಭಿನ್ನವಾದ 
ಒಬ್ಬ ಕಥಾನಾಯಕನನ್ನು ಮಾಲತಿಕುಟ್ಟಿ ಒಂದು ದಿವಸ ನನಗೆ ಪರಿಚಯ 
ಮಾಡಿಕೊಟ್ಟಳು. ಮೀನಾಕ್ಷಿಯಕ್ಕ ತಮಿಳು ಮಾತನಾಡುವ ಬ್ರಾಹ್ಮಣರು 
ವಾಸಿಸುತ್ತಿದ್ದ ಪಾಲ್ಪಾಟಿನ ಒಂದು ಗ್ರಾಮದಲ್ಲಿ ತನ್ನ ಬಾಲ್ಯವನ್ನು ಕಳೆದಿದ್ದರು. ಆ 
ಬಾಲ್ಕಕಾಲದಲ್ಲಿ ಅವರೊಳಗೆ ನಾಟಿ ಕುಳಿತಿದ್ದಲ್ಲಿಂದ ಮೇಲಕ್ಕೆದ್ದು ಬಂದ ಒಂದು 
ಕಥೆಯಾಗಿತ್ತು. ಲಸಿಕೆಕುಡುಕ ರಾಜನ ಕಥೆ. ಒಂದು ಮಂಗ ತನ್ನ ಕುತ್ತಿಗೆಯಲ್ಲಿದ್ದ 
ಕುರವೊಂದರಿಂದ ಲಸಿಕೆ ತೆಗೆದು ಅದನ್ನೊಂದು ಮಣ್ಣಿನ ಪಾತ್ರೆಯಲ್ಲಿ ಶೇಖರಿಸಿ 
ಮಾರುವುದಕ್ಕೆ ಕೊಂಡು ಹೋಯಿತು. ಅದನ್ನು ಕೊಂಡುಕೊಂಡು ಅನ್ನದೊಂದಿಗೆ 
ಮಿಶ್ರಮಾಡಿ ಊಟಮಾಡಿದ ರಾಜನನ್ನು ಮಂಗ "ಲಸಿಕೆಕುಡುಕರಾಜ' ಎಂದು ಕರದು 
ಗೇಲಿ ಮಾಡಿತು. ಆಮೇಲೇನಾಯಿತು ಎಂದು ಮಾಲತಿಕುಟ್ಟಗೆ ಗೊತ್ತಾಗಲಿಲ್ಲ. 
ಮೀನಾಕ್ಷಿ ಅಕ್ಕನಿಗೂ ಕಥೆಯ ಅಂತಿಮ ಭಾಗ ಸ್ಪಷ್ಟವಿರಲಿಲ್ಲ. 

"ಮತ್ತೇನಾಯಿತು?' ನಾನು ಕೇಳಿದೆ. . 

ಮಾಲತಿಕುಟ್ಟಿ ಮೀನಾಕ್ಸಿಯಕ್ಕನೊಂದಿಗೆ ಕೋಪದಲ್ಲಿ ಕೇಳಿದಳು: 

"ಮತ್ತ ಅದದ್ದೇನು ls 

ಮೀನಾಕ್ಷಿಯಕ್ಕ. ಜಗಲಿಯಲ್ಲಿ ಕುಳಿತು ವೀಳ್ಕದೆಲೆ ಜಗಿಯುತ್ತಿದ್ದರು. ಆ ಪ್ರಶ್ನೆ 
ಅವರಿಗೆ ಕೇಳಲಿಲ್ಲ ಎಂಬಂತೆ ವರ್ತಿಸುತ್ತ ಅವರು ಬಡಗಣ ಹಿತ್ತಲಿನ ಕಡಗೆ 


ಬಾಲ್ಯದ ನೆನಪುಗಳು 147 


ನೋಡಿದರು. ಅಲ್ಲಿ ಕಾಣಿಸುತ್ತಿದ್ದ ಹುಳಿಮರಗಳನ್ನೂ ಉಮತ್ತದ ಗಿಡಗಳನ್ನೂ 
ಬೇಲಿಯಲ್ಲಿ ಬೆಳೆದು ನಿಂತಿದ್ದ ಕಾಡುನೀರುಳ್ಳಿ ಗಿಡಗಳನ್ನೂ ಅವರು ಅರೆಮುಚ್ಚಿದ 
ರಪ್ರಗಳಿಂದ ನೋಡಿದರು. 

"ಹೇಳಿ ಮೀನಾಕ್ಷ್ಯಕ್ಕ' ಮಾಲತಿಕುಟ್ಟಿ ಹೇಳಿದಳು. 

"ಮತ್ತ ರಾಜ ಏನು ಮಾಡಿದ ?' | 

"ಮತ್ತೆ ಮಂಗ ಏನು ಮಾಡಿತು ?' 

ಮೀನಾಕ್ಷಿ ಅಕ್ಕ ನಕ್ಕರು. “ಲಸಿಕೆ ಕುಡಿದಾದ ಮೇಲೆ ಮತೆ ನು ಮಾಡ್ಲಿಕ್ಕುಂಟು 
ಅವರು ಕೇಳಿದರು. 

"ರಾಜ ಮಂಗನ್‌ನ್ನು ಹಿಡ್ಬು ಕೊಲ್ಲಿಲ್ಪಿ ?' 

"ಮಂಗನ್‌ನ್ನು ಯಾರಿಗೂ ಕೊಲ್ಲಿಕ್ಕೆ ಸಾಧ್ಯವಿಲ್ಲ. ಅದು ಮರಕ್ಕೆ ಹತ್ತೋದಿಲ್ಹ. 
ಮರದ ಮೇಲಲ್ಲ ಅದರ ವಾಸ. ಅಲ್ಲ ಯಾರೂ ಹಿಡೀಲಿಕ್ಕಿಲ್ಲಲ್ಲ. ಅದು ಮರದ 
ಮೇಲೆ ಸುಖವಾಗಿತ್ತು'” ಮೀನಾಕ್ಷಿ ಅಕ್ಕ ಹೇಳಿದರು. 

"ಹಾಗಾದ್ರೆ ಆ ಮಂಗನ ಕುರವೊ? ಅದು ಗುಣಾಗ್ಬೇಡ್ವೆ?' 

"ಕುರವೆಲ್ಲ ಗುಣಾಗಿರ್ತದೆ. ನಂಗೊತ್ತಿಲ್ಲ ಮಗೂ.' 

"ನಿಮ್ಗೆ ಏನೂ ಗೊತ್ತಿಲ್ಲಿದ್ರೆ ನೀವ್ಯಾಕೆ ಕಥೆ ಹೇಳ್ಳಿಕ್ಕೆ ತೊಡಗಿದ್ದು ಮೀನಾಕ್ಷ್ಯಕ್ಕ?' 

ಮಾಲತಿಕುಟ್ಟಿ ಕೇಳಿದಳು. 

"ಇನ್ನು ನಾನು ಕತೆ ಹೇಳಿಕ್ಕಿಲ್ಲಾಯ್ತಾ. ನಿಂಗೆ ನನ್ನತ್ರ ಇಷ್ಟು ಸಿಟ್ಟಿದ್ರೆ ನಾಯಾಕೆ 
ಕತೆ ಹೇಳೋದು? ಅಂದಿನ ಆ ವಾದ ಪ್ರತಿವಾದ ಮಾಲತಿಕುಟ್ಟಿಯ 
ಅಳಲಿನೊಂದಿಗೆ ಮುಕ್ತಾಯವಾಯಿತು. ಅವಳ ಅಮ್ಮ ಬಹು ಹಿಂದೆಯೇ 
ತೀರಿಹೋಗಿದ್ದರು. ಆದ್ದರಿಂದ ಮಾಲತಿಕುಟ್ಟಿ ಕುಟ್ಟಿಯಕ್ಕ ಎಂಬುದಾಗಿ 
ಕರೆಯಲ್ಪಡುತ್ತಿದ್ದ ನನ್ನ ದೊಡತ್ತಯ ಆಶ್ರಯದಲ್ಲಿ ಬೆಳೆದಳು. ಮೀನಾಕ್ಷಿಯಕ್ಕನ 
ಕಥೆ ಮಾಲತಿಕುಟ್ಟಿಯಲ್ಲಿ ಲ ಅತೃಪ್ತಿಯನ್ನು ಉಂಟುಮಾಡಿತು. ಆದ್ದರಿಂದ ಕುಟ್ಟಿಯಕ್ಕ 
ಅದೇ ದಿನ ಪೇ ಶಾಮಡಂದಿಯ ಕಥೆಯನ್ನು ನಮಗಾಗಿ "ಹೇಳಬೇಕಾಯ್ತು. 
ಪೇಶಾಮಡಂದಿಯ ಕಥೆಯನ್ನು ಕೇಳಿದಾಗ ಎಲಿಯಜಣಟ್ಟಿನ ಶಾಲೆಯಲ್ಲಿ ಕಲಿಯುವ 
ಜಾನಕಿ ಹೇಳಿದಳು, "ಇದೆಲ್ಲ ಡೋಂಗಿ ಕಥೆ.' 

"ಡೋಂಗಿ ಕಥೆಯಾಗಿದ್ರೂ ಕೇಳ್ತಾ ಕೂತ್ಕೊಳ್ಳಿಕ್ಕೆ ಒಳ್ಳೇದಾಗ್ಯದೆ' ಎಂಬುದಾಗಿ 
ಕೋಟ್ಟಯದ ತಂಗಂ ಹೇಳಿದಳು. 

"ಈ ಲೋಕದಲ್ಲಿ ಅತಿ ದೊಡ್‌ ಸುಖಾಂದ್ರೆ ಯಾವುದೂಂತ ಗೊತ್ತುಂಟಾ ?' 
ಕೆ.ಕೆ. ದೇವಕಿ ಕೇಳಿದಳು. 

"ಶಾಲೆ ಬಿಟ್ಟು ಮನೆ ತಲುಪಿ ಮೂತ್ರ ಮಾಡುವಾಗಿನ ಸುಖ. ಅದಕ್ಕೇ ಅತಿ 
ಹಚ್ಚು ಸುಖವಿರೋದು' ತಂಗಂ ಹೇಳಿದಳು. 

“ಉಂಡಾಡಿಗ ಹೋಗಿ ನೆಲ್ಲಿಕಾಯಿ ತಿಂದು ಅಂಗಡಿಮನೇಂದ ನೀರ್ಕುಡಿಬೇಕು. 
ಅದು ಬಾರೀ ದೊಡ್ಡ ಗಮಶ್ವಾಗ್ರದ' ದೇವಕಿ ಹೇಳಿದಳು. 

"ನೀರಿಗೆ ಆಗ ರುಚಿ ಹೆಚ್ಚುತ್ತದೆ' ಜಾನಕಿ ಹೇಳಿದಳು. 

ನನಗೆ ಉಂಡಾಡಿಗೆ ಹೋಗಿ ನಲ್ಲಿಕಾಯಿ ಹೆಕ್ಕಿ ತಿಂದು ಅಂಗಡಿಮನೆಗೆ ಹೋಗಿ 


148 ಬಾಲ್ಕದ ನನಪುಗಳು 


ನೀರು ಕುಡೀಬೇಕೂಂತ ನಾನು ಅಜ್ಜಿಯ ಹತ್ತಿರ ಹೇಳಿದೆ. 

"ಇಲ್ಲಿಯ ನೆಲ್ಲೀಮರದಲ್ಲಿ ನಲ್ಲಿಕಾಯಿ ಉಂಟಲ್ಲ. ಮತ್ಕಾಕ ಉಂಡಾಡಿಗೆ ಹೋಗಿ 
ನೆಲ್ಲಿಕಾಯಿ ತಿನ್ನೋದು ?' ಅಜ್ಜ ಕೇಳಿದರು. 

ನಾಲಪ್ಪಾಟ್ಸ್‌ ಬಡಗು ಅಂಗಳಕ್ಕೂ ಬಚ್ಚಲು ಮನೆಗೂ ನಡುವ ಒಂದು ದೊಡ್ಮ 
ನೆಲ್ಲಿಯ ಮರವಿದೆ. ಒಂದು ಭಾಗ ಮೊನಚಾದ ತುಸು ಹಸುರು ಗೋಲಿಗಳನ್ನು 
ನೆನಪಿಗೆ ತರುವ ನಲ್ಲಿಕಾಯಿಗಳು ಆ ಮರದ ಗಲ್ಲುಗಳಲ್ಲಿ ಧಾರಾಳವಾಗಿ ಬಳೆದು 
ನಿಂತಿದ್ದವು. 

ಆದರೂ ನನಗೆ ಉಂಡಾಡಿ ನಂಬೀಶನ್ರ ಮನೆ ಹತ್ರವಿದ್ದ ನ 
ಬೇಕೂಂತ ಹಡಹಿಡಿದೆ. 

"ನಿಂಗೆ ಹುಚ್ಚಾ ಕಮ್ಸ' ಅಜ್ಜ ಕೇಳಿದರು. 

"ನಂಗೆ ಅಂಗಡಿಮನೆಯಲ್ಲೇ ನೀರು ಕುಡೀಬೇಕು' ನಾನು ಹೇಳಿದೆ. 

ಅಂಗಡಿಮನೆ ಎಂಬುದಾಗಿ ಕರೆಯಲ್ಪಡುತ್ತಿದ್ದ ಜಾಗದಲ್ಲಿ ಕುಂಜುಣ್ಣ 
ನಂಬೀಶನ್‌ರ ಮನೆಯಿತ್ತು. ಅವರು ವೃದ್ಧರೂ ಸಂಸ್ಕೃತ ಪಂಡಿತರೂ ಆಗಿದ್ದರು. 
ನನಗೆ ಹೊಟ್ಟೆನೋವುಂಟೂಂತ ಹೇಳಿದಾಗಲೆಲ್ಲ ಅಜ್ಜಿ ಅವರು ತಯಾರಿಸಿದ 
ಮೂಲಾಸವವನ್ನು ಒಂದು ದೊಡ್ಮ ಚಂಚದಲ್ಲಿ ನನ್ನ ಬಾಯಿಗೆರೆಯುತ್ತಿದ್ದರು. ನನಗೆ 
ರುಚಿಯಿಲ್ಲ ಎಂಬುದಾಗಿ ಅಜ್ಜಿ ಆಗಾಗ ನಂಬೀಶನ್‌ರೂಂದಿಗ ಅಹವಾಲು 
ಹೇಳುತ್ತಿದ್ದರು. 

ಒಮ್ಮೆ ನಂಬೀಶನ್‌ರು ಹೇಳಿದರು. "ಪಿಪ್ಪಲ್ಯಾಸವ ಮಾಡಿ ತರ್ತೇನೆ. ಗ್ರಹಣ 
ಹೊರ್ಟೋಗ್ಗಿ]' 

"ಅವ್ಳಿಗೆ ಗ್ರಹಣಿ ಉಂಟಾ ನಂಬೀಶಾ?' ಅಜ್ಜಿ ಕೇಳಿದರು. 

"ಉಂಟೂಂತ ತೋರ್ತದೆ. ಕೈಕಾಲು ಕ್ಷೀಣವಾಗುಂಟು. ಪಿಪ್ರಲ್ಮಾಸವ ಸೇ 


ಎರಡು ತಿಂಗಳಿನಲ್ಲಿ ಮಗೂನ್ನ ನೋಡಿದ್ರೆ ಗೊತ್ತಾಗ್ಲಿಕ್ಕಿಲ್ಲ. ಅಷ್ಟೂ ಒಳ್ಳೆ 


ದಾ 
ಮ 

ಅದ್ಕೆ ಕಾರಣವಿದೆ. ತಿಪ್ಪಲಿ, ಕೂಡುವೇಲಿಗೆಣಸು, ಭದ್ರಮುಷ್ಟಿ, ಬಿದಿರಕ್ಕಿ, ನೆಲ್ಲಿಕತ್ತ 

ಲಾವಂಚ, ಚಂದನ, ಏಲಕ್ಕಿಹುಡಿ ಇದೆಲ್ಲವನ್ನೂ ಅದ್ರಲ್ಲಿ ಸೇರಿಸ್ನೇಕು. ಫಲವಿಲ್ಲದೆ 

ಇದ್ದೀತಾ? ಮಗೂನ ಶರೀರ ಒಳ್ಳೇದಾಗ್ರದೆ. ಸಂಶಯವಿಲ್ಲ. ಕರ್ಕಾಟಕದಲ್ಲಿ 
ಸುರುಮಾಡ್ದಾ. ಆಯ್ತಾ? 

ಅಜ್ಜಿಗೆ ಕುಂಜುಣ್ಣಿ ನಂಬೀಶನ್‌ರ ಮದ್ದಿನಲ್ಲಿ ಪೂರ್ಣ ವಿಶ್ವಾಸವಿತ್ತು. ಒಮ 

ರಕ್ಕಸಜೇಡ ಊರಾಂಬುಲಿಯ ವಿಷತಾಗಿ ಮುಖದಲ್ಲಿ 

ನಂಬೀಶನ್ರ ಹಸಿಮದುಗಳನ್ನು ಮಾತ್ರವೆ ಮುಖದ ಮೇಲೆ ಅರದು ಹಚೆದರು. 

ಸು 


© 


ಯಕಾಯಿಯೇ 


pe 


ಆ 
ಚೆಂಡ್ಲಕಾಯಿ, ಬಿಳಿಯ ಸಾಸಿವ ಇತಾದಿ ಸೇರಿಸಿ ಅರೆದು ಬಳಿದು ಮುಖವನ್ನು 
ಭೀಭತ್ಸಗೂಳಿಸಿ ಅವರು ಕಳಗಿನ ಬಡಗುಕೋಣೆಯಲ್ಲಿ ಒಂದು ಏಕಾಂತ ಕೃದಿಯಾಗಿ 
ಕಾಲ ಕಳಯಬೇಕಾಗಿ ಬಂತು. ಎಷ್ಟು ಸಲ ಬೇಡಿಕೊಂಡರೂ ಅವರು ಆ ಕೋಣೆಯ 
ಬಾಗಿಲನ್ನು ತೆರೆಯಲಿಲ್ಲ. 

ಮಗೂಗೆ ಹೆದ್ರಿಕೆ ಆದೀತು ಎಂಬುದಾಗಿ ಅಜ್ಜಿ ಬಾಗಿಲಿನ ಹಿಂದೆ ನಿಂತು 
ಹೇಳಿದರು. 


ಬಾಲ್ಯದ ನೆನಪುಗಳು 149 


“ನಿಜವೆ. ಕಂಡರೆ ಹೆದ್ರಿಕೆಯಾದೀತು. ಮುಖ ಕಪ್ಪಿಟ್ಟಿದೆ. ನೀರು ಬಂದು ದೊಡ್ಡ 
ಬರಿಕೆ ಹಲಸಿನಷ್ಟಕ್ಕೆ ಮುಖ ಊದಿಕೊಂಡಿದೆ' ದೇವಕಿ ಹೇಳಿದಳು. 

"ನೀ ಹೇಗೆ ನೋಡಿದೆ ದೇವಕಿ?' ನಾನು ಕೇಳಿದೆ. 

"ಅದೀಗ ಗಮೃತ್ತಾಯ್ತು! ನಾನಲ್ವಾ ಮಗೂಗೆ ಊಟ ಕೊಂಡೋಗಿ 
ಕೋಡೋದು. ನಾ ನೋಡದಿರ್ತೇನಾ?' 

ಊರಾಂಬುಲೀಂತಂದ್ರೆ ಎಂತ? ಅದು ನೋಡ್ಲಿಕ್ಕೆ ಹೇಗಿರ್ತದೆ?' ನಾನು 
ದೇವಕಿಯನ್ನು ಕೇಳಿದೆ. 

"ಊರಾಂಬುಲೀಂತಂದ್ರೆ ಒಂದು ದೊಡ್ಡ ಹುಲಿ. ಅದು ರಾತ್ರೀಲಿ ಹೊರಗೆ 
ಬರ್ತದ. ಹಗಲೆಲ್ಲ ಅದು ಕಾಡಿನ ಒಳಗೇ ನಿದ್ರ ಮಾಡದೆ. ರಾತ್ರಿಯಾಗೋವಾಗ 
ಅದು ಮನೆಮನೆ ಹತ್ತಿ ಮಲಗಿ ನಿದ್ರಿಸ್ತಿರೋರನ್ನು ಹಿಡ್ದು ಕಚ್ಚಿ ಬಿಡ್ತದೆ. ಅದಕ್ಕ 
ಜಕರ ವಿಷ. ಹಾವಿಗಿಂತ ವಿಷ ಅದ್ರ ಹಲ್ಲಿಗೆ.' 

"ಇಲ್ಲಿ ಹತ್ರ ಕಾಡಿಲ್ಲಲ್ಲ. ಮತ್ತೆಲ್ಲಿ ಆ ಊರಾಂಬುಲಿ ಅಡಗಿ ಕೂತ್ಕೊಳ್ಳೋದು? 

"ಗದ್ದೆ ಮೂಲೇಲಿ ಒಂದು ಪಾಲೆಮರ ಇಲ್ಲ. ಅದ್ರ ಅಡಿಯಿಂದಾಗಿ ಮಳೆಗಾಲದಲ್ಲಿ 
ನೀರು ಚಾ ಹೋಗೋದು ನೋಡಿಲ್ಲ. ಆ ಪಾಲೆಮರದಡೀಲಿ 
ಊರಾಂಬುಲಿ ಕೂತಿರ್ತದೆ. ನೀವು ನೋಡ್ಲಿಕ್ಕೆ ಹೋಗ್ಬೇಡಿ ಮಗೂ. ಮನ್ಮರನ್ನು 
mo ಅದಕ್ಕೆ ಇಷ್ಟುಗೋದಿಲ್ಲ.' 

"ನಾ ನೋಡ್ಲಿಕ್ಕೆ ಹೋಗೋದಿಲ್ಲ. 

"ಇದೆಲ್ಲ ನಾ ಹೇಳಿಕೊಟ್ಟೇಂತ ಯಾರತ್ರವೂ ಹೇಳ್ಬೇಡಿಯಾಯ್ತಾ. 
ದೊಡ್ತ್ಡಮ್ಮೋರು ನನ್‌ನ್ನ ಬೈದು ಕಣ್ಣೊಟ್ಟಿಸ್ಕಾರು. ನಿಮ್ಮನ್ನು ಹೆದ್ರಿಸ್ತೀನೇಂತ 
ಹೇಳ್ಯಾ ರು. ನಾನ್ನಿಮನ್ನು ಹೆದ್ರಿಸೆ ಸೇನಾ ಮಗೂ. 'ನೀವೂಂದ್ರೆ ನ ನಂಗೆ ಜೀವ. ನಿಮ್ಗೆ 
ನಾಯಿ ಷ್ಟವಾ 9 

ನಾ ತಲೆ ಅಲುಗಿಸಿದೆ. 

ದೇವಕಿ ತನ್ನ ಬೆವರುವ ತೋಳುಗಳಲ್ಲಿ ನನ್ನನ್ನು ಬಂದಿಸಿದಳು. ಅವಳ 


[ 


ಸ್ನ ಲ್ನ 

ಕಂಕುಳದಿಂದ ಹೊರಟವಾಸನೆ ನನ್ನನ್ನು ಅಸ್ವಸ್ಥಳನ್ನಾಗಿಸಿತು. ವಾಂತಿ ಬಂದ 
ಹಾಗಾಯಿತು. 

"ನನ್‌ನ ಬಿಡುದೇವಕಿ' ನಾನು ಕೂಗಿ ಹೇಳಿದೆ. 

"ದೊಡ್ಡಮ್ವೋರನ್ನು ಎಬ್ಬಿಸ್ಟೇಡಿ ಮಗೂ. ನನ್‌ನ ಬೈದು ಕಣ್ಣೂಟ್ಟಸ್ಕಾರು. ನಿಮ್ಗೆ 

ಹುಳಿ ಬೀಜ ಸುಟ್ಟುಕೊಡ್ಬೇಕಾ ಒಳ್ಳೆ `ರುಚಿ ಸ. ನೀವು ಹುಳಿಬೀಜ ಸುಟ್ಟು 
ತಿನ್ಲಿಲ್ವ? ನಾ ಸುಟ್ಟು ಕೊಡೆ ತ್ತೇನೆ, ಆ ಶಂಕರನ್‌ ನಾಯರ್‌ ಎದ್ದು ಬಾರದಿದ್ರೆ ಸಾಕು. 
ಆ ಜನ ದೊಡ ಮ್ಯೋರಿಗೆ ಚುಚ್ಚಿಕೊಡ್ತಾರೆ. ಸೇರ್ಸಿಕೊಡೋರನ್ನು ನಂಗಿಷ್ಟ 
ಸಿಕ್ಕಿಸಿ ಹ ಹಾಕಿಕೊಡೋ ರನ್ನು ನಂಗೆ ಕಂಡ್ರಾಗೋದಿಲ್ಲ. ಅವ್ರವ್ರ ಕಲಸಾ ಆ 
ಅದು ಮುಗಿದ್ರ ಒಂದು ಕಡೇಲಿ ಕೂತ್ಕೊಳ್ಳೇಕು. ಇಲ್ಫಿದ್ರ ಏನಾದ್ರೂ ದೇವರ ನಾಮ 
ಹೇಳ್ಬೇಕು. ಅಲ್ಲ ಒಂದೊಂದು ಬೇಡದ್ದು ಹೇಳಿ ಸಿಕ್ಕಿಸಿ ಹಾಕಿ ತಮೂಹಗೆ 
ಹೂಡ್ಲೋದು ನಂಗಿಷ್ಟ ಇಲ್ಲ. ನನ್ನ ಸೊಬಾವ ಅಂತದ್ದಲ್ಲ. ನನ್ನ ಮಾವ ನನ್‌ನ 
ಹಾಗೆ ಬೆಳ್ಲಿದ್ದಲ್ಲ. ನಾಲಿಗೆ ಇದ್ರ ಅದನ್ನು ಸ್ವಂತ ಬಾಯಲ್ಲೇ ಇಟ್ಕೊಳ್ಬೇಕೂಂತ 


150 ಬಾಲ್ಯದ ನೆನಪುಗಳು 


ಮಾವ ಹೇಳ್ತಿದ್ರು. ನಾನು ಕಮಕಿಮಾಂತ ಮಾತಾಡ್ಲಿಕ್ಕಿಲ್ಲಾಂತಿಟ್ಕೊಳ್ಳಿ. ನನ್‌ನ ಶಬ್ದ 
ಯಾರೂ ಕೇಳ್ಳಿಕ್ಕಿಲ್ಲ ಮಗೂ. ದೇವಕಿ ಗಟ್ಟಿ ನಗಾಡಿದ್ಲೂಂತ ಯಾರೂ ಹೇಳ್ಳಿಕ್ಕಿಲ್ಲ. 
ಅದು ಕಂಡಿತ. ನಾ ಒಂದೊಂದು ಚಾಡಿ ಹೇಳಿ ಕಚ್ಚಿಸಿ ಹಾಕಿದೇಂತ ಈ ಲೋಕದಲ್ಲಿ 
ಯಾರೂ ಹೇಳ್ಳಿಕ್ಕಿಲ್ಲ. ನನ್ನ ಸೊಬಾವ ಅಂತದ್ದಲ್ಲ. ನನ್ನ ಮಾವ ಬರೆಯೆಳ್ಸು ನಿಲ್ಲಿ 
ನನ್‌ನ್ನೂ ನನ್‌ಸೋದರನನ್ನೂ ಬೆಳ್ಗಿದ್ದು. ನೀವೇನೇಳ್ತೀರಿ ಮಗೂ. ನಾ 
ಕೆಟ್ಟೋಳಾ ' fs 

"ನೀ ಕೆಟ್ಟೋಳಲ್ಲ' ನಾನು ಹೇಳಿದೆ. 


ಲಂಬೋದರ ಮಾಷ್ಟು ಎಂಬ ಮುದ್ದಾದ ಹೆಸರಿನಿಂದ ಕರೆಯಲ್ಪಡುವ 
ಮುದುಕರೊಬ್ಬರು ನನ್ನ ತಮಗೆ ಭೂಮಿಶಾಸ್ತ್ರ ಕಲಿಸುವಾಗ ತಂಟೆಕೋರರಾದ 
ಗೆಳೆಯರ ಚಪ್ಪಾಳೆ ಸಂಪಾದಿಸುವುದಕ್ಕೆಂದು ನಾನು ಧೈರ್ಯತಾಳಿ ಆ ಕೋಣೆಗೆ 
ಪ್ರವೇಶಿಸಿದೆ. 

ನನ್ನ ಗೆಳೆಯರು ಬಾಗಿಲಿನ ಹಿಂದೆ ಅದೃಶ್ಯರಾಗಿ ಕಾದು ನಿಂತರು. ಸರೋಜ, 
ವಿಶ್ವನಾಥ, ಬುಚ್ಚು ಎಂದು ಕರೆಯಲ್ಪಡುವ "ಹೀರನ್‌', ಶಾಂತು ಬ್ಯಾನರ್ಜಿ 
ಮೊದಲಾದವರು. 

“ಸರ್‌, ತಾವು ಹೇಳಿದ್ದಲ್ವಾ ಭೂಮಿ ಅಕ್ಷದಲ್ಲಿ ತಿರುಗೃದೇಂತ. ಆ ಅಕ್ಷದಂಡ 
ಯಾವ ರಾಜ್ಯದಲ್ಲಿದೆ? "ಯಾವ ಪಟ್ಟಣದಲ್ಲಿ? ಯಾವ ರಸ್ತೆಯಲ್ಲಿ?” ನಾನು 
ಕೇಳಿದೆ. | 

ಮಾಷ್ಟ ಕಪ್ಪು ಮುಖ ಒಂದು ನೇರಳೆ ಹಣ್ಣಿನಂತೆ ಊದಿಕೊಂಡಿತು. ಕುತ್ತಿಗೆಯ 
ಪಕ್ಕದ ನರಗಳು ಒಂದು ಭೂಪಟದ ನದಿಗಳನ್ನು ನೆನಪಿಗೆ ತಂದವು. 

"ಭೂಮಿಯ ಅಕ್ಷದಂಡ ಎಲ್ಲೀಂತ ನಿಂಗೊತ್ತಾಗ್ಬೇಕು? ಅಲ್ವೆ ?' ಮಾಷ್ಟು ತನ್ನ 
ಕೃತಕ ಹಲ್ಲು ಸಾಲುಗಳನ್ನು ಕಡಿಯುತ್ತಾ ಕೇಳಿದರು. ಅವರ ಕಡೆಬಾಯಲ್ಲಿ ಜೊಲ್ಲು 
ರಸದ ನೊರೆ ಅಂಟಿ ನಿಂತದ್ದನ್ನು ನಾನು ನೋಡಿದೆ. 

"ಹೌದು ಸರ್‌. ಈ ಲೋಕದ ಅಕ್ಷದಂಡ ಎಲ್ಲಿ ಇದೆ ಎಂಬುದು ನಂಗೆ 
ಗೊತ್ತಾಗಬೇಕು.’ 

"ಅಕ್ಷದಂಡ ಇಗೋ ಇಲ್ಲಿದೆ' ಮಾಷ್ಟು ಗರ್ಜಿಸಿದರು. ಕುರ್ಚಿಯ ಹಿಂಭಾಗದಲ್ಲಿ 
ತೂಗಿಸಿಟ್ಟಿದ್ದ ಉದ್ದನೆಯ ಬೆತ್ತ ಟಣ್ಣನೆ ನೆಲಕ್ಕೆ ಬಿತ್ತು. ಅದನ್ನು ಹೆಕ್ಕಿ ತೆಗೆದು 
ಮೊದಲಿನ ಜಾಗದಲ್ಲಿಡಲು ಮಾಷ್ಟಾಗಲಿ, ನಾನಾಗಲಿ ಮುಂದೆ ಬರಲಿಲ್ಲ. 

"ಸರ್‌, ಅಕ್ಷದಂಡ ಈ ಕೋಣೆಯಲ್ಲಿ ಉಂಟೂಂತಾನಾ ನೀವು ಹೇಳೋದು?' 
ನಾನು ಕೇಳಿದೆ. 

"ಹೌದು. ಈ ಕೋಣೆಯಲ್ಲಿ ಈ ಕುರ್ಚಿಯಲ್ಲಿ ಆ ಅಕ್ಷದಂಡ ಉಂಟು.' 

ಮಾಷ್ಮ ಗಟ್ಟಿಯಾದ ಮಾತು ಕೇಳಿಯೇ ಆಗಿರಬೇಕು, ಅಡುಗೆ 
ಕೋಣೆಯಿಂದಲೂ ಒಗೆಯುವ ಕೋಣೆಯಿಂದಲೂ ಜನರು ಓಡಿ ಬಂದು ಆ ಕಡೆಗೆ 
ನೋಡಿದ್ದು. 


ಬಾಲ್ಯದ ನೆನಪುಗಳು 151 


ನಾನು ಬಾಗಿಲಿನ ಕಡೆಗೆ ನೋಡಿದೆ. ಅರ್ಧ ಚಂದ್ರಾಕೃತಿಯಲ್ಲಿ ಕಾಣುತ್ತಿದ್ದ 
ಮುಖಗಳು ನನ್ನ ಸಹಪಾಠಿಗಳದ್ದಾಗಿದ್ದವು. ಮೊದಲಿಗಿಂತ ಹೆಚ್ಚು ಧೈರ್ಯತಾಳಿ 
ನಾನು ಮಾಷ್ಟ್ರ ಎದುರಿಗೆ ತಿರುಗಿ ನಿಂತೆ. 

"ಸರ್‌, ಈ ಲೋಕದ ಅಕ್ಬದಂಡ ತಾವು ಕುಳಿತುಕೊಳ್ಳುವ ಕುರ್ಚಿಯಲ್ಲಿ 
ನೆಲೆಗೊಂಡಿದೆ ಎಂದು ನಾವು ನಂಬಬೇಕು, ಅಲ್ವಿ? ಆ ಲೆಕ್ಕದಲ್ಲಾದ್ರೆ ತಾವೇ 
ಆಗಿರ್ಬೇಕು ಆ ಅಕ್ಷದಂಡ, ಅಲ್ವೇ' ನಾನು ಕೇಳಿದೆ. 

"ಹೌದು, ಈ ಲೋಕದ ಅಕ್ಷದಂಡ ನಾನೇ' ಅವರು ಹೇಳಿದರು. 

ಮ್ಲಾನವದನನಾಗಿ ಕುಳಿತಿದ್ದ ತಮ್ಮನ ಕಣ್ಣುಗಳು ತುಂಬಿಕೊಂಡವು. 

"ಇದನ್ನು ಹೇಳಿಕೊಟ್ಟದ್ದಕ್ಕೆ ಧನ್ಯವಾದಗಳು' ನಾನು ಹೇಳಿದೆ. ಆ ಕೋಣೆಯಿಂದ 
ಚಾವಡಿಗೆ ಹೋದ ನನ್ನನ್ನು ಗೆಳೆಯರೂ ಕೆಲಸದವರೂ ವಿಶ್ವಬ್ಧರಾಗಿ 
ಹಿಂಬಾಲಿಸಿದರು. "ಈಗ ನಿಮಗೆಲ್ಲ ಗೊತ್ತಾಯ್ತಲ್ಲ. ಲಂಬೋದರ ಮಾಷಿಗೆ 
ಹುಚ್ಚೂಂತ. ನಾನೆಷ್ಟು ಸಲ ನಿಮ್ಮತ್ರ ಹೇಳಿದ್ದೇನೆ ಇವರ ಹುಚ್ಚಿನ ಬಗ್ಗೆ ?' ನಾನು 
ಹೇಳಿದೆ. 

ಅದು ಹಿಂದೆ ಯಾವತ್ತೊ ನಡೆದ ಮಾತುಕತೆ. ಮಾಸ್ತಿಗೆ ಹುಚ್ಚೂಂತ ನಾನಂದು 
ನಂಬಿದ್ದೆ. ಆಮೇಲೆ ನನಗೆ ಗೊತ್ತಾಯ್ತು. ಅವರು ಹೇಳಿದ್ದು ಕೇವಲ ಸತ್ಯವನ್ನು 
ಅಂತ. ಆಯಾ ವ್ಯಕ್ತಿಗೆ ಲೋಕದ ಅಕ್ಷದಂಡ ಆತನೇ ಆಗಿರುತ್ತಾನೆ. ಆ ಲೋಕದ 
ಸುತ್ತುವಿಕೆಯ ಗತಿಯನ್ನು ನಿಯಂತ್ರಿಸುವುದಕ್ಕೆ ಬೇರಾರಿಗೂ ಸಾಧ್ಯವಿಲ್ಲ. ನಮ್ಮಲ್ಲಿ 
ಪ್ರತಿಯೊಬ್ಬರಿಗೂ ಒಂದೊಂದು ಕಾಲ್ಪನಿಕ ಲೋಕವೂ ಅದರ ಹತ್ತಿರದಲ್ಲೇ ಒಂದು 
ಯಥಾರ್ಥ ಲೋಕವೂ ಇರುತ್ತದೆ. ಯಥಾರ್ಥ ಲೋಕದಲ್ಲಿ ಸಂಪಾದಿಸಿದ ಯಶಸ್ಸು 
ಕಾಲ್ಪನಿಕ ಲೋಕದಲ್ಲೂ ಕಾಲ್ಪನಿಕ ಲೋಕದಲ್ಲಿ ಸಂಪಾದಿಸಿದ ಯಶಸ್ಸು ಯಥಾರ್ಥ 
ಲೋಕದಲ್ಲೂ ಕುಡುಕೊಳೆಗಳಾಗುತ್ತವೆ ಎಂಬುದಾಗಿ ನಾನು ಕ್ರಮೇಣ ಅರ್ಥ 
ಮಾಡಿಕೊಂಡೆ. ಕಾಲ್ಲನಿಕ ಲೋಕದಿಂದ ಸಂಪಾದಿಸುವ ಶಕ್ತಿಯನ್ನು ನೆರಳಿನಿಂದ 
ಪಡೆದುಕೊಳ್ಳುವ ಶಕ್ತಿಯೊಂದಿಗೆ ಹೋಲಿಸಬಹುದು. ಆದರೆ 1944ರಲ್ಲಿ 
ಲಾನ್ಸ್‌ಡೌನ್‌ ರಸ್ತೆಯಲ್ಲಿ ನೆಲೆಸಿದ್ದ ನಮ್ಮ ಮನೆಯಲ್ಲಿ ನಾನು ಮಿಸ್ಟರ್‌ ಫ್ರಾನ್ಸಿಸ್‌ 
ಸಿಕ್ಷೇರಾರನ್ನು ಒರ್ವ ಮಾನಸಿಕ ರೋಗಿ ಎಂಬುದಾಗಿ ಅಪಾರ್ಥಿಸಿದ್ದ. ತಂದೆಯ 
ಆಫೀಸಿನಲ್ಲಿ ಪೇದೆಯಾಗಿದ್ದ ಕುತ್ತು ಮನೆಯ ಇದ್ದಲ ಕೋಣೆಯಲ್ಲಿ ಅಂದು 
ನೆಲಸಿದ್ದರು. ಅವರಿಗೆ ಮಾಷ್ಟ ಬಗ್ಗೆ ತಿರಸ್ಕಾರವಿತ್ತು. ಕ್ರಿಸ್‌ಮಸ್‌ ಸಮಯದಲ್ಲಿ 
ತಂದೆಗೆ ಗೆಳೆಯರು ಉಡುಗೊರೆಯಾಗಿ ಕೂಡುತ್ತಿದ್ದ ಮದ್ಯದ ಬಾಟ್ಲಿಗಳನ್ನು 
ಮಾಷ್ಟ್ರು ಬೆಣ್ಣೆಮಾತುಗಳನ್ನು ಬಳಸಿ ಗಿಟ್ಟಿಸಿಕೊಳ್ಳುತ್ತಿದ್ದುದು ಕುಣಇತ್ತು ಎನ ಸಿಟ್ಟಿಗೆ 
ಕಾರಣ. ಆದರಿಂದಲೇ ಇರಬೇಕು ಆ ಮುದುಕ ನನ್ನಲ್ಲಿ ಹೇಳಿದ್ದು: ದ್ರ 
ಲಂಬೋದರ ಮಾಷ್ಠನ್ನು ಮನೆಗೆ ಕಳಿಸಿ ಬೇರೆ ಯಾವುದಾದರೂ ಟೀಚರನ್ನು 
ಕಲಿಸ್ಸಿಕ್ಕ ಮಾಡ್ಬಾರ್ದಾ ? ವಿದ್ಯ ಇದ್ದು ಎಂತ ಫಲ, ಉಂಡ ಅನ್ನದ ಹಣವಿಲ್ಲದ 
ಜನಗಳು. ಸಂಬಳ ಕೊಡುವ ಯಜಮಾನ್ರ ಮಗನತ್ರ ಗಂಟ್ಲೊಡೆಯುವ 
ಮೋಸಗಾರ! ಮಕ್ಕಳಿಗೆ ಗಂಟ್ಲೊಡೀಲಿಕ್ಕೆ ಅಲ್ಪಲ್ಲಾ ತಿಂಗಳು ತಿಂಗಳು ನಲ್ವತ್ತು 
ರೂಪಾಯಿ ಲೆಕ್ಕ ಮಾಡಿ ಕೊಡುವುದು.' 


152 ಬಾಲ್ಕದ ನೆನಪುಗಳು 


ಕುಣತ್ತು ತನ್ನ ಅಂಗೈಯಿಂದ ಹುಡಿ ತೆಗೆದು ಮೂಗಿಗೇರಿಸಿ ಕೊಳೆಯಿಂದ 
ಕೂಡಿದ ಕಣ್ಣಿನಿಂದ ನನ್ನ ಕಡೆ ನೋಡಿದ: 

"ನಂಗೆ ಕಪ್ಪು ಕೋಟು ಮೆಟ್ಟೂ ಇಲ್ಲಿರ್ಬಹುದು: 

ಕುಣಾತ್ತು ಒಣಗಿದ ಸ್ವರದಲ್ಲಿ ಮುಂದುವರಿಸಿದ: "ಆದ್ರೆ ನಂಗೆ ಉಂಡ ಅನ್ನದ 
ನೆಂಪುಂಟು. ಈ ಕುಟುಂಬದ ಬಗ್ಗ ಹೆಮ್ಮೆಯುಂಟು. ಇಲ್ಲಿರೋರಿಗಾಗಿ ನನ್ನ ಜೀವ 
ಕೊಡ್ಬೇಕಾ.... ಕೊಡ್ತೇನೆ. ಎಲ್ಲಿಂದಲೋ ಬಂದು ಸೇರ್ಕೊಂಡೋರನ್ನೆಲ್ಲಾ ಸತ್ಕರಿಸಿ 
ಮಾಷೂಂತ ಮಾಡಿ ಕೂರಿಸ್ಪಾಗ್ಲೇ ತನಗೂ ಯಜಮಾನರಷ್ಟೇ ತಾಕತ್ತು ಉಂಟೂಂತ 
ಅವರಿಗೆ ತೋರ್ಲಿಕ್ಕೆ ಶುರುವಾಯ್ತು. ಅವನವನನ್ನು ಅವನವನ ಸ್ಮಾನದಲ್ಲೇ 
ಇಡ್ಬೇಕು. ತಾನು ಕೂತ್ಕೊಳ್ಬೇಕಾದ ಜಾಗದಲ್ಲಿ ಕೂತ್ಕೊಳ್ಳೇ ಇದ್ರೆ ಅಲ್ಲಿ ನಾಯಿ 
ಕೂತ್‌ಕೊಳದೆ.... ಅದು ಗೊತ್ತುಂಟೋ ಮಗೂ ?' 

"ಇಲ್ಲ' ನಾನು ತಲೆಯಾಡಿಸುತ್ತಾ ಹೇಳಿದೆ. 

"ಇಲ್ಲಿ ಎಂತಾಯ್ತೀಗ ?' ಕೆಲಸದವಳು ಕೇಳಿದಳು: "ಲಂಬೋದ್ರ ಮಾಷು 
ನಿಮ್ಮನ್ನು ಬೈಯ್ದದ್ಯಾಕೆ ? ನೀವೇನು ಮಾಡಿದ್ರಿ ?' 

"ನಾನೇನು ಮಾಡ್ಲಿಲ್ಲ' ನಾನು ಹೇಳಿದೆ. ಕೆಲಸದಾಕೆ ಕಲ್ಲೂ ಪ್ರೀತಿ ಪೂರ್ವಕ ನನ್ನ 
ಗುಂಗುರು ಕೂದಲನ್ನು ಎಳೆದು ಕಟ್ಟಿದಳು. 

“ನಾನೇನು ಮಾಡ್ಲಿಲ್ಲ. ಆದರೆ ಎಲ್ರಿಗೂ ನನ್ನ ಮೇಲೆ ಸಿಟ್ಟು ಮಾಡ್ಲಿಕ್ಕೆ ತುಂಬಾ 
ಇಷ್ಟ' ನಾನು ಹೇಳಿದೆ. 

"ನಡುವಿನ ಮಕ್ಕಳಿಗೆ ಬೈಗಳು ಕೇಳ್ಳಿಕ್ಕೇ ಯೋಗ ಇರೋದು. ದೂಡ್ಡೋನನ್ನು 
ಬೈಯೋದಿಲ್ಲ. ಮೊದಲಿಗೆ ಹೆತ್ತದ್ದಲ್ವಾ? ಕೆಳಗಿರೋರನ್ನು ಬೈಲಿಕ್ಕೆ ಮನಸು 
ಬರ್ಲಿಕ್ಕಿಲ್ಲ. ನಡೂನಲ್ಲ ಹೆತ್ತ ಮಕ್ಕಳಿಗೆ ಯಾವಾಗ್ಲೂ ಬೈಗಳು ಕೇಳುವುದು ಯೋಗ. 
ನನ್ನ ಸಿತಿಯೂ ಅದೇಯ. ನನಗಿಂತಾ ದೊಡ್ಡೋರು ಇಬ್ಬರು ಅಕ್ಕಂದಿರು, ನನಗಿಂತ 
ಕೆಳಗೆಯೂ ಇಬ್ಬರು, ಆಗ ನಾನು ಯಾರಿಗೂ ಬೇಡ್ದೋನಾದೆ. ತಪ್ಪು ಯಾರು 
ಮಾಡಿದ್ರೂ ನಾನೇ ಬೈಗಳು ಕೇಳ್ಬೇಕು. ನಾ ಎಷ್ಟು ಕಣ್ಣೀರುಗರೆದಿದ್ದೇನೆ. ನನ್ನ 
ಪುನ್ನೊಸ್ನಾನದ ತಾಯೇ, ಮುಂದಿನ ಜನ್ಮದಲ್ಲಿ ನನ್ನನ್ನು ಇರೋವ್ರಲ್ಲಿ ದೂಡ್ಡ 
ಮಗುವಾಗಿ ಹುಟ್ಟಿಸ್ಪೇಕು. ನಂಗೆ ಬೇರೇನೂ ಬೇಡ' ಕಲ್ಲೂ ಆಕಾಶ ನೋಡಿ ಎರಡೂ 
ಕೈಗಳನ್ನತ್ತಿಕೊಂಡು ಹೇಳಿದಳು. ಅವಳ ಕಣ್ಣುಗಳು ಕಲುಷಿತಗೊಂಡಿದ್ದವು. ಅವಳ 

೫ಖದಲ್ಲಿ ನಾನೂ ಕಣ್ಣೀರು ಸುರಿಸುತ್ತಾ ಭಾಗಿಯಾದ. 

“ನೀವು ಮಗುವನ್ನು ಅಳೋ ಹಾಗೆ ಮಾಡ್ಬೇಡಿ ಕಲ್ಲೂಮ್ಮ ಅದಕ್ಕೆ ಕಣ್ಣೀರು 


ಗು 
ಕ 


ಕಾಣ್ಣಿಕ್ಕೆ ಆಗೋದಿಲ್ಲ. ನಿಮ್ಮ ಈ ಅಳು ನೋಡಿ ಅದೂ ದುಃಖಿಸ್ಲಿಕ್ಕೆ ಸುರುಮಾಡ್ತು.' 
ಕುಣಇತ್ತು ಬೇಸರದಿಂದಲೇ ಹೇಳಿದ. | 

"ನಂಗೆ ನನ್ನ ದುಃಖ ನೆಂಪಿಗೆ ಬಂತು. ಆಗಾಗ ನಂಗೆ ಅದೆಲ್ಲ ನೆಂಪಾಗದೆ.... 
ನಾಯೇನು ಮಾಡ್ಲಿ?' ಕಲ್ಲೂ ಕೇಳಿದಳು," 

"ನಿಂಗೆ ಅಳೋದಕ್ಕೆ ಕಾರಣವೇ ಬೇಡ ಅಂತ ನಂಗೆ ತೋರ್ತದ. ನಿಮ್ಮಾಗ ಎಲ್ಲಾ 
ಸುಖವನ್ನೂ ಅನುಭವಿಸುವವರು ಯಾರಿದ್ದಾರೆ, ಕಲ್ಲೂಮ್ಮೇ ? ಹೊತ್ತೊತ್ತಿಗೆ ಅನ್ನ 
ಪದಾರ್ಥ, ಮೀನು, ಮಾಂಸ, ಫಲಾರ, ಕಾಫಿ, ಚಾಯ, ಹಾಲು, ಮಜ್ಜಿಗೆ ಎಲ್ಲಾ.... 


ಬಾಲ್ಕದ ನನಪುಗಳು 153 


ತಲೆಗೆ ಹಚ್ಚಿಸ್ನಾನ ಮಾಡೋದಕ್ಕೆ ಎಣ್ಣೆ, ಮೈಗೆ ಹಚ್ಚಿಕೊಳ್ಳಿಕ್ಕೆ ತೆಂಗಿನೆಣ್ಣೆ, ಶರೀರ 

"ದು ಮಾಡ್ಲಿಕ್ಕೆ ಬೇಕಾಗುವ ಟಾನೀಕನ್ನು ಬಾಲಮಣ್ಯೇಮ ತಕ್ಕೊಡಾರೆ. 
5 ಬೇಕಾದಷ್ಟು ಮುಂಡು, ರವಿಕೆಗೆ ಬಟ್ಟೇನೂ ತಕ್ಕೊಡ್ತಾರೆ. ಕುತ್ತೀಗೇಲಿ, 
ಲ್ರೇನಲ್ಲ. ಒಂದೊಂದು ಪವನಿಂದು ಕುಡ್ಕ. ಕುತ್ತಿಗೆಯ ಮಾಲೆಯೋ 
ಎರಡು ಪವನಿನ ಗುಳಿ ಚೈನು, ಕಾಲಿಗೆ ಬೆಳ್ಳಿಯ ಗಜ್ಜ, ನಿಮ್ಗೆ ದುಃಖ ಆಗ್ತದೆ ಎಂದು 
ಹೇಳಿದ್ರೆ ಜನ ನಗಾಡ್ಯಾಠು ಕಲ್ಲೂಮ್ಮೆ ಇನ್ನು ಯಾರೂ ಕೇಳ್ದಿದ್ರೂ ದೇವು 
ಕೇಳ್ತಾರಲ್ಲಾ', ಕುಣಣಾತ್ತು ಹೇಳಿ ಮುಗಿಸಿ ನನ್ನನ್ನು ನೋಡಿ ಕಣ್ಣು ಮಿಟುಕಿಸಿ ನಕ್ಕ. 
"ಕಲ್ಲೂ ಹೇಳಿದ್ದೇ ಸರಿ' ನಾನು ಹೇಳಿದೆ: "ನಡೂವಿನ ಮಕ್ಕಳೇ ಯಾರಿಗೂ ಇಷ್ಟು 
' ಆಗದ್ದು. ನನ್‌ನ್ನು ತಂದೆಗೂ ತಾಯಿಗೂ ಇಷ್ಟ ಇಲ್ಲದ್ದು ಇದಕ್ಕೇ ಇರಬೇಕು.' 

"ನಿಮ್ಮನ್ನು ತಂದೆ ತಾಯಿಯರಿಗೆ ತುಂಬಾ ಇಷ್ಟ. ಆ ಇಷ್ಟವನ್ನು ತೋರಿಸ್ತಿಕ್ಕೆ 
ತಂದೆ-ತಾಯಿಯರಿಗೆ ಆಗೋದಿಲ್ಲ. ಅದು ಅವರವರ ಸೊಬಾವ ಅಲ್ವೇ? 
ಕುಣಇತ್ತು ಕೇಳಿದ. 

"ನೀವು ನಿಮ್ಮಕ್ಷತ್ರ ಪ್ರೀತಿ ತೋರ್ಸೋದಿಲ್ಲೆ ?' 

ನಾನು ಕೇಳಿದೆ. "ನಂಗೆ ಯಾರತ್ರವೂ ಪ್ರೀತಿ ತೋರಿಸ್ಲಿಕ್ಕೂ ಮಂಗನಾಗೆ ಹಲ್ಲು 
ಗಿಂಜಲಿಕ್ಕೂ ಸಮಯ ಎಲ್ಲುಂಟು ಮಗೂ. ಎರಡು ವರ್ಷದಲ್ಲಿ ಒಮ್ಮೆ ಮಾತ್ರ ರಜೆ 
ತೆಗೆದು ಊರಿಗೆ ಹೋಗೋದು. ಸರಿಯೇ.... ಹೋಗುವಾಗ ಅವುಗಳಿಗೆಲ್ಲ ಅಂಗಿಯ 
ಫ್ರಾಕಿನ ಬಟ್ಟೆ ಕೊಂಡೋಗೇನೆ. ಅವುಗಳತ್ರ ಕೂತು ಮಾತಾಡ್ಲಿಕ್ಕೆ ನಂಗೆ ಸಮಯ 
ಸಿಕ್ಕೋದಿಲ್ಲ. ನಂಗೆ ಕೊಟ್ಟಪ್ಪಡಿಲಿರೋ ನೆಂಟ್ರನ್ನೆಲ್ಲ ನೋಡ್ಬೇಡ್ವೆ ? ಬಂಧುಗಳನ್ನು 
ಸೂಂತದೋರನ್ನೂ ಕಂಡು ಮುಗೀಬೇಕಿದ್ರ ನನ್ನ ರಜೆಯೂ ಮುಗೀತದೆ. 
ಮತ್ತೆಯೂ ಕಲ್ಕತ್ತ ಗೆ ಹೂರಟಾಯ್ತು. ಯಾಕೆ ಹೇಳೋದು ಮಗೂ, ಮಕ್ಕಳ ಮು 
ನೋಡ್ಲಿಕ್ಕಿರೋ ಆಸ ಮುಗಿಬೇಕಾದ್ರ ನಾ ವಾಪಾಸು ಬರ್ಲಿಕ್ಕಾಯ್ತು. ಅರುವತ್ತು 
ರೂಪಾಯಿ ಸಂಬಳಕ್ಕಾಗಿ ಮನೆ, ಕುಟುಂಬ ಎಲ್ಲ ಬಿಟ್ಟು ಈ ಬಂಗಾಳಿಗಳ ಊರಿನಲ್ಲಿ 
ಎಲ್ಲವನ್ನೂ ಸಹಿಸಿ ಕೂತ್‌ಕೊಂಡಿದ್ದೇನೆ.' 

"ನಮ್ಮ ಭಾಗ್ಯವುಂಟು. ಜಿಪುಣುತನ ಮಾಡಿ ಒಂದಷ್ಟು ದುಡ್ಡು 


ಲ 


ಸಂಪಾದಿಸಿದ್ದೀರಲ್ಲಾ. ನನ್ನ ಕೈಯಲ್ಲಿ ಎಂತವೂ ಇಲ್ಲ.' ಕಲ್ಲೂ ಹೇಳಿದಳು. 


“ಜೀಪುಣತನ ಮಾಡಿದ್ದಕ್ಕೇ ನಾನು ನಾಲ್ಕು ಕಾಸು ಪೋಸ್ಟಾಫೀಸಿಗೆ ಕೊಂಡೋಗಿ 
ಟ್ಟೋದು. ಹಾಗೆ ಮಾಡದಿದ್ರೆ ಕೊಟ್ಟಪ್ಪಡಿಗೆ ದುಡ್ಡು ಕಳಿಸ್ಸಿಕ್ಕೆ ಕೂಡ್ತಿತ್ತಾ? ನನ್ನ 
ದುಡ್ಡಲ್ಲೇ ಕೊಟ್ಟಪ್ರಡಿಯ ಒಂದು ಕುಟುಂಬದ ಕರ್ಚು ಕಳೀತದೆ. ನಾಯಿಲ್ಲಿ 


ದುಡ್ಡೆಲ್ಲಾ ಕರ್ಚು ಮಾಡಿ ಗಮ್ಮತ್ತು ಮಾಡಿದ್ರೆ ಆರು ಜೀವ, ಅಲ್ಲಿ ಹೊಟ್ಟೆಗಿಲ್ಲಿ 


ಆರೆ ೧ 


ಸತ್ತೀತು. ಗಮ್ಮತ್‌ ಮಾಡ್ಲಿಕ್ಕೆ ಗೊತ್ತಿಲ್ಲೆ ಅಲ್ಲ ಕಲ್ಲೂವಮ್ಮೆ ನನ್ನ ಮನಸ್ಸು ಅಷ್ಟು 


ತಠಿಣ ಇಲ್ಲದ್ದಕ್ಕೇ ನಾನು ಗಮೃಶ್ತು ಮಾಡದು' ಕುಣಇತ್ತು ಹೇಳಿದನು. 
ಮಾಷ ಹಾಗೆ ನಿಮ್ಗೂ ಕುಡೀಬೇಕೂಂತ ಆಸ ಆಗ್ರಿರ್ಬೋದು' ಕಲ್ಲು 


ಲೂ 
₹3 

1ಡಿ 

(© 

Ue 

x 

21 ೭4% 


೮4 


"ನಂಗೂ ಕಳ್ಳು ಕುಡಿದ್ರೆ ಜೀರ್ಣ ಆಗ್ತದೆ ಕಲ್ಲುವಮ್ಮೆ ಆ ಕರಿಭೂತ 
ಯಜಮಾನ್‌ರ ಹಿಂದೇನೇ ಸುತ್ತುಬಂದು ಅವ್ರಿಗೆ ಸಿಕ್ಕಿದ ವಿಸ್ಕಿಕುಪ್ಪಿಯನ 


ರಿ 


x0 


154 ಬಾಲ್ಯದ ನನಪುಗಳು 


ಲಪಟಾಯಿಸೋದು ಕಾಣುವಾಗ ನಂಗೆ ಎದೆ ಒಡ್ಡ ಹಾಗೆ ಆಗ್ತದೆ. ನಾಯೆಂತ 
ಮಾಡೋದು ? ಆ ಜನದ ಹಾಗೆ ಇಂಗ್ಲೀಷ್‌ನಲ್ಲೂ ಫ್ರೆಂಚಿನಲ್ಲೂ ಮುಖಸ್ತುತಿ 
ಮಾಡ್ಲಿಕ್ಕೆ ನಂಗೆ ಗೊತ್ತಿಲ್ಲಲ್ಲಾ.' 

"ಆತನಿಗೆ ಚೂಡು' ಕಲ್ಲು ಹೇಳಿದಳು: "ಗುಡುಗು ಗುಡುಗೋ ಹಾಗಲ್ಹಾ. ಆಜನ 
ಸುಂದರ ಮಗೂನತ್ರ ಗರ್ಜಿಸೋದು? ಆ ಮಗು ಆದಕ್ಕೆ ಅದನ್ನೆಲ್ಲಾ ಸಯಿಸ್ತದೆ. 
ಸುಂದರ ಮಗು ಇರೋದ್ರಲ್ಲಿ ಪಾಪದ್ದು. ಬಾಯಲ್ಲಿ ಬೆರಳಿಟ್ರ ಕಚ್ಚಿಕ್ಕಿಲ್ಲ. ಒಂದು 
ಸಾಧುಪ್ರಾಣಿ.' 

ಅಂದು ರಾತ್ರಿ ನಿದ್ರಿಸುವುದಕ್ಕೆ ಮೊದಲು ಲಂಬೋದರ ಮಾಷ್ಟ ಬಗ್ಗೆ 
ಆಕ್ಷೇಪಗಳನ್ನೆತ್ತುತ್ತಾ ಚಾ. ಅಮ್ಮನೊಂದಿಗೆ ಮಾತನಾಡಿದೆ. ಅವರನ್ನು ಮನೆಗೆ 
ಕಳುಹಿಸಿ ಸಂದರನಿಗೆ ಕಲಿಸುವುದಕ್ಕೆಂದು ಓರ್ವ ಟೀಚರನ್ನು ಇರಿಸಿಕೊಳ್ಳುವುದು 
ಉತ್ತಮವೆಂದು ನಾನು ws 

"ನಿಂಗ್ಯಾಕೆ ಮಗು ಆ ಜನದತ್ರ ಇಷ್ಟು ಸಿಟ್ಟು' ಅಮ್ಮ ಕೇಳಿದಳು. 

"ಲಂಬೋದರ ಮಾಷಿಗೆ ನನ್ನತ್ರ ಇಷ್ಟ ಇಲ್ಲ' ನಾನು ಹೇಳಿದೆ. 

"ಆ ಜನ ಬರಿ ಪಾಪವಾ. ಕೈಯಲ್ಲಿ ಕಾಸಿಲ್ಲದ ಜನ. ಆ ಜನವನ್ನು ತಂದೆ ಮನೆಗೆ 
ಕಳಿಸಿದ್ರೆ, ಆ ಜನವೂ ಹೆಂಡತಿಯೂ ಉಪವಾಸ ಮಲಗ್ಸೇಕಾದೀತು' ಅಮ್ಮ 
ಹೇಳಿದಳು. 

"ಹಾಗಾದ್ರೆ ವಾಪಾಸು ಕಳಿಸ್ಪೇಡಿ. ನಾ ಹೋಗ್ತೇನೆ. ನಾ ನಾಲಪ್ಪಾಟ್ಟಿಗೆ ಹೋಗ್ತೇನೆ' 
ನಾನು ಹೇಳಿದೆ. ಅಮ್ಮ ಗಟ್ಟಿಯಾಗಿ ನಕ್ಕು ಬಿಟ್ಟಳು. ಅವರು ತನ್ನ ತೀರ್ಮಾನ ಕೇಳಿ, 
ದುಃಖಿಸಬಹುದೆಂದು ನಾನು ಭಾವಿಸಿದ್ದೆ. 

ಆಮೇಲೆ ತಂದೆ ಮಾಷ್ಟ ಹತ್ತಿರ ಹೇಳಿದರು, ನನ್ನನ್ನು ಬೈದು 
ನೋಯಿಸಬಾರದೆಂದು. 

"ಕಮ್ಲೆಯನ್ನು ನೋಯಿಸ್ಸಿಕ್ಕೆ ನಾ ಯಾವತ್ತೂ ಇಷ್ಟಪಡೋದಿಲ್ಲ' ಮಾಷ್ಟು 
ಹೇಳಿದರು. ಶ್ಯಾಮ್‌ಸುಂದರನಿಗೆ ಕಲಿಸುವಾಗ ಕಮ್ಮ ಎಡಗಡಗೆ ಕೋಣೆಗೆ ಬಂದು 
ಪ್ರಶ್ನೆಗಳನ್ನು ಕೇಳಿ ನಂಗೆ ತೊಂದರೆ ಕೊಡ್ತಾಳೆ. ಆ ಪ್ರಶ್ನೆಗಳಾದರೋ, ಬರೀ 
ಮೂರ್ಪ ಪ್ರಶ್ನೆಗಳು. 

"ನಿಂಗೆ ಪ್ರಶ್ನೆಗಳನ್ನು ಕೇಳ್ಳಿಕ್ಕೆ ಆಸೆಯಿದ್ರೆ, ನೀ ಅಪ್ಪುವಿನತ್ರ ಕೇಳು' ತಂದೆ ನನಗೆ 
ಹೇಳಿದರು. | 

ಅಪ್ಪು ಚಿಕ್ಕಪ್ಪ ನನ್ನ ತಂದೆಯ ತಮ್ಮ ಅಂದು ಮನೆಯ ಕೆಳಗಿನ ನೆಲೆಯಲ್ಲಿ 
ತೆಂಕುಮೂಡು ಕೋಣೆಯಲ್ಲಿ ವಾಸಿಸುತ್ತಿದ್ದು ಅಮೇರಿಕನ್‌ ಕಂಪೆನಿಯಾದ ಜನರಲ್‌ 
ಮೋಟರ್ಸ್‌ನ ಇಂಡಿಯನ್‌ ಶಾಖೆಯಲ್ಲಿ ಅವರು ಉದ್ಯೋಗಿಯಾಗಿದ್ದರು. 

"ಲಂಬೋದರ ಮಾಷ್ಟಾ ಈ ಭೂಮಿಯ ಅಕ್ಷದಂಡ?' ನಾನು ಅಪ್ಪು 
ಚಿಕ್ಕಪ್ಪನನ್ನು ಕೇಳಿದೆ. 

"ಇದು ನಿನ್ನತ್ರ ಯಾರು ಹೇಳಿದ್ದಮ್ಮಿ?' ಅಪ್ಪು ಚಿಕ್ಕಪ್ಪ ವೀಳ್ಯದೆಲೆಗೆ ಸುಣ್ಣ 
ಹಚ್ಚುತ್ತಾ ಕೇಳಿದರು. 

"ಮಾಷೇ ಹೇಳಿದ್ದು' ನಾನು ಹೇಳಿದೆ. 


ಬಾಲ್ಯದ ನೆನಪುಗಳು 155 


ಅಪ್ಪು ಚಿಕ್ಕಪ್ಪ ಮೂರು ಸಲ ಗಟ್ಟಿಯಾಗಿ ಸೀನಿದರು. ಆಮೇಲೆ ಹೆಗಲಲ್ಲದ್ದ 
ಬೈರಾಸನ್ನು ತೆಗೆದು ತನ್ನ ಮುಖವನ್ನು ಗಟ್ಟಿಯಾಗಿ ಒರಸಿದರು. 

"ಲಂಬೋದರ ಮಾಷನ್ನು ಕುದಿರವಟ್ಟಕ್ಕೆ ಸೇರಿಸುವ ಸಮಯಾಯ್ರೂಂತ 
ತೋರ್ತದೆ' ಅಪ್ಪು ಚಿಕ್ಕಪ್ಪ ಗಂಭೀರವಾದ ಅಭಿಪ್ರಾಯ ವ್ಯಕ್ತಪಡಿಸಿದರು. 

"ಕುದಿರವಟ್ಟ ಎಲ್ಲಿದೆ?” ಅಪ್ಪು ಚಿಕ್ಕಪ್ಪನೊಂದಿಗೆ ನಾನು ಕೇಳಿದೆ. 

"ಕುದಿರವಟ್ಟ ಕಲ್ಲಿಕೋಟೆಯ ಹತ್ತಿರ.' 

"ಅಲ್ಲಿ ಎಂತ ವಿಶೇಷ?' ನಾನು ಕೇಳಿದೆ. 

"ಅಲ್ಲಿ ಮಾಷ ಗೆಳೆಯರಿದ್ದಾರೆ.' 

"ಆಂಗ್ಲೋ ಇಂಡ್ಯನರೋ?' 

ಆಂಗ್ಲೋಇಂಡ್ಯನರು, ನಾಯರ್‌ನೋರೂ, ಬಿಲ್ಲವರೂ, ಕ್ರೈಸ್ತರೂ, 
ಮಾಪಿಳ್ಳೆಯವರೂ, ಎಲ್ಲಾ ಕುದಿರವಟ್ಟದಲ್ಲಿ ವಾಸಿಸ್ತಾರೆ. ಅಲ್ಲಿ ಹಾಡು ಕುಣಿತವೂ 
ನಾಟಕವೂ ಸರ್ಕಸ್ಸೂ ಎಲ್ಲಾ ಇರ್ತದೆ. ಅಲ್ಲಿ ಎಲ್ಲಾ ಸೇರಿ ಬಾರೀ ಗಮತ್ರು. 

"ನಂಗೆ ಕುದಿರವಟ್ಟಕ್ಕೆ ಹೋಗ್ಬೇಕು' ನಾನು ಹೇಳಿದೆ. 

"ನೀ ಇನ್ನೂ ಸ್ವಲ್ಪ ದೊಡ್ಡವಳಾಗ್ಲಿ ಅಮ್ಮೀ, ಆಮೇಲೆ ಕಂಡಿತವಾಗಿಯೂ 
ಕುದಿರವಟ್ಟಕ್ಕೆ ಕರೆದುಕೊಂಡು ಹೋಗುವ, ಆಯ್ತಲ್ಲ. 

ನಾನು ತಲೆದೂಗಿದೆ. ನಗೆಯನ್ನು ತಡೆಯಲಿಕ್ಕೆ ಪ್ರಯತ್ನಿಸಿ ಕುತ್ತು 
ಕಮತೂಡಗಿದನು. 


ಕಲ್ಕತ್ತೆಯಲ್ಲಿದ್ದ ದಿವಸಗಳಲ್ಲಿ ನನ್ನ ಕವಯತ್ರಿಯಾದ ಅಮ್ಮ ಒಮ್ಮೆಯೂ 
ಮನೆಕೆಲಸವನ್ನು ಕೃಗೆತ್ತಿಕೊಂಡಿರಲಿಲ್ಲ. ಅಮನನ್ನು ತಂದ ಮಗೂಂತ 
ಕರೆಯುತ್ತಿದ್ದರು. ಅಮ್ಮನನ್ನು ಒಂದು ಮಗುವಾಗಿಯೇ ಅವರು ಗಣಸಿದ್ದರು ಕೂಡ. 
ಅಡುಗೆ ಮನೆಗೆ ಹೋಗುವುದಕ್ಕೂ ಗೃಹಾಡಳಿತ ಮಾಡುವುದಕ್ಕೂ ಅಮವಿಗೆ 
ಸ್ವಾತಂತ್ರ್ಯವಿರಲಿಲ್ಲ. ಅಡುಗೆ ಮನೆಯಲ್ಲಿ ಬೆಂಕಿಯದ್ದಾಗಲೀ ಕತ್ರಿಯದ್ದಾಗಲೀ 
ಮೆಣಸು ಹುಡಿಯದ್ದಾಗಲೀ ಬಿಸಿ ನೀರಿನದ್ದಾಗಲೀ ರೂಪದಲ್ಲಿ ಅಪಘಾತಗಳು 
ಬಂದೂದಗುತ್ತವೆಯಂದು ತಂದೆಯವರು ನಂಬಿದ್ದರು. ಆದ್ದರಿಂದ ಗೃಹಾಡಳಿತವನ್ನು 
ಕಾರುಭಾರಿಯಾದ ನಾರಾಯಣನ್‌ ನಾಯರಿಗ ತಂದೆಯವರು ವಹಿಸಿಕೊಟ್ಟಿದ್ದರು. 
ನಾರಾಯಣನ್‌ ನಾಯರೂಂದಿಗೆ ನಮ್ಮಕುಟುಂಬಕ್ಕಿದ್ದ ಸಂಬಂಧವು ಸುದೀರ್ಫವೂ, 
ಸುದ್ಧಢವೂ ಆದುದಾಗಿತ್ತು. ಅವರನ್ನು ಮಕ್ಕಳೆಲ್ಲರೂ ಗೌರವಪೂರ್ವಕವಾಗಿ ನಾಣಣ್ಣ 
ಎಂದು ಕರೆಯುತ್ತಿದ್ದರು. ನಮಗೆ ಅವರ ಕೋಪದ ಬಗ್ಗೆ ಭಯವಿತ್ತು. ` 

ನಾಣಣ್ಣ ನಿತೃವೂ ಬಿಳಿ ಉಡುಪನ್ನು ಧರಿಸುತ್ತಿದ್ದರು. ಅವರ.ಪ್ರತಿನಿತ್ತದ ಮುಖ್ಯ 
ಕಲಸವೆಂದರ ಪತ್ರಿಕಾ ಪಾರಾಯಣ ಮಾಡುವುದು. ಎಂದರ ಮಾತೃಭೂಮಿ 
' ದಿನಪತ್ರಿಕೆಯನ್ನು ಓದುವುದು. ಹನ್ನೊಂದು ಗಂಟೆಯ ಹೂತ್ತಿಗ ನಾರಾಯಣನ್‌ 
ನಾಯರ್‌ ರಸ್ತೆಗೆ ಮುಖ ಮಾಡಿಕೊಂಡಿರುವ ದೂಡ್ಡ ಬಾಗಿಲನ್ನು ತರದು ಒಂದು 
ಮೆಟ್ಟಲಿನ ಮೇಲೆ ಹಳೆಯದೊಂದು ಟರ್ಕಿ ಟವಲನ್ನು ಬಿಡಿಸಿ ಪತ್ರಿಕಾ ಪಾರಾಯಣಕ್ಕೆ 


ಲ 


ಸ ಬಾಲ್ಯದ ನೆನಪುಗಳು 


ಸಿದ್ಧರಾಗುತ್ತಾ ರೆ. ಓದುವುದರೆಡೆಗೆಡಗೆ ಗೇಟಿಗೂ ಮನೆಗೂ ನಡುವೆ ಇರುವ ಆಟದ 
ಬಯಲಲ್ಲಿ ಹೂ ಚಟ್ಟಿಗಳೆಡೆಯಲ್ಲಿ ಆಡುವ ನಮ್ಮ ಕಡೆಗೂ ರಸ್ತೆಯಲ್ಲಿ ಹೋಗುವ 
ವಾಹನಗಳ ಕಡೆಗೂ ನೋಡುವರು. ಪರಿಚಿತ ಕಾರುಗಳು ದಾಟುವಾಗ ಅವುಗಳ 
ಯಜಮಾನರು ಯಾರೆಂಬುದನ್ನು ನಾರಾಯಣನ್‌ ನಾಯರ್‌ ನಮ್ಮೊಂದಿಗೆ ಕೂಗಿ 
ಹೇಳುತ್ತಿದ್ದರು. 

ದರ್ಬಂಕಾ ಮಹಾರಾಜನ ರಾಲ್ಡ್‌ರಾಯ್ದ ರಸ್ತೆಯಲ್ಲಿ ಹೋಗುತ್ತಿದ್ದಾಗ 
ನಾರಾಯಣನ್‌ ನಾಯರ್‌ ಕೂಗಿ ಹೇಳಿದರು: "ದರ್ಬಂಕಾ ಮಹಾರಾಜನ ಗಾಡಿ 
ಆಗೋ ಹೋಗ್ತಾ ಉಂಟು.' | 

ಹಿಂದಿನ ಸೀಟಿನಲ್ಲಿ ಒಬ್ಬರು ಕಣ್ಣು ಮುಚ್ಚಿ ಆತು ಮಲಗಿದ್ದಾರೆಂದು ನಾನು 
ಹೇಳಿದ. 

"ಸರಿಯಾಗಿ ಕಾಣ್ತಿಲ್ಲ. ರಾಜನ ತಲೆಯಲ್ಲಿ ಕಿರೀಟ ಉಂಟಾ?' ನಾನು ಕೇಳಿದೆ. 

ನಾರಾಯಣನ್‌ ನಾಯರ್‌ ಒಂದು ತಾತ್ಸಾರದ ನಗೆ ನಕ್ಕರು: "ಕಿರೀಟವಿಡೋ 
ರಾಜಾಂದ್ರ ಈಗ ಬ್ರಿಟಿಷ್‌ ರಾಜನಾಗಿರೋ ಆರನೇ ಜಾರ್ಜ್‌ ಮಾತ್ರ. ನಮ್ಮ 
ರಾಜರಿಗೆಲ್ಲ ಎಂತ ಕಿರೀಟ ? ಸೋತು ಟೊಪ್ಪಿ ಹಾಕಿದೋರಲ್ಹ ನಮ್ಮ ರಾಜರೆಲ್ಲ?' 

"ಕಿರೀಟ ಇಲ್ದಿದ್ರೆ ನಿಮ್ಗೆ ಹೇಗ್ಳೊತ್ತಾಯ್ತು ನಾಣಣ್ಣ ಆ ಕಾರಲ್ಲೊಬ್ಬ `ರಾಜ 
ಇದ್ದಾಂತ ?' 

“ದರ್ಬಾಂಕಾ ಮಹಾರಾಜನೇ ನಿಮ್ಮ ತಂದೆಯೋರ ಕಂಪೆನಿಯ ಅತಿ ಹೆಚ್ಚು 
ಪಾಲುಳ್ಳ ಡಯರೆಕ್ಟರ್‌. ನಾಯೆಷ್ಟೋ ಸಲ ಅವರನ್ನು ನೋಡಿದ್ದೇನೆ. 
ವಾಲ್‌ರ್ಫೋಡ್ಸ್‌ಗೆ ಹೋದಾಗ ಆ ಕಾರನ್ನು ನಾ ಎಷ್ಟೋ ಸಲ ಕಂಡಿದ್ದೇನೆ. 
ವಾಲ್‌ರ್ಫೋಡ್ಟ್‌ನಿಂದ್ಲೇ ತಕ್ಕೊಂಡ ಕಾರದು. ನಿಮ್ಮ ತಂದೆಯ ಆಫೀಸಿಗೆ ಹೋಗಿ 
ನೋಡಿದ್ರ ಇಂಥದ್ದೇ ಗಾಡಿಗಳು ಕಾಣ್ರವೆ. ರಾಜರುಗಳೆಲ್ಲ ಇದನ್ನೇ ಕೊಳ್ಳೋದು. 
ನೋಡಿದ್ರೆ ಎಲ್ರಿಗೂ ತಕ್ಕೊಳ್ಳೇಕೂಂತ ಅನ್ಲೀತು. ಅನ್ಸಿದ್ರೆ ಸಾಲ್ಲಲ್ಲ? ದುಡ್ಡೂ 
ಬೇಡ್ವೆ? ಎಷ್ಟು ಕ್ರಯಾಂತ ಗೊತ್ತುಂಟ ಮಗೂ? ಒಂದೂವರೆ ಲಕ್ಷಂತ! 
ಒಂದೂವರೆ ಲಕ್ಷ!’ 

"ನಿಮ್ಗ ಒಂದೂವರೆ ಲಕ್ಷ ಸಿಕ್ಕಿದ್ರೆ ರಾಲ್ಸ್‌ರಾಯಿಸ್‌ ತಕ್ಕೊಳ್ತೀರಿ. ಅಲ್ವ ?' ನಾನು 
ಉತ್ಸುಕಳಾಗಿ ಕೇಳಿದೆ. 

"ನಂಗ ಒಂದು ಲಕ್ಷಲ್ಲ ಹತ್ತು ಲಕ್ಷ ಸಿಕ್ಕಿದ್ರೂ ನಾ ಕಾರೇನೂ ತಕ್ಕೊಳ್ಳಿಕ್ಕಿಲ್ಲ. 
ನಂಗೆ ದುಡ್ಡು ಸಿಕ್ಕಿದ್ರೆ ನಾಯೀ ಕಲ್ಕತ್ತೇಲಿ ಒಂದು ಹೋಟೆಲ್‌ ಇಡ್ತೇನ. ನವ 
ಆಹಾರ ಸಿಗೋ ಹೋಟೆಲ್‌ ಕಲ್ಕತ್ತೇಲಿಲ್ಲ. ಮದ್ವಯಾಗದಿರೋ ನಾಯರ್‌ನವರಿಗೆ 
ಕಲ್ಕತ್ತೇಲಿ ಭಾರೀ ತೊಂದರೆ. ಬಂಗಾಳಿಗಳು ತಿನ್ನುವ ಆಹಾರವನ್ನು ತಿನ್ಷಿಕ್ಕೂ 
ಆಗೋದಿಲ್ಲ. ಇಂಗ್ಲೀಷ್‌ ಸಾಹೇಬರ ಆಹಾರ ತಿನ್ಲಿಕ್ಕಿರೋ ದುಡ್ಡೂ ಇರೋದಿಲ್ಲ 
ಕೃಯಲ್ಲ. ಹೌದು ಮಗೂ, ನಾಯರ್‌ನೋರಿಗೆ ಈ ಕಲ್ಕತ್ತ ಒಂದು ನರಕವ. 
ಚೆಗೊಂದಿವ್ಲ ನಮ್ಮ ಪಳ್ಳಿಯತ್ತಿನ ಬಾಲನ್‌ನಾಯರ್‌ ಹೇಳಿದ್ದ, ಬಂಗಾಳಿಗಳು 
ನು ಪದಾರ್ಥಕ್ಕೂ ಸಕ್ರೆ ಹಾಕ್ತಾರೇಂತ. ಬಾಲನ್‌ನಾಯರ್‌ ಮಾಡೋದೇನು? 
ಮ್ಮ ಅಪ್ಪು ಚಿಕ್ಕಪ್ಪ ಹೇಳೋ ಹಾಗೆ ಆತ್ಮ ಅದ್ರ ಗೂಡಿನಲ್ಲಿ ಇರ್ಲಿಕ್ಕಾಗ್ಯಾದ್ರೂ 


ಆ 


ಒಟ್ಟಿ 


q 


ಟಿ 


ಬಾಲ್ಯದ ನೆನಪುಗಳು 157 


ಹೊಟ್ಟೆ ತುಂಬಿಸ್ಬೇಡ್ವೆ? ಸಾಯ್ಲಿಕ್ಕಾಗೋದಿಲ್ವಲ್ಲ? ಆದಿತ್ಯವಾರ ಮಧ್ಯಾಹ್ನ 
ಆಗ್ಬೇಕಿದ್ರೆ ಒಬ್ಬೊಬ್ರೇ ಹಲ್ಲು ಗಿಂಜುತ್ತಾ ಇಲ್ಲಿಗೆ ಬರೋದ್ಯಾಕೇಂತ ನಿಮ್ಗೊತ್ತುಂಟಾ 
ಮಗೂ?' | 

ನಾನು ತಲೆ ಅಲುಗಿಸುತ್ತಾ ಹೇಳಿದೆ: "ಇಲ್ಲ.' 

"ಇಲ್ಲಿರೋರ ಬಗ್ಗ ಪ್ರೀತಿಯಿದ್ದೇನೂ ಅಲ್ಲ, ಆದಿತ್ಯವಾರಾದಿತ್ಕವಾರ ಇಲ್ಲಿಗೆ ಜನ 


ಗ 


ಆ! 


ಬಂದು ಸೇರೋದು. ಇಲ್ಲಿಯ ಊಟದ ವೈವಿಧ್ಯ ನೋಡಿ. ಒಮ್ಮೆ ಇಲ್ಲ ಊಟ 
ಮಾಡಿದೋರು ಆ ಊಟದ ರುಚಿಯನ್ನು ಮರೀಲಿಕ್ಕಿಲ್ಲ. ಎಲ್ಲಾ ರೀತಿಯಲ್ಲೂ 
ಜನಗಳಿಗೆ ಹಿಡಿಸ್ತದಲ್ಲ ಇಲ್ಲಿಯ ಊಟ. ಸೂಪುಂಟು, ಕಟ್ಟೇಟುಂಟು, 
ಚಪಾತಿಯುಂಟು, ಅನ್ನವುಂಟು, ಹುಳಿಯುಂಟು, ಕೊದ್ದೆಲುಂಟು, ನಿಮ್ಮ 
ಅಮ್ಮನಿಗಾಗಿ ಮಾಡುವ ಸಾಂಬಾರುಂಟು, ಹಪ್ಪಳವುಂಟು, ಉಪ್ಪಿನ ಕಾಯುಂಟು, 
ಸಲಾಡುಂಟು, ಪುಡ್ಡಿಂಗುಂಟು, ಬಾಳೆಹಣ್ಣು, ಆರಂಜೂ, ದ್ರಾಕ್ಷೆಯೂ ಉಂಟು. 

ಬೇರಿನ್ನೇನು ಬೇಕು ಇಂಥ ಊಟ ಯಾವ ಹೋಟೆಲ್ಲಲ್ಲಿ ಸಿಕ್ತದೆ ? ಅದೇ ನಾನು 

ಹೇಳೋದು, ಇಲ್ಲಿಯ ಪಾರ್ಕ್‌ಸ್ಟೀಟ್‌ನಲ್ಲೋ ಎಲ್ಲಿನ್‌ ರಸ್ತೇಲೋ ಒಂದು 
ಹೋಟೆಲ್‌ ಇಡ್ಬೇಕು. ನಾಯರ್‌ನೋರೂ ಅದ್ಕಿಂತ ಮೇಲ್ಜಾತಿಯೋರೂ ಚೆನ್ನಾಗಿ 
ಊಟ ಮಾಡ್ಲಿ. 

“ಒಂದು ಹೋಟೆಲಿಡ್ಬೇಕಿದ್ರೆ ಎಷ್ಟು ದುಡ್ಡು ಬೇಕು?” ನಾನ ೨ ಕೇಳ ದೆ. 

ರು. 


ನಾರಾಯಣನ್‌ ನಾಯರ್‌ ಕನ್ನಡಕ ತೆಗೆದು ಕಿ Wb ಲೆ ಮೇಲುಟಿ 
ಕಚ್ಚಿ ಹಣಯಲ್ಲ ನೆರಿಗೆ ಮೂಡಿಸಿ ಏನೂ ಹೇಳ ವ್ವ ple "ಕುಳಿತರು. ದಪ್ಪ 


ಹುಬ್ಬುಗಳಿಂದ ಕೂಡಿದ ಆ ಹಣೆ ಆಲೋಚನೆ ನಿಮಿತ್ತವಾಗಿಯೇ ಇರಬೇಕು, 
ಇನ್ನಷ್ಟು ಕಪ್ಪಿಟ್ಟದ್ದಾಗಿ ನನಗೆ ತೋರಿತು. 
ಣಣ್ಣನಿಗೆ ಹೋಟೆಲಿಡ್ಬೇಕಿದ್ರೆ ಹಣ ಎಷ್ಟು ಬೇಕಾದೀತು?' ನಾನು ಕೇಳಿದೆ. 
“ಕಮ್ಮೀಂದ್ರೆ ಒಂದೈದು ಸಾವಿರ' ಅವರು ಹೇಳಿದರು. 
"ಅಷ್ಟು ಸಾಕೊ ?' | 
ಸಣ್ಣ ಮಟ್ಟಿನಲ್ಲಿ ಒಂದು ಹೋಟೆಲಿಡ್ಲಿಕ್ಕೆ ಅಷ್ಟು ಸಾಕೂಂತಿಟ್ಕೊಳ್ಳ. ನಿಮ್ಮ ತಂದೆ 
ಮನಸ್ಸು ಮಾಡಿದ್ರೆ ಇದೆಲ್ಲ ಒಂದು ಸಂಗ್ಲಿಯೇ ಅಲ್ಲ. ಆದ್ರೆ ನಾ ಕೇಳ್ಳಿಕ್ಕಿಲ್ಲ. ಇದೆಲ್ಲ 
ಅವರವರಿಗೇ ಗೊತ್ತಾಗ್ಬೇಕು, ಬಾಕಿದ್ದೋರಿಗೆಲ್ಲ ಸಹಾಯ ಮಾಡ್ತಾರೆ ಅವ್ರಿಗೆ ನನ್ನ 
ನೆಂಪಿಲ್ಲ. ಇತ್ತೀಚೆಗೆ ಹೆಂಗಸು ಬಂದ್ರಲ್ಲ ? ಕೇರಳ ಮಹಿಳಾ ಸಮಾಜದೋರು. 
ಆಸಬುರುಕಿಯರು. ಅವರು ಕೇಳಿದಾಗ ನಿಮ್ಮ ಟೇಬಲ್‌ಟೆನಿಸ್‌ನ ದೊಡ್ಡ ರಾ 
ನಿಮತ್ರ ಕೇಳದ ಅವ್ರಿಗೆ ಕೂಡ್ಲಿಲ್ವಾ? ನೀವ್ಕ್ಶಾ ಕ ಅದನ್ನು ನೋಡಿ ಸುಮ್ನೆ "ನಿಂತದ್ದು? 
ನಿಮೆ 7 ಗಟ್ಟಿ ಅಳ್ಬೋದಿತ್ತಲ್ಲ 7 ಬೆಂದೂಂದು ಮಂಗಣೆ ಮಾಡೋರು ಬಂದು ಶೇಲೆ 


ಹಾರ ಗತ್‌ 


ಓ 


ಮಾಡಿ ಇಲ್ಲಿದ ಎಲ್ಲ cigs ತಕ್ಕೊಂಡು ಹೋಗ್ತಾರೆ. ನಿಮ್ಮ ಅಮ್ಮನೂ 
ಏನೂ ಮಾತಾಡ್ಲಿಕ್ಕಿಲ್ಲ. ನೀವೂ ಮಾತಾಡಿಕ್ಕಿಲ್ಲ ನಂಗದನ್ನೆಲ್ಲಾ ತಡೀಲಿಕ್ಕಿರೋ 


ಮಹಿಳಾ ಸಮಾಜದವರು ಗಿಟ್ಟಿಸಿಕೊಂಡ ಮೇಜಿನ ಬಗ್ಗೆ ನೆನೆದಾಗ ನನ್ನ 
ಕಣ್ಣುಗಳು ತಟ್ಟನೆ ತುಂಬಿ ಬಂದವು. 


158 | ಬಾಲ್ಯದ ನೆನಪುಗಳು 


“ಇಲ್ಲಿ ಬರೋ ಹೆಂಗಸ್ರಿಗೆಲ್ಲ ಶೇಲೆ ಮಾಡೋದಕ್ಕೆ ಒಳ್ಳೆ ಗೊತ್ತುಂಟು. ಅದ್ಕೇ 
ಅಲ್ವ ಅವು ಮನೆಮನೆಗೆ ಸುತ್ತಾಡಿ ಸಿಕ್ಕಿದ್ದನ್ನೆಲ್ಲ ಒಳಗೆ ಹಾಕೋದು. ಹೆಂಗಸ್ರಾದ್ರೆ 
ಮಗೂ, ಸ್ವಲ್ಪ ಸಾಮರ್ಥೆಲ್ಲ ಬೇಕು. ಅಲ್ಲೆ ನಿಮ್ಮ ಅಮನ ಹಾಗೆ ಬರೇ ಚಪ್ಪೆಯಾದ್ರೆ 
ಎಂತ ಲಾಭ? ಅವನವನ ಗಂಡ ಸಂಪಾದಿಸಿ ತರುವ ದುಡ್ಡನ್ನೆಲ್ಲ ಕೇಳಿ ತೆಗೆದಿಡೋ 
ತಾಕತ್ತು ಬೇಕು. ಇಲ್ಲಿದ್ರೆ ಕೊನೆಗೆ ಗೊತ್ತಾದೀತು. ಅಂಥವ್ರ ಕೈಯಲ್ಲಿ ಒಂದು ವಸ್ತೂ 
ಇರ್ಲಿಕ್ಕಿಲ್ಲ. ದುಡಿಲ್ಲಿದ್ರೆ ಒಂದು ನಾಯಿ ಕೂಡ ತಿರುಗಿ ನೋಡ್ಲಿಕ್ಕಿಲ್ಲ.' 

"ಶೇಲೆ ಮಾಡ್ಲಿಕ್ಕೆಲ್ಲ ನನ್ನ ಅಮನಿಗೆ ಗೊತ್ತಿಲ್ಹ?' 

"ನಿಮ್ಮ ಅಮನಿಗೆ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಈ ಜನ್ಮದಲ್ಲಿ ನಿಮ್ಮ ಅಮನಿಗೆ 
ಗೊತ್ತಾಗ್ಲಿಕ್ಕಿಲ್ಲ. ಒಳ್ಳೇ ಕುಟುಂಬದಲ್ಲಿ ಹುಟ್ಟಿದ ಹೆಂಗಸಿಗೆ ಶೇಲೆ ಮಾಡಿಕ್ಕೆಲ್ಲ 
ಗೊತ್ತಿರೋದಿಲ್ಲ ಮಗೂ. ನಿಮ್ಮ ಅಮ್ಮ ಒಳ್ಳೇ ಕುಟುಂಬದಲ್ಲಿ ಹುಟ್ಟಿದವರಲ್ಪ ? 
ನಿಮ್ಮಮನಿಗೆ ಈ ಜನ್ಮದಲ್ಲಿ ಶೇಲೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ.' 

ನಾರಾಯಣ ನಾಯರ್‌ ನಕ್ಕರು. ನನ್ನ ಮನಸ್ಸು ಗೊಂದಲಗೊಂಡಿತು. ನನ್ನ 
ಅಮನಿಗೆ ಕೊನೆಗಾಲಕ್ಕೆ ಭೀಕರ ದಾರಿದ್ರ್ಯ ಬಂದು ಬಿಡಬಹುದೆಂದು ನಾನು 
ಭೀತಳಾದೆ. 

"ಅಮ ವಿಗೆ ನಿನ್ನೆ ಒಂಬತ್ತು ರೂಪ್ಯಾ ಸಿಕ್ಕಿತು. ಒಂದು ಕವಿತೆ ಕಳಿಸಿದ್ದಕ್ಕೆ ಒಂಬತ್ತು 
ರೂಪಾಯಿ ಸಿಕ್ಕಿತು?" ನಾನು ಹೇಳಿದೆ. 

"ಒಂಬತ್ತು ರೂಪ್ಸಾ! ನಿಮ್ಮ ಅಮ್ಮ ಒಂದು ವರ್ಷದಲ್ಲಿ ಹತ್ತು ಕವಿತ 
ಬರೆದ್ರೂಂತಿಟ್ಕೊಳ್ಳಿ. ಆಗ ತೊಂಬತ್ತು ರೂಪ್ಯಾ ಸಿಕ್ಕೀತು. ಹತ್ತು ವರ್ಷ ನಿಲ್ಲಸ್ಟೆ 
ಕವಿತೆ ಬರೀತಾ ಹೋದ್ರೆ ನಿಮ ಮನಿಗೆ ಒಂಬೈನೂರು ರೂಪಾ ಸಿಕ್ಕೀತು. ಅದ್ರಿಂದ 
ಎಂತ ಪ್ರೇಜನವುಂಟು? ಒಂದು ಚಾದಂಗಡಿ ಮಡಗ್ಬ್ರೇಕಿದ್ರೆ ಬೇಕು ಒಂದು ಸಾವಿರ 
ರೂಪ್ಭಾ. ನಿಮ್ಮ ತಂದೆಗೆ ಏನಾದ್ರೂ ಆಯ್ತೂಂತ ಇಟ್ಟ್ಕೊಳ್ವಾ.... ಮನುಷ್ಯರಲ್ವ ?' 
ಯಾವಾಗ ದೇವ್ರು ನಮನ್ನು ಮೇಲಕ್ಕೆ ಕರೀತಾರೇಂತ ನಮೊ ತ್ತಿ ಲ್ಲಲ್ಲಾ. ತಂದೆ. 
ಸತ್ರೂಂತಿಟ್ಕೊ. ಆಗ ನಿಮ್ಮಮ್ಮ ಏನು ಮಾಡ್ಕಾರು ? ಎರಡೂತ್ತೂ ಊಟ ಬೇಡ್ವೆ? 
ಎರಡು ಚಾ ಕುಡೀಬೇಡ್ವ ? ಉಡ್ಲಿಕ್ಕೂ ಮೊ ಬೇಡ್ವೆ ? ಕಲ್ಲದೋರಿಗೆ ಸಂಬಳ 
ಕೊಡ್ಬೇಡ್ವೆ ? ನಿಮ್ಮವ ಮ ಏನು ಮಾಡ್ಕಾರು ? ಸ್ವಲ್ಪ ಸಾಮಥ್ಯ ೯ಬೇಕು, ಹೆಂಗಸ್ರಾದ್ರೆ. 
ಅವರವರ ಗಂಡಂದಿರು ಸಂಪಾದಿಸಿ ತರುವ ದುಡ್ಡಾದ್ರು ತಗೆದಿರಿಸ್ಬೇಕು. 
ಬ್ಯಾಂಕಿನಲ್ಲಿಡ್ಬೇಕೂಂತಲ್ಲ ನಾಯೇಳೋದು. ದಿಂಬಿನೊಳಗೆ ಒಂದು ಗಂಟು 
ಮಾಡಿಟ್ರೂ ಸಾಕು. ಬದಿ ಹೊಲ್ಲ ಯಾರಿಗೂ ಗೊತಾಗಿಕ್ಕಿಲ್ಲ ತಲೆಗಿಟ್ಟು 
ಮಲಗ್ಟೋದು. ಅಗತ್ಯ ಬಿದ್ದಾಗ ಬೆಚ್ಚೋದಲ್ಲ. ಸ್ವಲ್ಪ ಜಾಗ 'ತೆಗದಿಡ್ಲಾ ರ್ದ? 
ಕಲ್ಯತ್ತಾದಲ್ಲೆ ಒಂದು ಮನ ತಕ್ಕೋಬಾರ್ದೆ ಕ 

ನಾಡು ತಲೆ ಅಲುಗಿಸಿದೆ. ನಾರಾಯಣನ್‌ನಾಯರ ಭಾಷಣ ಕೇಳಿ ಗಿಡಗಳಿಗೆ 

ನೀರೆರೆಯುತ್ತಿದ ಕುಣಇತ್ತು ನನ್ನ ಹತ್ತಿರಕ್ಕೆ ಬಂದ. 

ಘಾ "ರಾಗಕ್ಕೆ ಆಸೆ ಉಂಟಾ ?' ಕುಣಾತ್ತು ನಗುತ್ತ ಕೇಳಿದ. 
ಮ 
೧ 


[a 


[a 


ಅವು 
ಅಲಲಿ 
4 
ಲ 
ಧೌ 


“ಹಾಗಾದ 


\ 


ಇ ಸತ್ತ 
ಇ. a, 
| 


ಬ ಭಾಷಣ ಮಾಡಿದೆಲ್ಲ ಸುಮ್ನಾಯ್ಕಲ್ಲ. ಈ ಮಗು 


ಆ ಇದ 


ಕ್ರಿಕಿ 


ಬಾಲ್ಯದ ನೆನಪುಗಳು 159 


ನಾಲಪ್ಪಾಟ್ಟಿನ ಮಗುವಾಯ್ತಾ. ಅದು ಮರೀಬೇಡಿ. ಆ ಕುಟುಂಬದಲ್ಲಿ 
ಹುಟ್ಟಿ ದೋರಿಗೆಲ್ಲ ದುಡ್ಡಿನ ಮೇಲೆ ಮೋಹ ಇರೋದಿಲ್ಲ. ಡಾಕ್ಟರ್‌ ಕೇಳಿದ್ರು ನನ್ನತ್ರ, 
ಅಪ್ಪುಣ್ಣಿ ಮೆನೋನಿಗೆ "ಮದ್ದೆ ಮಾಡ್ಬೇಕೂಂತನ್ಸಿದ್ರೆ ನಾಲಪ್ಪಾಟ್ಟಿನಿಂದಲೇ ಹುಡುಗಿ 
ಸಿಗ್ಬೇಕಂತೆ. ಆಗ ನಾ ಹೇಳಿದೆ, ಯಜಮಾನ್ರೆ, ಆ ಕುಟುಂಬದ ಹೆಣಿಗೆ ದುಡ್ಡಿನ 
ಮೇಲೆ ಮೋಹಾನೇ ಇಲ್ಲ. ಬೇರೆ ಕುಟುಂಬದ ಮಕ್ಕಳಾದ್ರೆ ಗಂಡನಿಗೆ ನೆಮ್ಮದಿಯಾಗಿ 
ನಿದ್ರೆ ಮಾಡ್ಲಿಕ್ಕೂ ಬಿಡ್ಲಿಕ್ಕಿಲ್ಲ. ದುಡ್ಡು ಕೊಡೀ ದುಡ್ಡು ಕೊಡೀಂತ ಪೀಡಿಸ್ತಾ ಇರ್ತಾರೆ. 
ನಾ ಹೇಳಿದ್ದು ಸರಿಯಲ್ವೆ? ಶಿವ ಪಾರ್ವತಿಯರ ಹಾಗಲ್ವೆ ಅವರಿರೋದು? ಕಳೆದ 
ರಜೇಲಿ ಊರಿಗೆ ಹೋದಾಗ ನಾ ತೇಂಡೃತ್ರಿಗೆ ಹೋಗಿದ್ದ. ನಂಗೆ ಐದು. 
ರೂಪ್ಭಾಯೂ ಉಡ್ಲಿಕ್ಕೊಂದು ಮುಂಡೂ ಕೊಟ್ರು.' 

"ಯಾರು ?' ನಾಣಣ್ಣ ಕೇಳಿದರು. 

“ಅಮ್ಮಿಣ್ಯಮ್ಮ ನಾಲಪ್ಪಾಟ್ಟಿನ ಅಮ್ಮಿಣ್ಯಮ್ಮ ಬೇರ್ಯಾರು ಐದ್ರೂಪ್ಯಾ, ಒಂದು 
ಮುಂಡೆಲ್ಲ ಕೊಡ್ತಾರೆ ?' 


"ಕಮಲೆ, ನಿನ್ನ ಕಣ್ಣಿಗೆ ನಾನು ತಣ್ಣೀರ್ಕೊಡದ ನೀರು ಹಾಕ್ಲಾ?' 

ಪುನ್ನಯೂರ್‌ಕುಳದ ಶಾಲೆಯಲ್ಲಿ ನಾಲ್ಕನೇ ಕ್ಲಾಸಿನಲ್ಲಿ ನನ್ನೊಂದಿಗೆ ಕಲಿಯುತ್ತಿದ್ದ 
ಜಾನಕಿ ಕೇಳಿದಳು. 

ಗರಿಕೆಯ ಹಾಗಿರುವ ಒಂದು ಜಾತಿಯ ಹುಲ್ಲನ್ನು ಅವಳ ಬಲದ ಕೈಯಲ್ಲಿ ನಾನು 
ನೋಡಿದೆ. ಅದರ ಒಂದು ಬದಿಯಲ್ಲಿ ಮಂಜಿನ ಹನಿ ತೊಟ್ಟಕ್ಕದೆ ನಿಂತಿತ್ತು. 

"ಏಯ್‌, ಇಲ್ಲಿ ಕಾಣೋ ಹನಿಯೇ ತಣ್ಣೀರ್ಕೊಡ' ಜಾನಕಿ ಮುಂದುವರಿಸಿದಳು: 
"ಇದನ್ನು ಕಣ್ಣಿಗೆ ಎರೆದರೆ ದೃಷ್ಟಿ ಮೊನಚಾಗ್ತದೆ. ನನ್ನ ಕಣ್ಣಿಗೆ ಎರೀತಿರ್ತೇನೆ. ಅದಕ್ಕೇ 
ನನ್ನ ದೃಷ್ಟಿ ಇಷ್ಟು ಸೂಕ್ಷ್ಮ?' 

ನಾನು ಜಾನಕಿಯ ಕಣ್ಣುಗಳನ್ನು ನೋಡಿದೆ. ಬೂದು ಬಣ್ಣದ ಕೃಷ್ಣಮಣಗಳನ್ನು 
ನಾನು ಕುತೂಹಲದಿಂದ ನೋಡಿದೆ. "ನನ್ನ ಕಣ್ಣು ಬೆಕ್ಕಿನ ಕಾಣ್ಣಾಗಿರ್ಬೊೋದು. ಆದ್ರೆ, 
ನನ್ನ ಕಣ್ಣು ಭಾರೀ ಸೂಕ್ಷಾಯಾಾ. ಕ್ಲಾಸಿನಲ್ಲ ಕುಳಿತುಕೊಳ್ಳುವಾಗ ಅಯ್ಯಪ್ಪೂವಿನ 
ಅಂಗಳದಲ್ಲಿರೋ ಬಾಳೆ ಮೇಲೆ ಕೂತ್ಕೊಂಡ ಅಳಿಲ್ಲು ಹೂವಿನಿಂದ ಜೇನು 
ಕುಡಿಯೋದು ನಂಗೆ ಕಾಣ್ತದೆ. ನಂದಿಬಟ್ಕು ಹೂವನ್ನು ಕೈಯಲ್ಲಿಟ್ಟು ಹಿಸ್ಕಿ ಅದ್ರ 
ರಸವನ್ನು ಕಣ್ಣಗೆ ಹಾಕಿದ್ರೆ ಇನ್ನೂ ಒಳ್ಳೇದು. ನಿನ್ನ ಕಣ್ಣಗೆ ಅದನ್ನೂ ಹಾಕ್ಕೊಡ್ತೇನೆ. 
ಕಣ್ಣಿಗೆ ಒಳ್ಳೆ ಸೂಕ್ಷತೆ ಬರ್ಬೇಡ್ವ? ನಿಂಗೂ ಕಾಣ್ರೋದಲ್ಲ ಅಯ್ಯಪ್ಪೂನ 
ಬಾಳೇಮೇಲೆ ಅಳಿಲು ಕೂತು ಜೇನು ಕುಡಿಯೋದು.' 

ಶಾಲೆಯ ಬಡಗು ಗಡಿ ಒಂದು ತೋಡಾಗಿತ್ತು. ಮಳೆಗಾಲದಲ್ಲಿ ಹಾಲರದು 
ಎರಡು ಸಲ ಸೋಸಿದ ಚಹಾದ ಬಣ್ಣದಲ್ಲಿ ಆ ತೋಡಿನ ನೀರು ಹೂಳೆಯಾಗಿ 
ಹರಿದುಹೋಗುತ್ತಿತ್ತು. ಮಳೆಯ ಕೊನೆಯ ದಿವಸಗಳಲ್ಲಿ ಆ ಹೊಳ ಸಪೂರ 
ಸಪೂರವಾಗಿ ಹೊಯ್ಗೆಯಡಿಯಲ್ಲಿರೋ ಎರೆ ಹುಳದ ಹಾಗ ಕ್ಷೀಣಿಸಿದ ಸಾಲುಗಳಾಗಿ 


್ಲೀ ಸಿದ 
ರೂಪಾಂತರ ಹೊಂದುತ್ತ; ತ್ತು. ಹೊಯ್ಕ್ಯೆ ಗಾದರೋ ಹರಿವು ಬಣ್ಣ ಣ್ಣ ಪರಿ ವರ್ತನಯೂ 


160 | | ಬಾಲ್ಯದ ನೆನಪುಗಳು 


ಧಿ 


ಒಳಭಾಗದಲ್ಲಿ ಕಾಣಿಸುವ ನಸುಗೆಂಪು ಬಣ್ಣದ ಹೊಯ್ದೆಯನ್ನು ನಾವು ಬಾಚಿ ತೆಗೆದು 
ಮನೆಗೆ ಕೊಂಡು ಹೋಗುತ್ತಿದ್ದೆವು. ತೋಡಿನ ಇಬ್ಬದಿಗಳಲ್ಲಿ. ಗಿಡಗಳೂ ಕಾಡು 
ಹುಲ್ಲುಗಳೂ ಸಮೃದ್ಧವಾಗಿ ಬೆಳೆದು ನಿಂತಿದ್ದವು. ನೆಲನೆಲ್ಲಿ ತುಂಬೆ, ನಾಚಿಗೆ 
ಮುಳ್ಳು, ಶ್ರಾವಣ ಪುಷ್ಪ, ನೆಲಸುಳ್ಳಿ, ಮೊದಲಾದ ಮದ್ದಿನ ಗಿಡಗಳೂ 
ಸಮುದ್ರಮಾಪಾಲ, ಕಾಡುಕೂವೆ, ಕಾಡುನೀರುಳ್ಳಿ ಮೊದಲಾದ ಕಾಡುಗಿಡಗಳೂ 
ಅಲ್ಲಿ ಬೆಳೆದು ನಿಂತಿದ್ದವು. ಮದ್ದಿನ ಗಿಡಗಳನ್ನು ಪತ್ತೆ ಮಾಡುವುದಕ್ಕೆ ನಾನು 
ಅಜ್ಜಿಯೊಂದಿಗೆ ಕರ್ಕಾಟಕ ತಿಂಗಳಿನಲ್ಲಿ ಹಿತ್ತಲಿನಲ್ಲೆಲ್ಲ ನಡೆದಾಡುತ್ತಿದ್ದೆ. ಕರ್ಕಾಟಕ 
ತಿಂಗಳ ಒಂದನೇ ತಾರೀಕಿನಿಂದ ತಿಂಗಳ ಅಂತ್ಯದವರೆಗೆ ನಾಲಪ್ಪಾಟ್ಟಿನ ದೇವರ 
ಕೋಣೆಯಲ್ಲಿ ಒಂದು ಅಲಂಕೃತ ಮಣೆಯ ಮೇಲೆ ದಶಪುಷ್ಪಗಳು, ಚಂದನ, ಕನ್ನಡಿ, 
ಕುಂಕುಮ, ನೀರಿನ ಗಿಂಡಿ, ದೀಪ ಮುಂತಾದುವನ್ನು ಶ್ರೀಭಗವತಿಯನ್ನು 
ಆಕರ್ಷಿಸುವುದಕ್ಕಾಗಿ ನಾವು ಸಿದ್ಧಪಡಿಸಿಡುತ್ತಿದ್ದೆವು. ಸ್ನಾನ ಮುಗಿಸಿ ಬಂದ ಕೂಡಲೆ 
ಶ್ರಾವಣ ಹೂವನ್ನು ಕೈಯಲ್ಲಿಟ್ಟು ತಿಕ್ಕಿದಾಗ ಸಿಗುವ ದ್ರವದಲ್ಲಿ ನಾನು ಬೊಟ್ಟು 
ಹಾಕುತ್ತಿದ್ದೆ. ನಾಲ್ಕು ಹೂವಿರುವ ಒಂದು ಶ್ರಾವಣ ಹೂ ಗಿಡ ಕಾಣಸಿಕ್ಕಿದ್ರೆ ಅದು 
ಪರಮಭಾಗೃ ಎಂಬುದಾಗಿ ದೇವಕಿ ಹೇಳುತ್ತಿದ್ದಳು. ಎಷ್ಟೋ ಸಮಯವನ್ನು ನಾನೂ 
ಅವಳೂ ನಾಲ್ಕು ಹೂಗಳುಳ್ಳ ಶ್ರಾವಣಹೂಗಿಡವನ್ನು ಹುಡುಕುವುದಕ್ಕಾಗಿ 
ಹಿತ್ತಿಲುಗಳುದ್ದಕ್ಕೂ ಅಲೆದಾಡುತ್ತಿದ್ದೆವು..... 

"ನಿನ್ನ ಕಣ್ಣಿಗೆ ಎರೀಬೇಡ್ವ ?' ಜಾನಕಿ ಅಸಹನೆಯಿಂದ ಮತ್ತೊಮ್ಮೆ ಕೇಳಿದಳು. 

“ಬೇಡ.' 

"ಹಾಗಾದ್ರೆ ನಿನ್ನ ಕಣ್ಣಿಗೆ ಸೂಕ್ಷ್ಮತೆ ಬೇಡಾಗಿರ್ಬೋದು, ಅಲ್ವೆ? ಕಣ್ಣು 
ಸೂಕ್ಷವಾಗಿಲ್ಲದಿದ್ರೆ ಕೆಲೋಮ್ಮೆ ಹಾಳು ಬಾವೀಲಿ ಬೀಳ್ಬೋದು. ಕೆಲೋಮ್ಮೆ ವಿಷದ 
ಹಾವಿನ ಮೇಲೆ ಕಾಲಿಡ್ಬೋದು. ಹಾವು ಜನ್ರನ್ನೂ, ಜಾತಿಯನೂ ನೋಡೋದಿಲ್ಲ. 
ಅದು ನಿನ್ನನ್ನು ಕಚ್ಚೀತು. ಮತ್ತೆ ವಿಷ ಇಳಿಸ್ಲಿಕ್ಕೆ ವಿಷ ವೈದ್ಯರನ್ನು ಕಂಡಿಡೀಬೇಕು. 
ಕೆಲೋಮ್ಮೆ ವಿಷ ವೈದ್ಯನನ್ನು ಕಂಡಿಡೀಲಿಕ್ಕೆ ಸಾಧ್ಯಾಗ್ಲಿಕ್ಕಿಲ್ಲ್ಲ. ಅವ 
ಕಾಶೀಗೋಗಿರ್ಬೊೋದು. ಆಗ ವಿಷ ಇಳಿಸ್ಪೆಯೇ ನೀ ಬಿದ್ದು ಸಾಯ್ಬೇಕಾದೀತು. ನಿಂಗೆ 
ಸಾಯ್ದೇಕೊ ಏನೊ, ಅಲ್ವೆ Has | 

"ನಂಗೆ ಸಾಯ್ಬೇಡ.' 

"ಹಾಗಿದ್ರೆ ಯಾಕೆ ಸಮಯ ಹಾಳು ಮಾಡ್ತಿ. ಕಣ್ಣು ತರೀ. ನಾನು ಕಣ್ಣಿಗೆ ಈ 
ತಣ್ಣೀರ್ಕೊಡವನ್ನು ಎರೀತೇನೆ' 

ನಾನು ಮುಖ ತಿರುಗಿಸಿ ತೋಡಿನಲ್ಲೇ ಓಡಿದೆ. ಒದ್ದೆಯಾದ ಹೊಯ್ಸೆ 
ಹಾವಿನಮುಖಗಳಂತೆ, ನನ್ನ ಕಾಲಡಿಗಳನ್ನು ನುಂಗುವುದಕ್ಕೆ ಪ್ರಯತ್ನಿಸುವಂತೆ ನನಗೆ 
ಭಾಸವಾಯಿತು. ಶಾಲೆಗೆ ಹತ್ತುವ ಮೆಟ್ಟಲುಗಳ ಬಳಿಗೆ ತಲುಪಿದಾಗ ತಲ್ಲಣಸುವ 
ಹೃದಯದ ಬಡಿತದೊಂದಿಗೆ ನಾನು ಒಂದು ನಿಮಿಷ ನಿಂತೆ. 

ಜಾನಕಿ ದೂರದಲ್ಲಿ ತಣ್ಣೀರ್ಕೊಡದ ಹುಲ್ಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು 
ನಿಶ್ಚಲವಾಗಿ ನಿಂತಿದ್ದಳು. ಬೂದಿ ಬಣ್ಣದ ಗೆರೆಗಳುಳ್ಳ ಒಂದು ರವಿಕೆಯನ್ನೂ ಬಿಳಿಯ 


ಆಗಿ ಬಿಡುತ್ತಿತ್ತು. ಕಪ್ಪೂ ತುಸು ಕೆಂಪು ಬಣ್ಣವೂ ಕಾಣಿಸತೊಡಗುತ್ತಿತ್ತು. ಶಂಖದ 


ಬಾಲ್ಯದ ನೆನಪುಗಳು 161 


ಲಂಗವನ್ನೂ ತೊಟ್ಟುಕೊಂಡಿದ್ದಳು. ತೋಡಿನ ಮಸುಕು ಬೆಳಕಿನಲ್ಲಿ ಅವಳ 
ಕಣ್ಣುಗಳು ಹೂಳೆದವು. 

ಮೆಟ್ಟಲುಗಳನ್ನು ಹತ್ತಿ ಆದಮೇಲೆ ಆಲದ ಮರದಡಿಯಲ್ಲಿ ಕಡಲೆ ಮಾರುತ್ತಾ 
ಕುಳಿತಿದ ವ್ಯಕ್ತಿ ನನ್ನನ್ನು ನೋಡಿ ನಕ್ಕ. ಆತನ ಎದುರು ಒಂದು ಬುಟ್ಟಿಯ ಲ್ಲಿ 
ಒಂದಷ್ಟು ನಲಕಡಲೆಗಳೂ ನಾಲ್ಕು ಹಸಿ ಹುಳಿಯೂ ಇರುವುದನ್ನು ನಾನು 
ನೋಡಿದ. 

"ಹಸಿಹುಳಿ ಬೇಕೋ?” ಆತ ಕೇಳಿದ. ನಾನು ತಲೆಯಾಡಿಸಿದೆ. 

"ಯಾಕೆ ಏದುಸಿರು ಬಿಡ್ಡಿ ಮಗು? ತೋಡಿನಲ್ಲಿ ಯಾವುದಾದರೂ ಎಮ್ಮೆ 
ಅಟ್ಟಿಸ್ಕೊಂಡು ಬಂತಾ ?' 


ಓ 9 


ಇಲ್ಲ. 
"ದುಡ್ಡಿಲ್ಲಿದ್ರೆ ಬೇಡ ಮಗು, ಸ್ವಲ್ಪ ಕಡ್ಗ ತಿಂತೀಯಾ 9)? 
"ಬೇಡ.' 


ಜಾನಕಿಯ ತಲೆ ಕಾಣಿಸಿಕೊಂಡಾಗ ನಾನು ಕ್ಲಾಸಿನೊಳಕ್ಕೆ ಓಡಿದೆ. ಅಯ್ಯಪ್ಪ 
ಬಡಗು ಕೋಣೆಯಲ್ಲಿ ಕಟ್ಟಿ ತೂಗಿಸಿದ ಕಬ್ಬಿಣದ ತುಂಡಿನ ಮೇಲೆ ಒಂದು 
ಕೋಲಿನಿಂದ ಹೂಡೆಯುತ್ತಿದ್ದ. ಆ ಕಬ್ಬಿಣದ ತುಂಡು ಯಾವುದೋ ರೈಲು ಹಳಿಯ 
ಅವಶೇಷವಾಗಿತ್ತು. ಹೆಡ್‌ಮಾಸ್ಟರ್‌ ತನ್ನ ವಾಚಿನ ಕಡೆಗೆ ಎರಡು ಸಲ ಸೂಕ್ಷವಾಗಿ 
ನಧಿ ಏಳನೇ ಕ್ಲಾಸಿಗೆ ಪ್ರವೇಶಿಸಿದರು. 

ಸತ್ಯ ಹೇಳು ಕಮಲಾ 7” ಜಾನಕಿ ಹೇ ಳಿದಳು, "ನಿಂಗೆ ನನ್‌ನ ಕಂಡ್ರೆ ಆಗೋದಿಲ್ಲ 

ಅಲ್ವೆ ? ಕೋಟ್ಟಯದ ತಂಗಂಳೇ ನಿಂಗಿಷ್ಟ ಅಲ್ವ ?' 

ನಾನು ಉತ್ತರ ಹೇಳಲಿಕ್ಕೆ ಬಯಸಲಿಲ್ಲ. ನನ್ನ ಬೆಂಚಿನಲ್ಲಿ ಕುಳಿತುಕೊಳ್ಳುತ್ತಿದ್ದ 
ಮೊಯ್ದಿನ್‌ ಅಂದು ಬಂದಿರಲಿಲ್ಲ. ಅವನಿಗೆ ಟೈಫ್ಳಾಡ್‌ ರೋಗ ಹಿಡಿದಿದೆಯಂದು 
ತಂಗಂ ಹೇಳಿದಳು. ಅವ ಸತ್ತು ಹೋದನಂದು ಅಪ್ಪುಣ್ಣ ಹೇಳಿದಾಗ, ಲಕ್ಕ 
ಹೇಳಿಕೂಡುವುದಕ್ಕೆ ಬಂದ ತಾಚ್ಚು ಮಾಸ್ತರಿಗೆ ಸಿಟ್ಟು ಬಂತು. 

"ಕೇಳಿದ್ದನ್ನಲ್ಲ ಹೇಳಿ ಹಡಡ್ಡಿಕ್ಕಾ ನೀನು ಶಾಲೆಗೆ ಬರೋದು ?' ತಾಚ್ಚು ಮಾಸ್ತರ್‌ 
ಬತ್ತ ಓಡಿದುಕೊಂಡು ಕೇಳಿದರು. 

ಆಮೇಲೆ ಮೊಯ್ದೇನ್‌ನ ಬಗ್ಗೆ ಶಾಲೆಯಲ್ಲ ಯಾರೂ ಮಾತನಾಡಲಿಲ್ಲ. 

ಅಂದು ಸಾಯಂಕಾಲ ಮಾಲತಿಕುಟ್ಟಿ ಹೇಳಿದಳು: 'ಅಂಬಾಳತ್ತಿನಲ್ಲೂ ಟೈಫ್ಳಾಡ್‌ 
ಓಡಿದು ಇಬ್ಬರು ಸತ್ತರು. ಸಣ್ಣಕ್ಕನ ಮಕ್ಕಳು.' 

ಅತ್ತಯ ಅಕ್ಕನನ್ನು ಎಲ್ಲರೂ ಸಣ್ಣಕ್ಕ ವಕು ಕರೆಯುತ್ತಿದ್ದರು. ಅವರ ಚಂದದ 
ಹಣ್ಣು ಮಕ್ಕಳು ಒಂದು ವರ್ಷದೊಳಗೆ ಟೈಫಾಯ್ಡ್‌ ಹಡಿದು ಶೀರಿಹೋದರಂದು 
ಹೇಳಿ ಮಾಲತಿಕುಟ್ರಿಗ' ಗೊತ್ತಾದದು. ಹದಿನಂಟು ಹದಿನೇಳು 
ಪ್ರಾಯ ಇರುವ ಹಣ್ಣು ಮಕ್ಕಳು. ದೊಡ್ಡವಳು ಬಳಗ್ಗ ದೇವಸಾನಕ್ಕೆ ಹೋಗಿ 
ಕೃಮುಗಿದಿದ್ದಳು. ಮನೆಗೆ ಹಿಂದಿರುಗಿ ಬಂದ ಕೂಡಲೇ, ತಲನೋವಂದು 
buna od ಮೂರನೆ ದಿವಸ ತೀರಿಹೋದಳು. ಕುನ್ನಂಕುಳದಿಂದ ಐಸ್‌ 
ತಂದದು ಯಾವ ಪ್ರಯ ಜನವೂ ಆಗಲಿಲ್ಲ. ಜ್ವರ ಏರುತ್ತಾ ಹೋಗಿತ್ತು. ಆ 


162 ಬಾಲ್ಯದ ನೆನಪುಗಳು 


ಹುಡುಗಿ ಧರಿಸಿದ್ದ ರೇಷ್ಮೆಯ ರವಿಕೆಯನ್ನು ಒಂದು ಕಬ್ಬಿಣದ ಪೆಟ್ಟಿಗೆಯಿಂದ 
ಹೊರತೆಗೆದು ನಾನೂ ಮಾಲತಿಕುಟ್ಟಿಯೂ ಕುತೂಹಲದಿಂದ ನೋಡಿದೆವು. 
ಕುತ್ತಿಗೆಯಲ್ಲೂ ಕೈಯಲ್ಲೂ ನೆರಿಗೆಗಳಿದ್ದ ಒಂದು ರವಿಕೆಯಾಗಿತ್ತದು. 
ಮಾಲತಿಕುಟ್ಟಿಯ ಮಾವಂದಿರಲ್ಲಿ ಇಬ್ಬರು. ವಿಲಾಯತಿಗೆ ಹೋಗಿ ಕಲಿತು 
ಬಂದವರು. "ಆದ್ದರಿಂದಲೇ ಇರಬೇಕು, ಕ್ರೈಸ ಸ. ಹೆಂಗಸರು ಧರಿಸುತ್ತಿದ್ದ ವಸ್ತ್ರಗಳನ್ನು 
ಅಂಬಾಳತ್ತಿನ ಹುಡುಗಿಯರೂ ಧರಿಸುವುದಕ್ಕೆ ಕಾರಣವಾದದ್ದು. 

ಆ ರೇಷ್ಮೆ ರವಿಕೆಯು ಮಿಠಾಯಿ ಕೆಂಪು ಬಣ್ಣದ್ದಾಗಿತ್ತು. ನಾನದನ್ನು ತೆಗೆದು 
ಧರಿಸಿದಾಗ ಅದು ನನ್ನ ಮೊಣಕಾಲವರೆಗೆ ಇಳಿಯಿತು. 

"ನೋಡ್ಲಿಕ್ಕೆಂತಾ ಚಂದಯಿದ್ಧು!' ಮೀನಾಕ್ಷಿ ಅಕ್ಕ ಹೇಳಿದರು: “ಕಣ್ಣು ತಾಗಿದ್ದು. 
ಟೆ ಟೈಫ್ಯಾಡೂಂತ ಸುಮ್ಮನೇ ಹೇಳೋದು. ದೃಷ್ಟಿತಾಗಿ ಅವಳು ಸತ್ತದ್ದು. ಈ ಊರ್ನಲ್ಲ 
ತುಂಬಾ ದೃಷ್ಟಿ ತಾಗಿಸೋರಿದ್ದಾರೆ. ಒಂದೇ ಒಂದು ನೋಟಕ್ಕೆ ಮಾವು ಸುಟ್ಟೋಗ್ತದೆ. 
ಹಲಸು ಕರಿಕಲಾಗ್ರದೆ. ತಂಗಕುಟ್ಟಿ ದೇವಸ್ಮಾನಕ್ಕೋಗುವಾಗ ಈ ಕೆಂಪು ಬಟ್ಟೆ 
ಹಾಕ್ಕೊಂಡು ಸಪೂರ ಕರೆಯ ಮುಂಡು ಸುತ್ತಿ ಕುತ್ತಿಗೆಗೆ ಗುಳಿಮಾಲೆ ಹಾಕಿ ಕಾಡಿಗೆ 
ಹಚ್ಚಿ ಗಂಧದ ಬೊಟ್ಟು ಹಾಕಿ ಹೋದ್ದಾಯ್ತಾ.... ನೋಡ್ಬಿಕ್ಕೆ ನಾಲ್ಕು ಕಣ್ಣು ಬೇಕು 
ಮಗು. ಆಗ್ಲೇ ನಂಗೆ ಗೊತ್ತಾಗೋಯ್ತು ಕಣ್ಣು ತಾಗೃದೇಂತ. ಬರ್ಬೇಕಿದ್ರೆ 
ಸುರುವಾಗೋಯ್ತಲ್ಲ ಜ್ವರ ?' 

ಆಮೇಲೆ ಟೈಫ್ಯಾಡಿನ ಬಗ್ಗೆಯೂ ದೃಷ್ಟಿತಾಗುವುದರ ಬಗ್ಗೆಯೂ 
ಮಾಲತಿಕುಟ್ಟಿಯೂ ನಾನೂ ಹೆದರಿಕೊಂಡೇ ಮಾತನಾಡಿದೆವು. ಟೈಫ್ಯಾಡಿನ 
ಅಣುಗಳನ್ನು ನೊಣಗಳು ಹರಡುತ್ತವೆಂದು ಯಾರೋ ಹೇಳುವುದು ಕೇಳಿದಾಗ 
ನಾನು ಭಯಚಕಿತಳಾದೆ. ನಾಲಪ್ಪಾಟ್ಟಿ ನ ಹೊರಮನೆಯಲ್ಲೂ ಚಾ ಮಾಡುವ 
ಮೂಡಣಕೋಣೆಯಲ್ಲೂ ನೊಣಗಳು ಸಾಧಾರಣವಾಗಿ ಗುಯಿಂಗುಟ್ಟುತ್ತಾ 
ಹಾರಾಡುತ್ತಿದ್ದವು. ಅವುಗಳ ರೆಕ್ಕೆಗಳಿಂದ ಉಂಟಾಗುತ್ತಿದ್ದ ಮರ್ಮರ ಧ್ವನಿ ಮರಣದ 
ಧ್ವನಿಯಾಗಿ ನನಗೆ ತೋರಿಹೋಯಿತು. 

ಜಟ ಬಗ್ಗೆ ನಾನು ಕೇಳುತ್ತಿದ್ದ ಪ್ರಶ್ನೆಗಳು ಅಜ್ಜಿಯನ್ನು ಗೊಂದಲಗೊಳಿಸಿದವು. 
ಮರಣಭಯ ಎಂಬ ಹೆಸರಿನ ಒಂದು ಪುಸ್ತಕವನ್ನು ಅಜ್ಜಿ ಅಂದು ಒದುತ್ತಲೂ 
ಚ 

"ಸತ್ತನಂತರ ನಿಮ್ಗೆ ನನ್ನನ್ನು ಕಾಣ್ಣಕ್ಕೆ ಆಗ್ಲಿ ಲಾ 

"ಸತ್ತವರ ಲೋಕೆ ದೂರ ಅಲ್ವಾ? ಕಾಣ್ಗಿಕ್ಕೆ ಸಾಧ್ಯ ಇಲ್ವೋ ಏನೋ?” ಅಜ್ಜೆ 
ಜ್ಞ 


C 


ಸೂಕ್ಷ್ಮತೆ ಇದ್ದರೆ ಕಾಣ್ಣಹುದು ಅಲ್ವಿ ?' 
Meg ಏನೋ ? ಅಜ್ಜ ಹೇಳಿದರು. 
ಮಾರನೆಯ ದಿವಸ ನಾನು ಜಾನಕಿಯನ್ನು ಕರದುಕೂಂಡು ತೋಡಿಗಿಳಿದ. 
ಸ್ವಲ್ಪ ತಣ್ಣೀರ್ಕೊೋಡಬೇಕು ?' ನಾನು ಹೇಳಿದೆ. 
"ಈಗ ಕಣ್ಣಿಗೆ ಸೂಕ್ಷ್ಮತ ಬೇಕೂಂತಾಯ್ತಾ?' ಜಾನಕಿ ಕೇಳಿದಳು. 
“ನಂಗಲ್ಲ ನನ್ನ ಅಜ್ಜಿಗೆ ಕೊಡ್ಡಿಕ್ಕೆ' ನಾನು ಹೇಳಿದೆ. 


ಬಾಲ್ಕದ ನೆನಪುಗಳು 163 


"ಅಜ್ಜಿಗೆ ಯಾಕೆ? 

"ಅಜ್ಜ ಸತ್ರೂ ಅವ್ರಿಗೆ ನನ್‌ನ ಕಾಣ್‌ಬಹುದಲ್ಲಾ?' ನಾನು ತಗ್ಗಿದ ಸ್ವರದಲ್ಲಿ 
ಹೇಳಿದೆ. ಜಾನಕಿ ಜೋರಾಗಿ ನಕ್ಕಳು. 

"ನಂಗೇನೂ ಗೊತ್ತಿಲ್ದಾ? ಸತ್ತೋರನ್ನು ಸುಟ್ಟು ಮುಗಿಸ್ತಾರಲ್ಲಾ? ಆಗ ಅವರ 
ಕಣ್ಣು ಹೊತ್ತೋದಿಲ್ವೆ? ಅಸ್ಮಿಯಲ್ಲದ ಇನ್ನೇನೂ ಉಳಿಯೋದಿಲ್ಲ. 

"ನನ್ನ ಅಜ್ಜಿಯನ್ನೂ ಹೊತ್ತಿಸ್ತಾರಾ ?' 

"ನಿನ್ನ ಅಜ್ವ್ಜಿಯನ್ನೂ ಹೊತ್ತಿಸ್ತಾರೆ. ಏನೂ ಸಂಶಯವಿಲ್ಲ. ಎಲ್ಲರನ್ನೂ 
ಹೊತಿಸಾರೆ. ಈ ಲೋಕದಲ್ಲಿರುವ ಎಲ್ಲಾ ಮನುಷ್ಯರನ್ನೂ ಹೊತ್ತಿಸ್ತಾರೆ. 
ಹೊಲೇರನ್ನೂ ಕೊರಗ್ರನ್ನೂ ಹೂಳ್ತಾರೇಂತ ಕೇಳಿದ್ದೇನೆ. ಬಾಕಿ ಇರುವವರನ್ನು 
ಹೊತ್ತಿಸ್ತಾರೆ.' 

"ನನ್‌ನ್ನೂ ಹೊತ್ತಿಸ್ಲಾರಾ 

"ನೀ ಸತ್ರೆ ನಿನ್‌ನ್ನೂ ಹೊತ್ತಿಸ್ತಾರೆ. ಸತ್ತೋರನ್ನು ಮನೆಯೊಳಗಿರಿಸಿಕೊಳ್ಳೇಕೆ 
ಆಗೋದಿಲ್ಲಲ್ಲಾ. ಸತ್ತೋರು ವಾಸನೆ ಬರ್ತಾರೆ. ನಿಂಗದು ಗೊತ್ತಿಲ್ವಾ? ನಮ್ಮ 
ಮನೇಲಿ ಇಲಿ ಏನಾದ್ರೂ ಸತ್ರೆ ವಾಸನೆ ಬರೋದಿಲ್ಹಾ ? ಅದೇ ವಾಸನೆಯೇ ನಾವು 
ಸತ್ರೂ ಬರೋದು.' 

"ನಾನು ಸಾಯದಿದ್ರೆಯೋ? ನನ್ನ ಅಜ್ಜಿಯೂ ಸಾಯದಿದ್ರೆಯೋ?' 

ಜಾನಕಿ ಮಾತ್ರವಲ್ಲ ಬಾಕಿ ಇದ್ದ ಮಕ್ಕಳೂ ನನ್ನ ಪ್ರಶ್ನೆಯನ್ನು ಕೇಳಿ ಹೊಟ್ಟಿ 
ಬಿರಿಯುವಂತೆ ನಕ್ಕರು. 

"ಸಾಯದಿರ್ಲಿಕ್ಕೆ ನೀನೂ ನಿನ್ನ ಅಜ್ಜಿಯೂ ದೇವತೆಗಳಾ?' ಜಾನಕಿ ಕೇಳಿದಳು. 

"ನಂಗೊತ್ತಿಲ್ಲ" ಎಲ್ಲ ಮಕ್ಕಳೂ ನೆಲದಲ್ಲಿ ಬೆಂಚಿನಲ್ಲಿ ಕುಳಿತು ಬಿದ್ದು 
ಹೊರಳಾಡುತ್ತಾ ನಕ್ಕರು. ನಗುವಾಗ ಅವರ ಮುಖಗಳು ವಿಕಾರಗೊಂಡವು. 

ಅಂದು ಮನೆಗೆ ಹಿಂದಿರುಗಿ ಬಂದಾಗ ಅಜ್ಜಿ ನನ್ನಲ್ಲಿ ಕೇಳಿದರು: "ನೀನು 
ಅತ್ತಿದ್ದಿಯಾ ? ಕಣ್ಣೆಲ್ಲ ಕೆಂಪಾಗಿದೆಯಲ್ಲಾ.' 

"ನಾವು ಮನುಷ್ಯಸ್ತೀಯರೋ ದೇವತೆಗಳೋ ? ನಾನು ದೇವಗಣದವಳೆಂದು 
ಶೂಲಪಾಣಿ ವಾರಿಯರ್‌ ಹೇಳಿದ್ದಲ್ಲೇ ? ನಾವು ದೇವತೆಗಳು, ಅಲ್ವೇ ?' 

"ನಾವು ಮನುಷ್ಯರಲ್ಹಾ ಕಮಲಾ. ಹೀಗೆಲ್ಲ ಕೇಳ್ಳಿಕ್ಕೆ ಕಾರಣ ಎಂತ ?' 

“ನಾವು ಸತ್ತೋಗ್ಯೇವೆ ಅಲ್ವೇ ?' ನಾನು ಗದ್ಗದಿಸುತ್ತಾ ಕೇಳಿದೆ. 

ಅಜ್ಜ ತಲೆಯಾಡಿಸಿದರು. 

"ಹಾಗಾದ್ರೆ ಕಣ್ಣಿಗೆ ಸೂಕ್ಷ್ಮತೆ ಇದ್ದೂ ಏನು ಪ್ರೇಜನವಿಲ್ಲ. ಅಲ್ವೇ? ಅಜ್ಜಿ ಸತ್ರ 
ಎಷ್ಟು ಆಸೆ ಪಟ್ರೂ ನನ್‌ನ ಕಾಣ್ಣಿಕ್ಕ ಆಗ್ಲಿಕ್ಕಿಲ್ಲ ಅಲ್ವೇ. ಸತ್ತವರ ಲೋಕದಿಂದ 
ನೋಡಿದ್ರೆ ಈ ಲೋಕ ಕಾಣ್ಣಿಕ್ಕಿಲ್ಲ ಅಲ್ವೇ?' 

"ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳೋದಕ್ಕೆ ನಂಗ ಸಾಧ್ಯವಿಲ್ಲ. ನಂಗಷ್ಟು ಬುದ್ದಿ 
ಇಲ್ಲ ಕಮಲ.' 

ಅಜ್ಜ ತನ್ನ ಕಣ್ಣುಗಳನ್ನು ಬಟ್ಟೆಯಿಂದ ಒರಸಿದರು. 


ಒಮ್ಮೆ ತಂದೆ ರಜೆಯಲ್ಲಿ ಬಂದಾಗ ಮಾವನಿಗೆ ಒಂದು ಸಾಲಿಗ್ರಾಮವನ್ನು ಕೊಟ್ಟರು. 
ನೇಪಾಳದಿಂದ ಕಲ್ಕತ್ತೆಗೆ ಬಂದಿದ್ದ ಒಬ್ಬ ಅತಿಥಿ ತಂದೆಗೆ ಕೊಟ್ಟದ್ದಾಗಿತ್ತು. ಆ ಕಪ್ಪಗಿನ 
ನಯವಾದ ಕಲ್ಲು. ಸಾಲಿಗ್ರಾ ಮದ ಸಿದ್ದಿಗಳಲ್ಲಿ ನಂಬಿಕ ಇರಿಸಿದ್ದ ಮಾವನಿಗೆ ಒಂದು 
ನಿಧಿ ಸಿಕ್ಕಿದಾಗ ಉಂಟಾಗುವ ಸಂತೋಷ ಅನುಭವಕ್ಕೆ ೭ ಬಂತು. ಅದರ ಪೂಜೆಗಾಗಿ 
ಒಂದು ತಿಂಗಳಿಗೂ ಹೆಚ್ಚು ಕಾಲ ಶ್ರಮ ಪಟ್ಟು ನಾಲಪ್ಪಾಟ್ಟಿನ ತೆಂಕಮೂಲೆಯಲ್ಲಿ 
'ಹಳದಿಮರದ ಗೋಡೆಗಳಿರುವ ಒಂದು ದೇವಸಾನವನ್ನು ನಿರ್ಮಿಸಲಾಯಿತು 
ಸಾಲಿಗ್ರಾಮ ಪೂಜೆಯನ್ನು ಮಾವನೇ ಮಾಡಿದರು. ಪೂಜೆಗೆ ಬ್ರಾಹಣರೇ 
ಒಳ್ಳೆಯದೆಂದು ಅಂಬಾಳತ್ತಿನ ಕೇಶವದಾಸ್‌ ಮೆನೋನ್‌ ಎಲಿಯಜಣಟ್‌ ಕೊಚ್ಚುಣ್ಣ 
ತಂಬುರಾನ್‌ ಮೊದಲಾದ ಸ್ನೇಹಿತರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದರೆ 
ಮಾವನ ವಿಶೇಷ ಜ್ಞಾನವನ್ನು ಪರಿಗಣಿಸಿದಾಗ ಅವರಿಗಿಂತ ಶ್ರೇಷ್ಠನಾದ ಓರ್ವ 
ಪೂಜಾರಿ ಪುನ್ನಯೂರ್‌ಕುಳದಲ್ಲಿ ಲಭಿಸಲಾರರು ಎಂಬುದು ಎಲ್ಲರಿಗೂ 
ವೇದ್ಯವಾಯಿತು. ಮಾವನೇ ಪೂಜೆ ಮಾಡುವುದು ಸರಿಯಾದದ್ದು ಎಂಬುದಾಗಿ 
ಮಾರಾತ್ತಾಟ್ಬಿನ ಶಂಕರನ್ನಾಯರೂ ಅಂಬಾಳತ್ತಿನ ಕುಂಜುಣ್ಣಿಮೆನೋನರೂ 
ಅಭಿಪ್ರಾಯಪಟ್ಟರು. 

ಪೂಜೆಗಿರುವ ಸಾಮಗ್ರಿಗಳನ್ನು ಸಿದ್ಧಪಡಿಸಿಡುವುದು ಅಮ್ಮನ ಕೆಲಸವಾಗಿತ್ತು. 
ಬೆಳಿಗ್ಗೆ ಹೊಸ ಒದ್ದೆ ಮುಂಡುಟ್ಟು ಅವರು ದೇವಸಾನದಲ್ಲಿ ದೀಪ ಹೊತ್ತಿಸುವುದೂ, 
ಗಂಧ ತೇಯುವುದೂ ಮಾಡಿದರು. ಆ ಕಾಲದಲ್ಲಿ ಅಜ್ಜಿಯ ಮುಖದಲ್ಲಿ ಒಂದು 
ಪ್ರತ್ಯೇಕ ಸೌಂದರ್ಯವಿತ್ತು. ಅವರ ಮುಖಕ್ಕೂ ಒಳ್ಳೆಯ ಚಂದನದ ಬಣ್ಣವಿತ್ತು. 

ಸಾಲಿಗ್ರಾಮ ಪೂಜೆಯಿಂದಲಾಗಿ ನಾಲಪ್ಪಾಟ್ಟು ಮನೆಗೆ ಸಂಪತ್‌ ಸಮೃದ್ಧಿ 

ಬಂತೆಂಬುದಾಗಿ ಅನೇಕರು ಅಭಿಪ್ರಾಯ ಯು ನಾನು ಕೇಳಿದ. ಕೈಯಲ್ಲಿ 
ಸಾಕಷ್ಟು ದುಡ್ಡಿರುವುದೇ “ಸಂಪತ್‌ ಸಮೃದ್ಧಿ' ಎಂಬ ಮಾತಿನ ಅರ್ಥ ಎಂಬುದಾಗಿ 
ಮುತ್ತಜಿ ಜ್ಹಿ ನನಗೆ ಹೇಳಿದರು. 

ಅಣ್ಣ ಅದನ್ನು ಕೇಳಿ ತಲೆದೂಗಿ ಮುಗುಳ್ನಕ್ಕ. 

"ನಮಗೂ ಬೇಕೊಂದು ದೇವಸ್ಥಾನ' ಅಣ್ಣ ನನ್ನೊಂದಿಗೆ ಹೇಳಿದ. 

"ಅಂಜಕಾಳನ್‌ ಮಾಡಿಕೊಟ್ಟಾನು' ನಾನು ಹೇಳಿದೆ. 

"ಅಂಜಕಾಳನ್‌ ದೇವಸ್ಥೆನ ಹೇಗೆ ಮಾಡ್ಕಾನು?' 

“ಅಂಜಕಾಳನ್‌ ನಮಗೆ ತೆಂಗಿನ ಮಡಲಿನಲ್ಲಿ ಒಂದು ಸಣ್ಣ ಮನೆ ಮಾಡಿಕೊಟ್ಟದ್ದು 
ನೆಂಪಿಲ್ವಾ ?' | 

"ಮಡಲಿನಿಂದ ದೇವಸಾನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ದೇವಸಾನ ಮಾಡ್ಲಿಕ್ಕೆ 
ಆಜಾರಿಯೇ ಬೇಕು”) ” 

"ಆಚಾರಿ ಕುಂಜು. ನಾಳೆಯೇ ದೇ ವಸ್ನಾನ ಮಾಡ್ತಿಕ್ಕೆ ಹೇಳ್ಬೇಕು.' 

"ಒಂದು ದಿವಸದಲ್ಲಿ ಯಾರಿಗೆ ಸಾಧ್ಯ ಉಂಟು ಮಾಡಿಕ್ಕೆ ತ್ತ ದೇವಸ್ಥಾನ ಮಾಡ್ಲಿಕ್ಕೆ 


ಬಾಲ್ಯಧ ನೆನಪುಗಳು 165 


ಒಂದು ತಿಂಗಳು ಬೇಕಾದೀತು. ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕು. ಅದಕ್ಕೆ ವಿಗ್ರಹ 
ಸಿಗ್ಬೇಕು. ವಿಗ್ರಹ ಕೊಳ್ಳಿಕ್ಕೆ ಸಿಗ್ಲಿಕ್ಕಿಲ್ಲ. ಮಣ್ಣಿನಡಿಯಿಂದ ಉದ್ದವಗೊಳ್ಳೇಕು. ಆದರೆ 
ಮಾತ್ರ ದೇವಸ್ಥಾನಕ್ಕೆ ಶಕ್ತಿ ಬಂದೀತು." | 

ಅಂಜಕಾಳನ್‌ ಪಡುದಿಕ್ಕಿನ ಅಂಗಳವನ್ನು ಅಗೆದು ಹಾಕಿದ. ಆಗಲೇ ಚಕ್ರದ 
ಆಕಾರವುಳ್ಳ ಇಟ್ಟಿಗೆಯ ತುಂಡು ನಮಗೆ ಸಿಕ್ಕಿದ್ದು. 

"ವಿಗ್ರಹ ಸಿಕ್ಕಿತು' ಅಣ್ಣ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಕೂಗಿ ಹೇಳಿದ. 

ಚಕ್ರ ಪಾಣಿ ಎಂಬ ಹೆಸರು ಅಣ್ಣ ಕೊಟ್ಟದ್ದೋ ಅಥವಾ ಮಾವನೋ ಎಂಬುದು 
ನನಗೆ ಸರಿಯಾಗಿ ನೆನಪಾಗುವುದಿಲ್ಲ. ಮೂರು ಕಡಯಲ್ಲೂ ಕಪ್ಪು ತಟ್ಟಿಕಟ್ಟಿದ 
ಒಂದು ದೇವಸ್ಥಾನವಾಗಿತ್ತದು. ನಮ್ಮ ಚಕ್ರಪಾಣಿ ದೇವಸ್ಥಾನದ ವಿಗ್ರಹದ ಎರಡು 
ಭಾಗದಲ್ಲಿ ಒಂದೊಂದು ಬೆಂಚನ್ನು ನೆಲೆಗೊಳಿಸಿದೆವು. ಭಕ್ತ ರಿಗೆ ಸುಖವಾಗಿ ಕುಳಿತು 
ಪೂಜೆಯನ್ನು ನೋಡುವುದಕ್ಕೆ ಬೇಕಾದ ಸೌಕರ್ಯವನ್ನು ಆ ರೀತಿಯಾಗಿ ನಾವು 
ಮಾಡಿಕೊಟ್ಟೆವು. ದೀಪ ಹೊತ್ತಿಸುವುದೂ ಹೂ ಸಮರ್ಪಿಸುವುದೂ ಗಂಟೆ 
ಮೊಳಗಿಸುವುದೂ ಅಣ್ಣನ ಕೆಲಸವಾಗಿತ್ತು. ಹೂಗಳನ್ನು ಕೊಯ್ಯುವುದು, 
ದೇವಾಲಯದ ನೆಲವನ್ನು ಗುಡಿಸಿ ಸಾರಿಸುವುದು ಮಾತ್ರ ನನ್ನ ಕೆಲಸವಾಗಿತ್ತು. ಒದ್ದೆ 
ಬಟ್ಟೆ ಧರಿಸಿ ದೇವಸ್ಥಾನದೊಳಗೆ ಪ್ರವೇಶಿಸಬೇಕೆಂದು ನಾನು ಬಯಸಿ ಸಿದ್ದ. ಆದರೆ 
ಅಜ್ಜ ನನಗೆ ಕೆಮ್ಮು ಬಂದೀತು ಎಂದು ಹೇಳಿ ನನ್ನನ್ನು ಆ ಆಲೋಚನೆಯಿಂದ 
ಹೊರಗಿಟ್ಟರು. 

ಪೂಜೆ ಮುಗಿದ ಕೂಡಲೆ ವಿಗ್ರಹವನ್ನು ಜ್ಞಣಸ ತೆಗದು ಅದನ್ನು ತಲೆಯಲ್ಲಿಟ 
ದೇವಸ್ಥಾನಕ್ಕೆ ಬಲಿ ಬಂದೆವು. ಅಣ್ಣನ ತಲೆಯಲ್ಲಿದ್ದ ಬುಟ್ಟಿಯಲ್ಲಿ ವಿಗ್ರಹ 
ನೆಲೆಗೊಂಡಿತ್ತು. ನಾನೂ ಮಾನಲತಿಕುಟ್ಟಿಯೂ "'ಮಾರಾತ್ತಾಟನ ತಮ್ಮನೂ 
ತಂಗಂಳೂ ಮಾರಾತ್ತಿನ ರಾಧೆಯೂ ಭಕ್ತಿಗೀತೆಗಳನ್ನು ಹಾಡುತ್ತಾ ಅಣ್ಣನನ್ನು 
ಹಿಂಬಾಲಿಸಿದರು. ಒಂದು ದಿನ ಮಾವ ನಮ್ಮ ದೇವಸ್ಥಾನಕ್ಕೆ ಬಂದರು. ಅವರು 
ನೈವೇದ್ಯ ಪ್ರಸಾದವಾಗಿದ್ದ ಬಾಳೆಹಣ್ಣನ್ನು ತಿಂದರು ಕೂಡ. 

ಚಕ್ರ ಪಾಣಿ ಎಂಬುದು ವಿಷ್ಣುವಿನ ಒಂದು ಪರ್ಯಾಯ ಹೆಸರು ಎಂದು ಮಾವ 
ನನಗ ಹೇಳಿಕೊಟ್ಟರು. ಅಲ್ಲಿಯವರೆಗೆ ಚಕ್ರಪಾಣಿ ಎಂದರೆ ಹೊಸತೊಂದು 
ದೇವರೆಂದು ನಾನು ಭಾವಿಸಿದ್ದೆ. 

ಚಕ್ರಪಾಣಿಯ ದೇವಸ್ಥಾನದಲ್ಲಿ ನೈವೇದ್ಯಕ್ಕೆಂದು ಕೂಬ್ರಿಯನ್ನೂ ಹೊದುಳನ್ನೂ 
ನಮಗೆ ಮಾರಾತ್ರಾಟ್ಟಿನ ಅತ್ತಯವರು ಕೊಡುತ್ತಿದರು. ಹಿರಿಯರಲ್ಲಿ ಅತ್ತೆಯವರು 
ಮಾತ್ರವೇ ನಮ್ಮ ಕ್ಷೇತ್ರವನ್ನು ಒಂದು ೇೀವಾಲಯ ಎಂಬುದಾಗಿ ಲಕ್ಕಕ್ಕೆ 
ತಗದುಕೊಂಡದ್ದು. ಅತ್ತೆ ಮಾತ್ರವೇ ಗುಟ್ಟಾಗಿಯಾದರೂ ಚಕ್ರಪಾಣ ಗೆ 
ಹಣ್ಣುಕಾಯಿಗಳನ್ನು ಹರಕೆ ಹೊತ್ತದ್ದು. 

ಅತ್ತ ಪಳೆಯನ್ನೂರ್‌ ಎಂಬ ಪಾಲ್ಪಾಟನ ಗ್ರಾಮದಲ್ಲಿ ಜನಿಸಿದವರಾಗಿದ್ದರು. 
ಅವರ ನಿಜವಾದ ಹೆಸರು ಮೂಕಾಂಬಿ ಎಂದಾಗಿತ್ತು. ಅಂಬಾಳತ್ರಿನ 
ಕಲ್ರಾಣಯಮ್ಮಯ ಸಹೋದರ ಕರುಣಾಕರ ಮನೋನ್‌ ತನ್ನ ಏಕಾಂತವನ್ನು 
ಕೂನೆಗೊಳಿಸಲೆಂದು ಮೂಕಾಂಬಿಯಮ್ಮಯನ್ನು ಮದುವೆ ಮಾಡಿ 


166 ಬಾಲ್ಯದ ನೆನಪುಗಳು 


ಪುನ್ನಯೂರ್‌ಕುಳಕ್ಕೆ ಕರೆತಂದಿದ್ದರು. ಅವರಿಗಾಗಿ ಮಾಡಿಕೊಟ್ಟ ಮನೆಯಾಗಿತ್ತು. 
ಮಾರಾತ್ತಾಟ್ಬು ಮನೆ. ಪುನ್ನಯೂರ್‌ಕುಳದ ಮತ್ಕಾವುದೇ ಮನೆಯಲ್ಲಿ ಕಾಣಸಿಗದ 
ಶುಚಿಯೂ ಅಚ್ಚುಕಟ್ಟೂ ಮಾರಾತ್ತಾಟ್ಟಿನಲ್ಲಿ ಇತ್ತು. ಹಟ್ಟಿಯ ದಿಣ್ಣೆಯನ್ನು ಕೂಡ 
ಎಲ್ಲಾ ದಿವಸವೂ ತೂಳದು ಶುಚಿಗೊಳಿಸುವುದು ಅತ್ತೆಯ ಅಭ್ಯಾಸವಾಗಿತ್ತು. 
ಕಲಸದವರಿಂದ ಕೆಲಸಮಾಡಿಸಿ ನಾವು ವಿಶ್ರಮಿಸುವ ಎಂಬ ಕ್ರಮ ಉಳಿದ ಮನೆಗಳ 
ಹೆಂಗಸರದ್ದು. ಅತ್ತೆ ಯಾವತ್ತೂ ವಿಶ್ರಾಂತಿ ಪಡಯಲಿಲ್ಲ. ಸಂಜೆಗೆ. ಬತ್ತಿ 
ಹೊಸಯುವಾಗ ಅವರ ಸಪೂರ ಕಾಲುಗಳಿಗೆ ಸ್ವಲ್ಪ ವಿಶ್ರಾಂತಿ ಲಭಿಸುತ್ತಿತ್ತು. ಬತ್ತಿ 
ಹೊಸೆಯುವಾಗಲೂ ಅವರು ರಾಮಾಯಣವನ್ನು ಹಾಡುತ್ತಿದ್ದರು. 

ಹಣ್ಣುಕಾಯಿಗ ಒಂದು ಗಡಿ ಕೊಬರಿ ಕೊಡುವಾಗ ಅತ್ತೆ ಹೇಳಿದರು: "ತಂಗಪ್ಪನಿಗ 
ಹೊಟ್ಟೆ ನೋವು ಹೋಗ್ತಿಕ್ಕೆ.' 

ತಂಗಪ್ಪ ಎಂಬುದಾಗಿ -ಅತ್ತೆ ಕರೆಯುತ್ತಿದ್ದ ಶಂಕರನ್‌ ನಾಯರ್‌ ಅತ್ತೆಯ ಹಿರಿಯ 
ಮಗನಾಗಿದ್ದ. ಆತ ವೀಳ್ಮ ತಿಂದು ಕೆಂಪಾದ ಹಲ್ಲುಗಳನ್ನು ತೋರಿಸುತ್ತ ನಗುತ್ತಿದ್ದ. 
ಮಕ್ಕಳನ್ನು ನೋಡಿದಾಗ, ಮುಂಡಪ್ಪ ಮಾವಿನ ಬೆಳೆದ ಕಾಯಿಗಳಿದ್ದರೆ ಕಲ್ಲಿಸೆದು 
ಬೀಳಿಸಿ ತಿನ್ನುವುದಕ್ಕೆ ಅನುಮತಿ ನೀಡುತ್ತಿದ್ದ. ಮಾರಾತ್ತಾಟ್ಟಿನ ಮಾಳಿಗೆಯಲ್ಲಿ ಒಂದು 
ವರಾಂದವೂ ಕತ್ತಲೆಯಿಂದ ಕೂಡಿದ ಒಂದು ಮಲಗುವ ಕೋಣೆಯೂ ಒಂದು 
ದೊಡ್ಡ ಅಂಗಣವೂ ಇತ್ತು. ಕೆಳಗೆ ತೆಂಕುಭಾಗದಲ್ಲಿ ಒಂದು ತೂಗು ಮಂಚವನ್ನು 
ತೂಗಿಸಿದ್ದರು. ಅದರ ಮೇಲೆ ಕುಳಿತು ಗೋಡಮಟ್ಟ ಹಾರಿ ಕುದುರೆಸವಾರಿ 
ನಡೆಸುತ್ತಿದ್ದೇವೆಂದು ಭ್ರಮಿಸುವುದು ನಮ್ಮಪ್ರಮುಖ ವಿನೋದಗಳಲ್ಲಿ ಒಂದಾಗಿತ್ತು. 

"ಗೋಡೆ ಬೀಳಿಸ್ಬೇಡಿ' ಶಂಕರನ್‌ನಾಯರ್‌ರ ಹೆಂಡತಿಯಾದ ಓಪ್ಪು ಎಂದು 
ಕರೆಯಲ್ಪಡುವ ಜಾನಕಿಯಮ್ಮ ಎಡೆಗೆಡೆಗೆ ಏಣಮೆಟ್ಟಲುಗಳನ್ನು ವೇಗವಾಗಿ ಹತ್ತಿ 
ಬಂದು ವಿನಂತಿಸುತ್ತಿದ್ದರು. ನಮ್ಮ ಕಾಲಡಿಯ ಕೆಸರೂ ಮಣ್ಣೂ ಮಾರಾತ್ತಾಟ್ರಿನ 
ಗೋಡೆಗಳಲ್ಲಿ ಮುದ್ರೆಯೊತ್ತುತ್ತಿದವು. 

ಆಟ ಮುಗಿಸಿ ಕಳಗಿಳಿದ ಕೂಡಲೆ ಅತ್ತ ಕೇಳುತ್ತಿದರು: 

"ಗೋಡೆ ಬೀಳಿಸ್ಲಿಲ್ಲಲ್ಲ.' ` 

"ಇಲ್ಲ. 

"ಓಳ್ಳೆ ಮಕ್ಳಾಗಿ ಬೆಳೀಬೇಕು. 

"ಆಗ್ಟೋದು.' 

ಚಕ್ರಪಾಣಿ ದೇವಾಲಯದ ಶಾಶ್ವತ ಭಕ್ತರಂದರೆ ತಮ್ಮನೂ ತಂಗಂಳೂ 


ದೇಗುಲವನ್ನು ಕಿರುಮನ ಎಂದು ಕರೆದರು. ಕೆಲವರು ಗಟ್ಟಿಯಾಗಿ "ಮಕ್ಕ, ನಿಮ್ಮ 
ಚಕ್ರಪಾಣಿ ಎಲ್ಲಿ?' ಎಂದು ಕರದು ಕೇಳುತ್ತಿದರು. ನಮ್ಮ ಪ್ರತಿಷ್ಠೆಯನ್ನು 


ಅವಮಾನಿಸುವುದಕ್ಕೂ ಪ್ರಯತ್ನಿಸಿದರು. 
ಚಕ್ರಪಾಣಗೆ ನಾನು ರೆಂಜೆ ಹೂವಿನ ಮಾಲೆಗಳನ್ನು ತೂಡಿಸಿದೆ. ಪಾರಿಜಾತವನ್ನೂ 
ದುಂಡುಮಲ್ಲಿಗಯನ್ನೂ ರಾಶಿಯಾಗಿ ಹರಡಿದೆ. ಅಣ್ಣ ಕರ್ಪೂರ ಹೂತ್ರಿಸಿ ಪೂಜೆ 


ಮಾಡಿದ. 


ಬಾಲ್ಯದ ನನಪುಗಳು 167 


“ಕಿರುಮನೇ ಒಳ್ಗೆ ಎಂಥದ್ದೂ ಇಲ್ಲ. ಅಲ್ಲಿ ದೇವರು ಬಂದು ಕೂತ್ಯೊಳ್ಳಿಕ್ಕಿಲ್ಲ' 
ಅಂಬಾಳತ್ತಿನ ಉಣ್ಣಿಯಣ್ಣ ಒಮ್ಮೆ ಹೇಳಿದ. 

ದೇವರನ್ನು ಪ್ರತಿಷ್ಠಾಪಿಸಬೇಕಿದ್ದರೆ ಬ್ರಾಹ್ಮಣನನ್ನು ಮೊದಲು ಕರೆಸಬೇಕೆಂದು 
ಮಡಪ್ರಿಲಾಯಿಯ ಶಂಕುಣ್ಣಿ ನಾಯರ್‌ ಹೇಳಿದರು. 

"ಅವಾಹಿಸಿ ತರ್ಬೇಕು. ನಾವು ನಾಯರ್‌ ಜಾತಿಯೋರಲ್ವ ? ದೇವರನ್ನು ನಮಗೆ 
ಆವಾಹಿಸಿ ತರ್ಲಿಕ್ಕೆ ಸಾಧ್ಯವಾ? ಇಲ್ಲ ಮಗೂ, ಅದಕ್ಕೆ ನಂಬೂರಿಗಳೇ ಬೇಕು.' 

ಎಲ್ಲಿಂದ ಆವಾಹಿಸಿ ತರೋದು?' ನಾನು ಆ ವೃದ್ಧನೊಂದಿಗೆ ಕೇಳಿದೆ. 

"ಯಾವುದಾದರೂ ದೇವಾಲಯದಿಂದ ಆವಾಶಿಸ್ಟೇಕು. ಶಿವನಾಗಿದ್ರೆ ವೈಕದಿಂದ 
ಇಲ್ಲಿದ್ರೆ ಕಾಶಿಯಿಂದ. ವಿಷ್ಣು ಆಗಿದ್ರೆ ಗುರುವಾಯೂರಿನಿಂದ. ಅಲ್ಲಿದ್ರೆ ನಮ್ಮ 
ಗೋಯಿನೋರಿನಿಂದ. ಯಾರಿಗೂ ಗೊತ್ತಾಗದಾಗೆ ತರ್ಬೇಕು. ಎಲಿಯಜಾಟ್ಟಿನ 
ಬೇಟೆಗಾರನನ್ನು ಒಂದು ಕೊಡೆಯಲ್ಲಿ ಆವಾಹಿಸಿ ತಂದದ್ದೂಂತ ಕೇಳಿದ್ದೇನೆ. 
ಸರಿಯಾಗಿರ್ಬೂದು. ನಾ ಕೇಳ್ಳಿಕ್ಕೆ ಹೋಗ್ಲಿಲ್ಲ. ಚೆನ್ನ ಕರಗಿಸೋವಲ್ಲಿ ಬೆಕ್ಕಿಗೆಂತ 
ಕೆಲಸ ಎಂದು ಹಿಂದೊಬ್ರು ಹೇಳಿದಾಗೆ ನಂಗೆ ಅದೆಲ್ಲ ಕೇಳಿ ಎಂತಾಗ್ಬೇಕು ? ದೊಡ್ಡ 
ದೊಡ್ಡ ಸಂಗ್ಮಿಯಲ್ಲೆಲ್ಲ ನಾನು ತಲೆ ಹಾಕ್ಸಿಕ್ಕಿಲ್ಲ. ನಂಗೆ ತೆಂಗಿಗತ್ತಿಸೋ ಕೆಲ್ಲ 
ಕೊಟ್ಟಿದ್ದಾರೆ. ಅದ್ರಾಚೆ ನೋಡ್ಕೂಳಿಕ್ಕೆ ನನ್ನಿಂದಾಕ್ಷಿಲ್ಲ ನೀ ಯಾವುದಾದ್ರೂ 
ನಂಬೂರಿಗಳತ್ರ ಕೇಳಿ ನೋಡಿದ್ಯಾ? ನಂಬೂರಿಗಳಿಗ್ಳೊತ್ತಿಲ್ಪ ವಿದ್ಯೆಯಿಲ್ಲ. ಅವರು 
ದೇವರನ್ನು ಆವಾಹಿಸಿ ತಂದಾರು. ತ್ತ ಗುರುವಾಯೂರಪ್ಪನನ್ನು ಆವಾಹಿಸಿ 
ತರ್ಲಿಕ್ಕೆ ನಂಬೂರಿಗಳಿಗೆ ಕೂಡೀತು.' 

ಮಾವನನ್ನು ಕಾಣಲು ಶ್ರೀ ವಿ.ಟಿ. ಭಟ್ಟಾದಿರಿಪ್ಪಾಡ್‌ ಬಂದಾಗ ನನಗೆ ಶಂಕುಣ್ಣಿ 
ನಾಯರ್‌ ಹೇಳಿದ ವಿಚಾರ ನೆನಪಿಗೆ ಬಂತು. ಒಂದು ದಿವಸ ಮುಂಜಾನೆ ವಿ.ಟಿ. 
ಪಡುದಿಕ್ಕಿನ ಹಿತ್ತಿಲಿನಲ್ಲಿರುವ ಸಂಡಾಸಕ್ಕ ಹೋಗಿ ಬರುವಾಗ ನಾನು ಅವರನ್ನು 
ಕೇಳಿದ: 

"ನಮ್ಮ ದೇವಸ್ನಾನ ನೋಡೂದಿಲ್ವೆ ? ಚಕ್ರಪಾಣೀಂತ ಹೆಸರಿರೋ ದೇವು 
ಅದ್ರೊಳಗಿದ್ದಾನೆ.' 

ಏ.ಟಿ. ದೇವಸ್ಥಾನದ ಬಾಗಿಲಲ್ಲ ನಿಂತು ಬಗ್ಗಿ 
ನಾಡು; 

ಆ ಕೂತ ಚತುರನಾ ಚಕ್ರಪಾಣಿ ?' ಅವರು ನನ್ನೊಂದಿಗೆ ಹೇಳಿದರು. 

"ಒಳ್ಳೆ ಶಕ್ತಿಯಿರೋ ದೇವರು. ಅಸೌಖ್ಯ ನೀಗಿಸ್ತಾನೆ. ಪರೀಕ್ಷೆಯಲ್ಲಿ ಗಲ್ಲಿಸ್ತಾನೆ. 
.ಟಿ. ಗಟ್ಟಿಯಾಗಿ ನಕ್ಕರು. ಅವರೂಂದಿಗ ಎಲ್ಲಿಂದಾದರೂ ದೇವರನ್ನು ಆವಾಹಿಸಿ 
ತಂ ಂದುಕೂಡಬೇಕೆಂದು ಕೇಳಿಕೂಳ ಬಯಸಿದೆ. ಆದರ ಅವರ ನಗ ನನ್ನ ಧೃೈಯ 


ಇದ್‌ ದಾ ಇ 
ಕದಿಸಿತ್ತು. 


ಒಳಗಿನ ಕತ್ತಲೆಯ ಕಡಗ 


\ 


ಇತ 


ಸ 
೧ 


ಖಾದಿ ಅಂಗಿಯನ್ನೂ ಧರಿಸಿದರು. ಆ wa ಬೆಳಗಿನ ಸಪೂರವಾದ 


ಗೆರೆಗಳಿದ್ದವು. ಅವರು ಕಪ್ಪಗೆ ಸಪೂರಕ್ಕೆ ಎತ್ತರ ಕಡಿಮೆಯ ಓರ್ವ ವ್ಯಕ್ತಿಯಾಗಿದ್ದರು 
ಹಾಗಿದ್ದೂ ಅವರು ನಮ್ಮದೇವಸ್ಥಾನದ ಮೆಟ್ಟಲಲ್ಲಿ ಬೇಕಾದ್ದಕ್ಕಿಂತ ಹೆಚ್ಚು ಬಗ್ಗಿದರು 


168 ಬಾಲ್ಯದ ನೆನಪುಗಳು 


"ಪರೀಕ್ಷೆ ಬರೀಲಿಕ್ಕೆ ಸಂದರ್ಭ ಸಿಕ್ಕಿದ್ರೆ ಬರ್ತೇನೆ ?' ವಿ.ಟಿ. ಹೇಳಿದರು. ಆಮೇಲೆ 
ವಿಶೇಷವಾದ ಒಂದು ನಗೆಚಾಟಿಕೆ ರವರ ಹಾಗೆ ಅಭಿನಯಿಸಿ ಗಟ್ಟಿಯಾಗಿ 
ನಕ್ಕರು. ಅವರ ಹಲ್ಲಿನಲ್ಲಿ ವೀಳ್ಯದೆಲೆಯ ಕಲೆಗಳಿದವು. ಅಜ್ಜಿಯೊಂದಿಗೆ ನಾನು ನನ್ನ 
ಆಶೆಯನ್ನು ವ್ಯಕ್ತಪಡಿಸಿದಾಗ ಅವರು ಹೇಳಿದರು: ವಿ.ಟಿ. ಅದ್ರಲ್ಲೆಲ್ಲಾ ನಂಬಿಕೆಯಿಲ್ಲದ 
ಜನ. ಅವರತ್ರ ಹೇಳಿ ಫ ಫಲವಿಲ್ಲ, ವಿ.ಟಿ.ಗೆ ಜನಿವಾರವೂ ಇರ್ಲಿಕ್ಕಿಲ್ಲಾಂತ ತೋರ್ತದೆ. 
ಪ್ರತಿಷ್ಠೆ ಮಾಡ್ಮಿಕ್ಕೆ ಗಟ್ಟಿಯಾದ ದೈವ ವಿಶ್ವಾಸವಿರೋ ಒಬ್ರನ್ನು ಕಂಡು ಹಿಡೀಬೇಕು?' 

ಮಾರನೇ ದಿವಸ ಮಾರಾತ್ರಾಟ್ರಿನ ಅತ್ತೆ ಹೇಳಿದರು: 'ಕಮಲೆಗೂ ಉಣ್ಣಿಗೂ 
ನಂಬಿಕೆಯುಂಟು. ಅದು ಸಾಕು. ಚಕ್ರಪಾಣ ನಿಜವಾದ ದೇವರೇಯ. ನಂಬಿ 
ಇರೋವು ಪ್ರತಿಷಾಪಿಸಿದ ವಿಗ್ರಹಕ್ಕೆ ಶಕ್ತಿ ಇರ್ತದೆ. 

"ಕೆಂಪು ದಾಸವಾಳದಿಂದ ಪೂಜೆ ಮಾಡಿದ್ರೆ ಸಾಕು ಮಗು,' ದೇವಕಿ ಹೇಳಿದಳು: 
“ಕೆಂಪು ಹೂ ಹಾಕಿದರೆ ಶಕ್ತಿ ಜಾಸ್ತಿಯಾಗ್ಯದೆ. ಮತ್ತ ಇನ್ನೊಂದು ಸಂಗತಿಯುಂಟು. 
ಹೂ ಹಾಕ್ತಾ ಇದ್ರೆ ಶಕ್ತಿ ಜಾಸ್ತಿಯಾಗ್ತಾ ಹೋಗ್ತದೆ. ಆಮೇಲೆ ಹಿಡಿದ್ರೆ ಸಿಗಲಿಕ್ಕಿಲ್ಲ 
ಮಗು. ನಿಮ್ಮ ಶತ್ರುಗಳು ಒಬ್ಬೊಬ್ರಾಗಿ ನಾಶವಾಗ್ತಾರೆ. ಆಗ ಗೊತ್ತಾದೀತು ಎಷ್ಟು 
ಶಕ್ತಿಯುಂಟೂಂತ.' 

"ಯಾರು ನನ್ನ ಶತ್ರು?' 

"ನಿಮ್ಗೆ ಯಾರ ಹೆಸ್ರೂ ನೆಂಪಿಲ್ವಾ? ನಿಮ್ಗೆ ತೊಂದ್ರೆ ಮಾಡೋರೆಲ್ಲ ನನ್ನ ಲೆಕ್ಕದಲ್ಲಿ 
ಶತ್ರುಗಳೆ. ನಿಮ್ಮನ್ನು ಬಯ್ಕೋ ಮಾಷ್ಟರು. ಬೆಂಚಿನ್ನೇಲ ಹತ್ತಿಸಿದ ಟೀಚರ್ನೋರು. 
ಅವ್ರೆಲ್ಲಾ ನಿಮ್ಮ ಶತ್ರುಗಳು ಮಗು. ನೀವೊಮ್ಮ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದ್ರ 
ಒಬ್ಬೊಬ್ರೇ ಸಾಯೋದು ನೋಡ್ಬ್ಟೋದು. ಕೊನೆಗೆ ಈ ಲೋಕದಲ್ಲ ನಿಮ್ಮ ಒಂದೇ 
ಒಂದು ಶತ್ರು ಕೂಡ ಇ್ಲಿಕ್ಕಿಲ್ಲ. 

"ನಂಗೆ ಯಾರೂ ಸಾ ಇಷ್ಟವಿಲ್ಲ 

"ನನ್ನ ಮೂಕೋಲಿನ ಭಗೋತಿ, ಈ isn ಹೇಳಿ ಅರ್ಥ ಮಾಡಿಸ್ಸಿಕ್ಕೆ 
ನಂಗಾಗಲ್ಲಪ್ಪ. ಶತ್ರುಗಳನ್ನು ಕರ್ದು ಮಡಿಲಲ್ಲಿ ಕೂರ್ಸಿಕೊಳ್ಳಿ. ನಂಗೆಂತ ನಷ್ಟ ) 
ನಿಮ್ಗೆ ಒಳ್ಳೇದಾಗ್ಲೀಂತ ನಾನೊಂದು ಉಪಾಯ ಹೇಳಿಕೊಟ್ಟದ್ದು. ದಾಸವಾಳ ಹೂ 
ಅಂತಂದ್ರೆ ರಕ್ತಪುಷ್ಪ. ರಕ್ತಪುಷ್ಟಾಂಜಲ ಮಾಡಿದ್ರ ಶತ್ರುಗಳು ಸತ್ತೋಗ್ತಾರೆ. ನಮ್ಗೆ 
ನೆಮದಿ ಸಿಕ್ಷೀಂತೇಳಿ ನಾಯೇಳಿದ್ದು. ನಿಮ್ಮೆ ಶತ್ರುಗಳೇ ಇಷ್ಟ. ನನ್‌ನನ್ನ 
ಕಂಡ್ರಾಗೋದಿಲ್ಲ. ನಿಮ್ಮನ್ನು ಪ್ರೀತಿ ಮಾಡೋ ರ್ಯಾರೂ ನಿಮಿಷ್ಟಾಗೋದಿಲ್ಲ. 


ಗ 


(ಸ) ರ 
ನನ್‌ನ ದುಃಖವನ್ನು ನಾಯಾರತ್ರೇ ಲ್ಲಿ? ನಿಮ್ಮನ್ಮಾರಾದ್ರೂ ಬೆಂಚಿನ್ಯೇಲೆ ನಿಲ್ಲಿದ್ರೆ ನನ್ನ 


ಎದೆ ಒಡ್ಡೋದೀತು ಮಗೂ. ನಿಮ್ಮದು ಗೊತ್ತುಂಟಾ 7 
ಹ್ಮು ಕಣ್ಣೀರು ಅವಳ ಕಪೋಲದಿಂದ ಹರಿದು ನನ್ನ ಹಣೆಯ ಮೇಲೆ 
ತು. ನನಗೂ ಕಾರಣವಿಲ್ಲದ ದುಃಖವೊಂದು ಅನುಭವಕ್ಕೆ ಬಂತು. 


ಪತ 


ಅತ್ತಾ ಗುಂಟು 
ಇಕ್‌ಣೇಸ್‌ 
ಉಮ್ಮೆ 
ಉರುಳಿ 


ಎಂತೋ 


ಕುಸಿ 
ಕುಳೂಸ್‌/ಶ್‌ 
ಕಣಿ 
ಕಣಯನ್‌ 
ಕಪ್ಪಟೆ 
ಕೂಂಣಿನ 


ಪ್ರಾದೇಶಿಕ ಪದಕೋಶ 


ಅತ್ತ ಹಾಗೆ ಉಂಟು 
ಡೋಂಗಿ 

ಮುಸ್ಲಿಂ ಹೆಂಗಸು 
ಬಾಣಲೆ ಆಕಾರದ 
ಉರುಟು ಆಕೃತಿಯ 
ತಿಂಡಿ ಕರಿಯುವ ಪಾತ್ರೆ 
= ಎಂತಹುದೋ 

= ತೂತು 

= ಅಬದ್ಧ ಮಾತುಗಳು 
= ಬುಡ ಮಾತ್ರ 
ಉಳಿದಿರುವ 

= ಚುಚ್ಚು 

= ಕೇರಳದ ಪ್ರಸಿದ್ಧ 
ಹುಚ್ಚರಾಸ್ಪತ್ರ ಇರುವ 
ಜಾಗ. 

= ಖುಷಿ 

ಸುಳ್ಳು 


ಢೋಂಗಿ 


= ಢೋಂಗಿ ಮಾಡುವವ 


ವ ಕನ್ನ 

ನಾಲಗೆಯಲ್ಲಿ ಕೊಚ 
ಕೂಚ ಶಬ 
ಮಾಡುವುದು, ಗೇಲಿ 
= ಓಂದು ಬಗೆಯ 
ಮುದ್ದ ಮೇಲೋಗರ 
ಈ ಪದ್ದ 

= ಗಳೆತನ, ಗಳಯ 
= ಕುದಿಯುವ ನೀರಿಗೆ 


ಚೆಂಡ್ಲಕಾಯಿ ಇ ತೆಂಡಿಲ್‌, 

ಬನ್ನಂಗಾಯಿಗಿಂತ ಮೊದಲರೂಪ 

ಚೆಪ್ಪಡಿ = ಚಿಲ್ಲರೆ 

ಡಬ್ಬರ್‌ = ರಬ್ಬರ್‌ 

ದಾಕುದಾರ್ರು ಎ ಡಾಕ್ಟರ್‌ 

ದೊಂಡೆ = ಗಂಟಲು 

ನಾಯರ್‌ಚಿ = ನಾಯರ್‌ ಜಾತಿಯ 
ಹೆಂಗಸು 

ಪವ್ವರ್‌ = ಪವರ್‌, ಶಕ್ತಿ 

ಪಿಸುರು = ಕಿರಿಕಿರಿ 

ಪಿಟ್ರಾಸಿ = ಜಿಪುಣ, ಆಸಿಬುರುಕ 

ಪೊಟ್ಟಿ = ಮೂಗಿ 

ಪ್ರೇಜನ = ಪ್ರಯೋಜನ 

ಬಂಗುಡೆ = ಓಂದು ಬಗೆಯ 
ಮೀನು 

ಬನ್ನಂಗಾಯಿ ಎ ಎಳನೀರಿನ ನಂತರದ 


ಬರಿಕೆ ಹಲಸು 


ಬಲಿ 
ಭಗೋತಿ 
ಬೂತಾಯಿ 
n ಕ್‌ 
ಬೃರಾಸು 
ಬೋಳ 


ಖಂ 


ಗೂ ತೆಂಗಿನಕಾಯಿಯ 


ಮೊದಲಿನ ಹಂತ 


ಒರ 


ld 
ಬುದಿಹೀನ, ಪದ 


QW 
ಮಂಗಣೆ ಮಾಡು=- ಚಲ್ಲುಚಲ್ಲಾಗಿ 


ಮಕ್ಕಾರು 
ಮುಂಡು 


ಮುಕ್ಕಾಲು 


170 


ಸಾತ್ತಿಕ = ಸಾತ್ವಿಕ ಲೊಟ್ಟೆ 
ಸೋದ್ರಿ = ಸಹೋದರಿ ಹಟ್ಟಿ 
ಶತ್ತು = ಸತ್ತು ಹಲ್ಕತ್ತು 
ಶೇಲೆಮಾಡು ಇ ಲಲ್ಲೆಗರೆ ಹಾಂಕಾರ 
ಶುತ್ತು = ಸುತ್ತು ಹಾಳಕ್ಕಾ ? 
ಷಾಟಾಯ್ತು ಇ ಸ್ಟಾರ್ಟ್‌ ಆಯಿತು ಹಿಡಿಸೂಡಿ 
ರಟ್ಟು = ಹಾರು, ಚಿಮ್ಮು ಹುಡಿ 
ರಾವ್ಕೆ = ರವಿಕೆ ಹೊಂತದೆ 
ಲಚ್ಚುಮಿ/ಎಚ್ಚುಮಿಎ ಲಕ್ಷ್ಮಿ ಹೊರ್ಯಚೆ 


ಬಾಲ್ಯದ ನೆನಪುಗಳು 


= ಬಡಾಯಿ 

ದನದ ಕೊಟ್ಟಿಗೆ 
ಕಿವಿಯ ಆಭರಣ 
ಅಹಂಕಾರ . 
ಅಳತೆಗಾ? 
ಪೊರಕೆ 

ನಶ್ಶ 
ಹೊಂದುತ್ತದೆ 
ಮಲವಿಸರ್ಜನೆ 


Lasertypeset at Laser Line Graphic and 
printed at Shivam Offset Press, New Delhi-1 10 028 


